ಅಧ್ಯಾತ್ಮಗ್ರಂಥಾವಳಿ 


ಸಂಸ್ಕೃತವೂ ಸಂಸ್ಕೃತಿಯೂ 


ಸಂಪಾದಕರು 
ಶ್ರೀ ಶ್ರೀಸಚ್ಛಿದಾನಂದೇಂದ್ರಸರಸ್ಸ ಸ್ವಾಮಿಗಳವರು 


ಸಂಗ್ರಹ 
ಅಧ್ಯಾತ್ಮಪ್ರಕಾಶಕಾರ್ಯಾಲಯ 


ಕ್ರಮಾಂಕ : 266 


ಅಧ್ಯಾತ್ಮಪ್ರಕಾಶಶಕಾರ್ಯಾಲಯ 
ಈ 


ಹೊಳೆನರಸೀಪುರ - 573 211 
ದೂರವಾಣಿ: 08175-273820 
www.adhyatmaprakasha.org. 
email: secretary@adhyatmaprakasha.org 
ಬೆಂಗಳೂರುಶಾಖೆ: 
ನಂ. 68, (ಹೊಸನಂ. 6), ಎ.ಪಿ.ಕೆ. ರಸ್ತೆ, 2ನೇ ಬ್ಲಾಕ್‌, 


ತ್ಯಾಗರಾಜನಗರ, ಬೆಂಗಳೂರು - 28. ದೂ: 2676 5548 
email: 511811:812.11851812(0)01007811.0010 


2016 


SAMSKRUTHAVOO SME BIA IILKUU: Written by Sri Sri 
Satchidanandendra Saraswathi 51817310811, Published by 
Adhyatma Prakasha Karyalaya, Holenarasipur-5 73211, India. 


ಒಂದನೆಯ ಮುದ್ರಣ : 2016 - 1000 ಪ್ರತಿಗಳು 
ಮುದ್ರಣ ಕಾಗದ : 70 GSM NS 1120110 


ಪುಟಗಳು: 24+168=192 
ಬೆಲೆ: ರೂ. 100/ - 


ಇದರ ಹಕ್ಕುಗಳೆಲ್ಲವೂ ಅಧ್ಯಾತ್ಮಪ್ರಕಾಶಕಾರ್ಯಾಲಯದವು 
All Rights Reserved 


ಪ್ರತಿಗಳು ದೊರೆಯುವ ಸ್ಥಳ 5 
ಅಧಾತಪ್ರಕಾಶಕಾರ್ಯಾಲಯ 


ಜೆಫ್‌ 
ಹೊಳೆನರಸೀಪುರ - 573 211, ದೂರವಾಣಿ: 08175-273820 


www.adhyatmaprakasha.org. 
email: secretary@adhyatmaprakasha.org 


ಬೆಂಗಳೂರು ಶಾಖೆ: 
ತ್ಯಾಗರಾಜನಗರ, ಬೆಂಗಳೂರು - 5೨6೦ 0೦8. 


ದೂ:080-26165548 
email: shankara.bhaskara@gmail.com 


ಅಕ್ಬರ ಜೋಡಣೆ ಮತ್ತು ಮುದ್ರಣ ಸ್ಥಾನ: 
ಶ್ರೀರಾಮ ಪ್ರಿಂಟರ್ಸ್‌ 

ನಂ.25, 15ನೇ ಕ್ರಾಸ್‌, ಶ್ರೀನಿಧಿಲೇಔಟ್‌, 
ಬೆಂಗಳೂರು - 569 062. 

ಮೊಬೈಲ್‌: ೯೮೪೫೩ ೪೬೧೯೭ 


ಪ್ರಕಾಶಕರ ಬಿನ್ನಹ 


ವೇದಾಂತ ಮಾನವರನ್ನು ಲೋಕಜೀವನವಿಮುಖರನ್ನಾಗಿಸಿ, ಸಂನ್ಯಾಸಿಯಾಗಿಸಿ 
ಸಮಾಜವಿರೋ5 ಗಳನ್ನು ತಯಾರಿಸುವಂತದ್ದು ಎಂಬ ಆರೋಪಕ್ಕೆ ಅವಕಾಶವಿರದಂತೆ 
ವ್ಯವಹಾರ-ಪರಮಾರ್ಥ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಎಂಬ ತಿಳಿಬಳಿಕೆಯನ್ನು 
ನೀಡಿ ಜನರಲ್ಲಿ "ಅಧ್ಯಾತ್ಮಪ್ರಕಾಶವನ್ನು' ತುಂಬುವದು. ಅಧ್ಯಾತ್ಮಪ್ರಕಾಶಕಾರ್ಯಾಲಯದ 
ಪ್ರಧಾನ ಉದ್ದೇಶ. ಆ ಉದ್ದೇಶದಿಂದಲೇ “ಅಧ್ಯಾತ್ಮಪ್ರಕಾಶ'ವೆಂಬ ಮಾಸಪತ್ರಿಕೆಯನ್ನು 
ಆರಂಭಿಸಿ ಉತ್ಕೃಷ್ಟ ಲೇಖನಗಳನ್ನು ಬರೆದು, ಬರೆಯಿಸಿ ಶ್ರೀ ಶ್ರೀಸಚ್ಚಿದಾನಂದೇಂದ್ರಸರನ್ಹತೀ 
ಸ್ವಾಮಿಗಳವರು ಭಾರತಸಂಸ್ಕೃತಿಯನ್ನು ಪ್ರಚುರಪಡಿಸಿದವರಲ್ಲ ಅಗ್ರಗಣ್ಯರು. ಭಾರತದ 
ಸಂಸ್ಕೃತಿಯ ಪ್ರಚಾರಕ್ಕೆ ನೆರವಾಗುವದೇ ಕಾರ್ಯಾಲಯದ ಪ್ರಧಾನ ಉದ್ದೇಶವೂ ಆಗಿದೆ. 


ಭಾರತಸಂಸ್ಕೃತಿ ಎಂದರೇನು? -ಎಂದರೆ “ಮಾನವನ ಅಂತಚರಣವು 
ತನ್ನಲ್ಲಿರುವ ದೋಷಗಳನ್ನು ಪರಿಹರಿಸಿಕೊಂಡು ಗುಣಾಧಾನ ಮಾಡಿಕೊಳ್ಳುತ್ತಾ 
ಉನ್ನತಿಗೇರುವದಕ್ಕಾಗಿ ಹೊರತೋರಿಕೊಳ್ಳುವ ಬಗೆಯೇ "ಸಂಸ್ಕೃತಿ -ಎಂಬುದು. ಇಂತಹ 
ಸಂಸ್ಕೃತಿಯ ಜೀವಾಳ ಎಲ್ಲಿದೆ ಎಂದರೆ 'ಸಂಸ್ಕೃತ'ದಲ್ಲ ಎಂದು ಧಾರಾಳವಾಗಿ 
ಹೇಳಬಹುದು. ಆದರೆ ಕೆಲವರು "ಮೃತಭಾಷೆ' ಎಂದು ಹೀಗಳೆಯುತ್ತಾರೆ. ಪ್ರಾಚೀನಭಾರತ 
ಸಂಸ್ಕೃತಿಯನ್ನು ನೆನಪಿಗೆ ತಂದುಕೊಳ್ಳುವದಕ್ಕೂ ಭರತಖಂಡದವರು ದೇಶಭಕ್ತಿಯನ್ನು 
ಬೆಳಸಿಕೊಳ್ಳುವದಕ್ಕೂ ಸಂಸ್ಕೃತಭಾಷೆಗಿಂತ ಹಚ್ಚು ಅಮೂಲ್ಯವಾಗಿರುವ ಸಾಧನ 
ಮತ್ತೊಂದಿಲ್ಲಫಿ. 


ಸಂಸ್ಕೃತವನ್ನು ಪ್ರೀತಿಸಿದರೆ ಅಂತಃಚರಣಕ್ಕೆ ಸಂಸ್ಕೃತಿಯನ್ನು ಕೊಡಬಲ್ಲದು, 
ಜೀವನದಲ್ಲಿ ನೆಮ್ಮದಿಯನ್ನು ನೀಡಬಲ್ಲದು, ಇಡಿಯ ವಿಶ್ವವನ್ನೇ ಪರಮಾನಂದ 
ಸಾಗರವೆಂದು ಮನದಟ್ಟು ಮಾಡಿಕೊಟ್ಟು ನಮ್ಮ ಇಷ್ಟುರ್ಥಗಳನ್ನಲ್ಲ ನೆರವೇರಿಸಬಲ್ಲದು. 
ಇದು ಪ್ರಾಚೀನತೆ, ವೈಶಾಲ್ಯತೆ, ಗಾಂಭೀರ್ಯ, ಶಬ್ದವೈಪುಲ್ಯಫಿ, ಸರ್ವಸಮತ್ತ 
ಭಾವನೋತ್ತೇಜಕತೆಯನ್ನು ಹೊಂದಿರುವ ದಿವ್ಯವಾಣಿ. 'ಆಸೇತು ಹಿಮಾಚಲದ'ವರೆಗೆ 
ಎಲ್ಲಾ ದೇಶಭಾಷೆಗಳಿಗೆ ಅಂತರ್ಗಂಗೆಯಂತಿದೆ. ಇದೊಂದು ವಿಶ್ವಶಕ್ತಿಫಿ'. ಈ ವಿಶ್ಚಶಕ್ತಿಯನ್ನು 
ಸಂಪಾದಿಸಿಕೊಳ್ಳಲು ಸ್ವಲ್ಪವಾದರೂ ಪ್ರಯೋಜನವಾಗುವದೆಂಬ ಭಾವನೆಯಿಂದ 
'ಅಧ್ಯಾತ್ಸಪ್ರಕಾಶ' ಮಾಸಪತ್ರಿಕೆಯಲ್ಲಿ ಪ್ರಕಟವಾದ ಲೇಖನಗಳನ್ನು ಸಂಕಲಿಸಿ “ಸಂಸ್ಕೃತವೂ 
ಸಂಸ್ಕೃತಿಯೂ'' ಎಂಬ ಗ್ರಂಥವನ್ನು ಪ್ರಕಾಶಿಸುತ್ತಿದ್ದೇವೆ. 


ಗ್ರಂಥವನ್ನು ಮೂರುಭಾಗಗಳಾಗಿ ವಿಂಗಡಿಸಲಾಗಿದ್ದು:- 
(1) ಶ್ರೀ ಶ್ರೀಸಚಿದಾನಂದೇಂದ್ರಸರಸ್ನತೀ ಸ್ನಾಮಿಗಳವರು ಬರೆದ 5೨ ಲೇಖನ 
ಬ ವ ವ 


(1948 ರಿಂದ1911)ಗಳನ್ನು ಭಾಗ-1ರಲ್ಲಯೂ; (2) ಶ್ರೀ ಜ್ಞಾನಾನಂದೇಂದ್ರಸರಸ್ತತೀ 
ಸ್ವಾಮಿಗಳ (ಪೂರ್ವಾಶ್ರಮ ವಿದ್ವಾನ್‌ ಎಸ್‌. ವಿಠ್ಠಲಶಾಸ್ತ್ರಿಗಳ) ಅ ಲೇಖನಗಳನ್ನು (1೨೨2 
ರಿಂದ 19೨೦) ಭಾಗ-2ರಲ್ಲಿಯೂ; (5) ಇತರ ವಿದ್ವಾಂಸರುಗಳ ಲೇಖನಗಳು ಎಂಬ 
ಭಾಗ-ರಿರಲ್ಲ 8. ಶ್ರೇಷ್ಠವಿದ್ದಾಂಸರುಗಳ ಲೇಖನಗಳನ್ನೂ ಸಂಗ್ರಹಿಸಲಾಗಿದೆ. ಶ್ರೀ 
ಶ್ರೀಗಳವರ ಹಾಗೂ ವಿಠ್ಠಲಶಾಸ್ತ್ರಿಗಳ ಲೇಖನಗಳು ಅಧ್ಯಾತ್ಮಪ್ರಕಾಶ ಮಾಸಪತ್ರಿಕೆಯಿಂದ 
ಆರಿಸಿದ್ದಾಗಿದ್ದು ಅವುಗಳ ವಿವರಗಳನ್ನು ಮತ್ತು ಉಳಿದ ಲೇಖನಗಳ ವಿವರಗಳನ್ನೂ 
ಪರಿಶಿಷ್ಟದಲ್ಲಿಕೊಡಲಾಗಿದೆ. 

ಈ ಗ್ರಂಥ ಮುದ್ರಣಕ್ಷ 1) ಶ್ರೀ ಅಂತರಂಗಭಕ್ತರು, ಮೈಸೂರು; ೭) ಶ್ರೀ ಹಚ್‌. 
ಎ. ರಾಮಮೋಹನ್‌ಗುಪ್ಪ ಬೆಂ.) ೨) ಶ್ರೀ ಬಿ.ಕೆ. ಶ್ರೀಕಂಠಯ್ಯಫಿ, ಬೆಂ.; 4) ಶ್ರೀಮತಿ 
ಸರೋಜಮೃ ಎಂ. ಬಾಲಯ್ಯ, ಬ೦.; (ಶಾರದ ಮತ್ತು ಗಂಗಪ್ಪ ಸ್ಮರಣಾರ್ಥ); ೨) ಶ್ರೀ 
ವೆಂಕಟಸುಬ್ರಹ್ಮಣ್ಯನ್‌, ಮುಂಬಯಿ; 6) ಶ್ರೀ ಕ. ಅನಂತರಾಮಯ್ಯ, ಬೆಂ.; 1) ಶ್ರೀಮತಿ 
ಎ.ಎನ್‌. ಸ್ತರ್ಣಪ್ರಸಾದ್‌, ಬೆಂ.; 8) ಶ್ರೀ ಎಮ್‌.ವಿ. ಶ್ರೀಧರ್‌, ಮೈಸೂರು; ೨) ಶ್ರೀಮತಿ 
ಬಿ. ಲೀಲಾ, ತುಮಕೂರು; 10) ಶ್ರೀ ಎಸ್‌.ವಿ. ಗಿರೀಶ್‌, ಬೆಂ.;11) ಶ್ರೀ ಕೆ. ರಾಮಚಂದ್ರಫಿ, 
ಬೆಂ.; 12) ಶ್ರೀ ಎನ್‌. ಶ್ರೀನಿವಾಸಲು, ಬೆಂ.; ಮಹನೀಯರುಗಳು ಸಹಾಯದ್ರವ್ಯವನ್ನು 
ನೀಡಿರುತ್ತಾರೆ. ಇವರಿಗೆ ಕೃತಜ್ಞಾತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. 


ಸಂಸ್ಕೃತ - ಸಂಸ್ಕೃತಿಯ ಹಿರಿಮೆಯನ್ನು ಸಾರುವ ಈ ಗ್ರಂಥಕ್ಕೆ ತಮ್ಮ ಉತ್ತಮ 
ಸಂದೇಶಗಳನ್ನು ಬರೆದು ಹಾರೈಸಿರುವ ನಾಡಿನ ಶ್ರೇಷ್ಠವಿದ್ದಾಂಸರುಗಳಾದ ನಾಡೋಜ ಹಾ|| 
ಎಸ್‌.ಆರ್‌. ರಾಮಸ್ವಾಮಿ, ಹಾ।। ಎಸ್‌. ರಂಗನಾಥ್‌ ಹಾಗೂ ಹಾ।। ಎಚ್‌.ವಿ. 
ನಾಗರಾಜರಾವ್‌, ಮೈಸೂರು, ಇವರುಗಳಿಗೆ ಕಾರ್ಯಾಲಯದ ಪರವಾಗಿ ಹೃತ್ಪೂರ್ವಕ 
ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. 

ಲೇಖನಗಳ ಸಂಕಲನ, ಮುದ್ರಣದೋಷಗಳನ್ನು ತಿದ್ದುವದು, ಅಕ್ಷರ ಸಂಯೋಜನೆ, 
ಅಂದವಾದ ಮುದ್ರಣ ಕಾರ್ಯಗಳಲ್ಲಿ ಸಹಾಯ ನೀಡಿರುವ ಎಲ್ಲ ಗುರುಬಂಧುಗಳಿಗೂ 
ಕಾರ್ಯಾಲಯದ ಪರವಾಗಿ ಕೃತಜ್ಞತಾಪೂರ್ವಕ ಧನ್ಯವಾದಗಳು. 


ಈ ಕಾರ್ಯವನ್ನು ವಾಚಕರು ಪ್ರೇಮಾದರಗಳಿಂದ ಸ್ವೀಕರಿಸಿ ಹೀಗೆಯೇ 
'ಅಧ್ಯಾತ್ಮಪ್ರಕಾಶ' ಮಾಸಪತ್ರಿಕಯಲ್ಲಿರುವ ಲೇಖನಗಳನ್ನು ಸಂಕಲಿಸಿ ಗ್ರಂಥರೂಪದಲ್ಲಿ 
ಪ್ರಕಟಿಸಲು ಪ್ರೋತ್ಪಾಹಿಸಬೇಕೆಂದು ವಿನಂತಿಸುತ್ತೇವೆ. 
ಶ್ರೀ ಶ್ರೀಗಳವರ ಜಯಂತಿ; ಮನ್ನಥನಾಮಸಂವತ್ತರ 
ಮಾರ್ಗಶಿರ ಬಹುಳ ಅಷ್ಟಮಿ - ಪ್ರಕಾಶಕರು 
02-01-2016 


ಮೊದಲಮಾತು 


ವಿಶುದ್ಧ ವೇದಾಂತದರ್ಶನದ ಅಧ್ಯಯನ-ಅಧ್ಯಾಪನ, ಸಾಧನಾನುಸಂಧಾನ, 
ಜಟಿಲ ವೇದಾಂತಪ್ರಮೇಯಗಳ ಬಗೆಗೆ ಆಳವಾದ ಸಂಶೋಧನೆ, ವಿಪುಲ ಶಾಸ್ತೀಯ ಬರಹ 
ಮತ್ತು ಪ್ರಕಟಣೆ, ಈ ವಿವಿಧ ಮಾರ್ಗಗಳ ಮೂಲಕ ಇಡೀ ಭಾರತದಲ್ಲಿಯ 
ಅನನ್ಯವೆನ್ನಬಹುದಾದ ಒಂದು ಪ್ರಜ್ವಲ ವೇದಾಂತಾಭ್ಯಾಸಪ್ರಸ್ಥಾನದ ಪ್ರವರ್ತನೆ -ಈ 
ಅಗಾಧ ಸಾಧನೆಯ ಕಾರಣದಿಂದ "ಅಭಿನವ ಶಂಕರ'ರೆಂದೇ ವಿಶ್ರುತರಾದವರು ಬ್ರಹ್ಮೀಭೂತ 
ಶ್ರೀ ಶ್ರೀಸಚ್ಚಿದಾನಂದೇಂದ್ರಸರಸ್ತತೀ ಸ್ವಾಮಿಗಳು (೨-1-1880 ರಿಂದ 8-8-191೨). ಅವರಿಂದ 
ಪ್ರಭಾವಿತರಾಗಿರುವವರು ಲಕ್ಷಾವ5 ವೇದಾಂತಾಭ್ಯಾಸಿಗಳು. ಅವರು ಬ್ರಹ್ಮೃಕ್ಕರಾಗಿ ನಾಲ್ವು 
ದಶಕಗಳು ಗತಿಸಿದ್ದರೂ ಅವರು ಉಪಕ್ರಮಿಸಿದ್ದ ವೇದಾಂತಾನುಸಂಧಾನಪರಂಪರೆ ಇಂದಿಗೂ 
ಅವಿಚ್ಛೆನ್ನವಾಗಿ ಮುಂದುವರಿದಿರುವುದು ಅವರ ತಪಘಾಧನೆಯ ದಾರ್ಥ್ಯದ ಸೂಚಕವಾಗಿದೆ. 
ಅವರ ಭಾಷ್ಯಾನುವಾದಗ್ರಂಥಗಳೂ, ಸ್ವತಂತ್ರ ವಿವರಣ-ವ್ಯಾಖ್ಯಾನ ಗ್ರಂಥಗಳೂ ನಿರಂತರ 
ಬೇಡಿಕೆಯಲ್ಲಿದ್ದು ಸತತವಾಗಿ ಪುನರ್ಮುದ್ರಣಗೊಳ್ಳುತ್ತಿವೆ; ಈಗಲೂ ಶಾಸ್ತ್ರಸಕ್ತರಿಗೆ 
ದೀವಿಗೆಗಳಾಗಿವೆ. ಶ್ರೀ ಶ್ರೀಗಳವರು ಮೂಲ ಶಾಂಕರ ವಾಜ್ಯಯವನ್ನು ಸುಗಮಶೈಲಿಯಲ್ಲಿ 
ಆದರೆ ಅನ್ಯೂನಾ5ಕವಾಗಿ ಅನುವಾದ ಮಾಡಿದುದಪ್ಟೆ ಅಲ್ಲಫಿ; ವಿವಿಧ ಅ5 
ಕಾರಿಭೇದಗಳವರನ್ನು ಅನುಲಕ್ಷಿಸಿ ಶ್ರೇಣೀಕೃತ ರೀತಿಯಲ್ಲ ಸ್ವತಂತ್ರ ಪ್ರತಿಪಾದಕ 
ಬರಹ-ಉಪನ್ಯಾಸಗಳನ್ನು ದಶಕಗಳುದ್ದಕ್ಕೂ ನೀಡಿದ್ದಾರೆ. ಇದಕ್ಕಿಂತ ಮಿಗಿಲಾಗಿ ಅತ್ಯಂತ 
ಉಪಾದೇಯವೂ ಅಧ್ಯಯನಾರ್ಹವೂ ಆದ ವೇದಾಂತವಿಷಯಕವಾದ ಸ್ನೋಪಜ್ಞ 
ಸಂಶೋಧನಗ್ರಂಥಗಳನ್ನೂ ರಚಿಸಿದ್ದಾರೆ. ಶ್ರೀ ಶ್ರೀಗಳವರ 'ಶ್ರೀಶಂಕರಭಗವತ್ನಾದವೃತ್ತಾಂತ 
ಸಾರಸರ್ವಸ್ಷ', 'ವೇದಾಂತಿವಿಚಾರದ ಇತಿಹಾಸ”, 'ಪರಮಾರ್ಥ್ಧಚಿಂತಾಮಣಿ' - ಇವುಗಳಿಗೆ 
ಸರಿಗಟ್ಟುವ ಸಂಶೋಧನ ಕೃತಿಗಳು ಇದುವರೆಗೆ ಯಾವುದೇ ಭಾಷೆಯಲ್ಲಿ ಬಂದಿಲ್ಲವೆಂದು 
ನಿೀಶಂಕವಾಗಿ ಹೇಳಬಹುದು. ವಿವಿಧೆಡೆಗೆ ಚೆದರಿದ್ದ ಅವರ ಅಮೂಲ್ಯ ಬಿಡಿಬರಹಗಳನ್ನೂ 
ಸಂಕಲಿತ ರೂಪದಲ್ಲಿ ಜಿಜ್ಞಾಸುಗಳಿಗೆ ಲಭ್ಯವಾಗಿಸಿ ಅಧ್ಯಾತ್ಮಪ್ರಕಾಶ ಕಾರ್ಯಾಲಯ ಹಖಂಬಾ 
ಉಪಕಾರ ಮಾಡಿದೆ. ಏಕೆಂದರೆ ಜೀವಮಾನದುದ್ದಕ್ಕೂ ಅಹರ್ನಿಶಿ ನಡೆಸಿದ 
ಮನನ-ನಿದಿಧ್ಯಾಸಗಳ ಮೂಲಕ ಶ್ರೀ ಶ್ರೀಗಳವರು ಗಳಿಸಿಕೊಂಡಿದ್ದ ಒಳನೋಟಗಳು ಅತ್ಯಂತ 
ದುರ್ಲಭವಾದವ್ರ, ಅಮೂಲ್ಯವಾದವು. 


ಇಂತಹ ಸಂಕಲಿತ ಕೃತಿಗಳ ಸರಣಿಗೆ ಒಂದು ಗಣನೀಯ ಸೇರ್ಪಡೆ ಸಂಸ್ಕೃತವೂ 
ಸಂಸ್ಕೃತಿಯೂ' ಎಂಬ ಶೀರ್ಷಿಕೆಯ ಪ್ರಕೃತ ಗ್ರಂಥ. ಇದರಲ್ಲಿನ ಲೇಖನಗಳಷ್ಟೂ 
ಸಂಸ್ಕೃತಭಾಷಯನ್ನೇ ಕುರಿತವು... ವೇದಾಂತದರ್ಶನದ ಉಧಮ-ವಿಕಾಸಗಳು 
ಸಂಪೂರ್ಣವಾಗಿ ಸಂಸ್ಕೃತಭಾಷಾಧಾರಿತವೇ ಎಂಬುದು ಸುವಿದಿತವಷ್ಪಫಿ. ಸಂಸ್ಕೃತ 


ಸಂಸ್ಕೃತವೂ ಇಂಸ್ಕೃತಿಯೂ 


ಭಾಷೆಯಲ್ಲಿ ಹೊಮ್ಮಿದ ಆಧ್ಯಾತ್ಮಿಕ ಚಿಂತನೆಯು ಭಾರತೀಯ ಸಂಸ್ಕೃತಿಯ 
ಹೃದ್ಧಾಗವೆಂಬುದೂ ಸುವಿದಿತವೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಕೃತಭಾಷೆಯ 
ವಿಶಿಷ್ಟತೆಯನ್ನು ಕುರಿತೇ ಶ್ರೀ ಶ್ರೀಗಳು ವಿಶಾಲವಾದ ಚಿಂತನೆ ನಡೆಸಿದ್ದುದು ಸ್ವಾಭಾವಿಕ. 
ಶ್ರೀ ಶ್ರೀಗಳು ಪೂರ್ವಾಶ್ರಮದಲ್ಲಿಯೂ ಬೋಧಕರೇ ಆಗಿದ್ದುದರಿಂದ ಕಲಿಕೆಯೊಡಗೂಡಿದ 
ಸಂಗತಿಗಳೆಲ್ಲ ಅವರಿಗೆ ನೇರ ಪರಿಚಿತವಾಗಿದ್ದವೇ. ಭಾಷೆಯ ಕಲಿಕೆಗೆ ಪ್ರವೇಶಿಕೆಯ ರೂಪದ 
'ಸಂಸ್ಕೃತಭಾಷಾಭ್ಯಾಸ' ಪುಸ್ತಕಸರಣಿಯನ್ನೂ ಪಾಠಕ್ರಮಾನುಸಾರಿಯಾದ ರಘುವಂಶ 1 
ಮತ್ತು 10ನೇ ಸರ್ಗಗಳ ಪರಿಚಯ- ಕೈಪಿಡಿಗಳನ್ನೂ ಶ್ರೀಶ್ರೀಗಳು ರಚಿಸಿ ಒದಗಿಸಿದ್ದುದನ್ನು 
ಇಲ್ಲಿ ಸ್ಮರಿಸಬಹುದು. ಅವುಗಳಿಗೆ ಸಂವಾದಿಯೆಂಬಂತೆ ಸಂಸ್ಕೃತಭಾಷಯನ್ನು ಕುರಿತ 
ಹಲವು ಸಮಕಾಲೀನ ಅಭಿಪ್ರಾಯಗಳ ಮತ್ತು ನಿಲವುಗಳ ಪರಾಮರ್ಶನೆಯನ್ನು ಹಲವಾರು 
ಲೇಖನಗಳಲ್ಲಿ ಶ್ರೀಶ್ರೀಗಳು 1948 ರಿಂದ 1911ರ ವರ್ಷಗಳಲ್ಲಿ ನಡೆಸಿದ್ದರು. ಆ ೨೨ 
ಲೇಖನಗಳನ್ನು ಪ್ರಕೃತ ಗ್ರಂಥದ ಪ್ರಥಮಭಾಗದಲ್ಲಿ ನೀಡಲಾಗಿದೆ. ಸಂಸ್ಕೃತಭಾಷೆಯನ್ನು 
ಕುರಿತ ಇನ್ನು ಕೆಲವು ಪೂರಕ ಬರಹಗಳನ್ನೂ ಉಪಯುಕ್ತತೆಯ ದೃಷ್ಟಿಯಿಂದ ಇಲ್ಲಿ 
ಅಳವಡಿಸಲಾಗಿದೆ. ಹೀಗೆ ಶ್ರೀಶ್ರೀಗಳ ಸಹಕಾರಿಗಳಾಗಿದ್ದ ಶ್ರೀ ಜ್ಞಾನಾನಂದೇಂದ್ರ 
ಸರಸ್ಪತೀಸ್ವಾಮಿಗಳು (ಪೂರ್ವಾಶ್ರಮದಲ್ಲಿ ವೇದಾಂತಶಿರೋಮಣಿ ವಿದ್ದಾನ್‌ ಎಸ್‌. 
ವಿಠ್ಲಲಶಾಸ್ತಿಗಳು) 1932-1956ರ ಅವಠ5 ಯಲ್ಲಿ ಬರೆದ 9 ಲೇಖನಗಳು ಇಲ್ಲಿಯ 
ದ್ದಿತೀಯಭಾಗದಲ್ಲಿ ಸಂಕಲನಗೊಂಡಿವೆ. ಶ್ರೀಶ್ರೀಗಳವರಲ್ಲ ಅತಿಶಯ ಪೂಜ್ಯಭಾವನೆ 
ಯನ್ನು ತಳದಿದ್ದ ಮಹಾಮಹೋಪಾಧ್ಯಾಯ ವಿದ್ದಾನ್‌ ಎನ್‌. ರಂಗನಾಧಶರ್ಮಾ ಅವರು 
ಬರದ 'ಸಂಸ್ಕೃತಸಾಹಿತ್ಯದಲ್ಲಿ ಸಾರ್ವಲಾಕಿಕ ದೃಷ್ಟಿ ಎಂಬ ವಿಸ್ತಾರವಾದ ಪ್ರಬಂಧವೂ 
ಅಸ್ಸಾಮ್‌ ಪ್ರಾಂತ ಪ್ರಾಧ್ಯಾಪಕ ಟಿ.ಕೆ. ಕೃಷ್ಣನ್ನಾಮಿ ಅಯ್ಯರ್‌, ಡಾ|| ಹಾ.ಮಾ ನಾಯಕ, 
ಡಾ|| ಫ್ರೀಡ್ರಿಕ್‌ ಹೀಲರ್‌ ಮೊದಲಾದವರ 8 ಲೇಖನಗಳೂ ತೃತೀಯಭಾಗದಲ್ಲಿ ಸೇರಿವೆ. 


ಶ್ರೀಶ್ರೀಗಳವರು ತಮ್ಮ ಲೇಖನಗಳಲ್ಲಿ ಸಂಸ್ಕೃತ-ಸಂಸ್ಕೃತಿಗಳ ನಡುವಣ ಜೈವಿಕ 
ಸಂಬಂಧಗಳನ್ನೂ ಮತ್ತು ಸಂಸ್ಕೃತಭಾಷೆಗೆ ಸಂಬಂಸಿದಂತೆ ಈಗಲೂ ಎಂದರೆ ೭1ನೇ 
ಶತಮಾನದಲ್ಲಿಯೂ ಆಗಿಂದಾಗ ಕೇಳಿಬರುವ ಪ್ರಶ್ನೆಗಳನ್ನೂ ಕುರಿತು ಆಳವಾದ 
ಪರಾಮರ್ಶನೆಯನ್ನು ನೀಡಿದ್ದಾರೆ. ಸಂಸ್ಕೃತವು "ಮೃತಭಾಷೆ' ಎನಿಸಿರುವುದರಿಂದ ಆ 
ಭಾಷೆಯೂ ಅದರಲ್ಲಿರುವ ವಾಜ್ಯಯವೂ ಈಗ ಸಂಗತವೆ? ಸಂಸ್ಕೃತವು ಯಾವ 
ಕಾರಣಗಳಿಂದ ಅನ್ಯಭಾಷೆಗಳೆಗಿಂತ ಉತ್ತಮವಾದದ್ದುಫಿ? ಸಂಸ್ಕೃತವು ಪ್ರಾಚೀನವೆಂಬ 
ಕಾರಣದಿಂದಷ್ಟೆ ಅದನ್ನು ಗೌರವಿಸುವ ಆವಶ್ಯಕತೆ ಇದೆಯ"? ಸಾಂಪ್ರದಾಯಿಕರು 
ಹೇಳುವಂತೆ ಸಂಸ್ಕೃತಿವು ಶ್ರೇಷ್ಟ ಭಾಷೆಯಾಗಿದ್ದರೆ ಅದು ಜನರ ಬಳಕೆಯಿಂದ ತಪ್ಲಿದುದು 
ಏಕೆ? ಆಧುನಿಕ ಲೌಕಿಕವಿದ್ಯಗಳ ಅನುಸಂಧಾನಕ್ಕೆ ಹಳೆಯ ಯುಗದ್ದಾದ ಸಂಸ್ಕೃತವು 


ನೆರವಾಗಬಲ್ಲದೆ? ಸಂಸ್ಕೃತಕ್ಕೂ ರಾಷ್ಟಾಭ್ಯವಯಕ್ಲೂ ಸಂಬಂಧವಿದೆಯ 1 ಈಗಿನ 
ಸಾಮಾಜಿಕ ಸನ್ನಿವೇಶದಲ್ಲಿ ಜನಭಾಷೆಯಾಗಿ ಸಂಸ್ಕೃತವನ್ನು ಪ್ರವರ್ತಿಸುವುದು ಶಕ್ಯವೆ"? 
ಸಂಸ್ಕೃತವು ನಮ್ಮ ಎಂದರೆ ಭಾರತದ ಭಾಷೆ ಎಂಬುದಕ್ಕೆ 03 ಮಿಗಿಲಾದ ಅಭಿಮಾನಾಸ್ಷದ 
ಆಯಾಮಗಳು ಸಂಸ್ಕೃತಕ್ಕೆ ಇವೆಯೆ? ಸಂಸ್ಕೃತಭಾಷೆಯು ಕಲಿಯಲು ಕಷ್ಟವಲ್ಲವೆ? 
ತತ್ತ್ವಶಾಸ್ತ್ರದ ಭಾಷೆಯಾಗಿರುವ ಸಂಸ್ಕೃತವು ಈಗಿನ ವ್ಯಾವಹಾರಿಕ ಆವಶ್ಯಕತೆಗಳನ್ನು 
ಫೊರೈಸಬಲ್ಲದೆ"? ಸಂಸ್ಕೃತಕ್ಕೆ ಪ್ರಾಧಾನ್ಯ ನೀಡಿದರೆ ಅದು ದೇಶಭಾಷೆಗಳ ಬೆಳವಣಿಗೆಗೆ 
ಬಾಧಕವಾಗದೆ? ಸಂಸ್ಕೃತವು ಒಂದು ವಿಶಿಷ್ಟ ಜನಾಂಗದ ಭಾಷೆಯಾದುದರಿಂದ ಅದರ 
ಪ್ರವರ್ತನೆಯು ಸಮಾಜಸಂಘಟನೆಗೆ ಪೋಷಕವೆ? - ಇವೇ ಮೊದಲಾದ ಜನಜನಿತ 
ಪ್ರಶ್ನೆಗಳನ್ನು ಶ್ರೀಶ್ರೀಗಳವರು ಸತರ್ಕವಾಗಿಯೂ ಅನುಭವಾಧಾರಿತವಾಗಿಯೂ 
ನಿಷಕ್ಷಪಾತವಾಗಿಯೂ ಪರಾಮರ್ಶೆನೆಗೆ ಒಳಪಡಿಸಿದ್ದಾರೆ. ಅನುದ್ದಿಗವಾದ ಅವರ 
ವಿಶ್ಲೇಷಣೆಯನ್ನು ವಿಚಾರವಂತರಾರೂ ಒಪ್ಪದಿರಲು ಸಾಧ್ಯವಿಲ್ಲಘಿ. ದೇಶಕಾಲಾತೀತವಾಗಿ 
ಸರ್ವಲೋಕಪ್ರಯೋಜನಕರವಾದ ತತ್ತಿದರ್ಶನವು ಅತ್ಯಂತ ಸಾಂದ್ರವಾಗಿ 
ನಿವಿಷ್ಠವಾಗಿರುವ ಭಾಷೆ ಎಂಬ ಒಂದೇ ಕಾರಣವೂ ಸಂಸ್ಕೃತದ ಉಪಾದೇಯತೆಗೆ 
ಸಾಕಾದೀತು. ವಿಶ್ವದಲ್ಲಿಯ ಅಗಾಧವಾದ ಜ್ಞಾನರಾಶಿಯು ನಿಕ್ಷಿಪ್ತವಾಗಿರುವುದು 
ಸಂಸ್ಕೃತದಲ್ಲಿ. ಸಂಸ್ಕೃತಭಾಷೆಯಲ್ಲಿ ಇರುವ ಖಚಿತತೆ ಮತ್ತು ನೂತನಶಬ್ದನಿರ್ಮಾಣ 
ಸಾಮರ್ಥ್ಯವಂತೂ ಜಗತ್ತಿನಲ್ಲಿಯೆ ಅನನ್ಯವಾದದ್ದುಫಿ. ಸಂಸ್ಕೃತಭಾಷೆಯು ಹಿಂದಿನವರ 
ವಿಶೇಷ ಆದರಣೆಗೆ ಪಾತ್ರವಾಗಿದ್ದುದು ಅದರಲ್ಲಿರುವ ಸ್ವಾಭಾವಿಕವಾದ ಹಿರಿಮೆಯಿಂದಲೇ 
ಹೊರತು ಅದನ್ನು ಯಾವುದೋ ಸಮುದಾಯಗಳವರು ಪ್ರಯತ್ನಪೂರ್ವಕ ಪ್ರಸಾರ 
ಮಾಡಿದುದರಿಂದಲ್ಲಫಿ. 


ಅಸಮಗ್ರ ಚಿಂತನೆಯ ಫಲಿತಗಳಾದ ಎಲ್ಲ ಜನಜನಿತ 'ಪ್ರಜ್ಞಾವಾದ'ಗಳನ್ನೂ 
ಶ್ರೀಶ್ರೀಗಳವರು ಈ ಲೇಖನಗಳಲ್ಲಿ ನಿಕಷಕ್ಕೆ ಒಡ್ಡಿದ್ದಾರೆ. ನಿದರ್ಶನಕ್ಕೆ ಸಂಸ್ಕೃತಭಾಷೆಯ 
ಉಜ್ಜೇವನವು ಈಗಿನ ಸನ್ನಿವೇಶದಲ್ಲಿ ಅವ್ಯವಹಾರ್ಯ.ಫಿ' ಎರಡು ಸಾವಿರ ವರ್ಷಗಳ ಹಿಂದೆ 
ಪ್ರಾಕೃತಭಾಷೆಯ ಸಹಜ ಪ್ರಸಾರದಿಂದಾಗಿ ಸಂಸ್ಕೃತದ ಪ್ರಾಚುರ್ಯ ಕಡಮೆಯಾಯಿತು 
-ಎಂಬ ಧಾಟಿಯ ಜವಾಹರಲಾಲ್‌ನೆಹರು ಅವರ ಅಭಿಮತ ಇಲ್ಲ ಪ್ರಸ್ತಾವಗೊಂಡಿದೆ. 
ಇದಕ್ಕೆ ಉತ್ತರವಾಗಿ ನಮ್ಮ ನಾಟಕಪರಂಪರೆಯಲ್ಲಿ ಸಂಸ್ಕೃತ- ಪ್ರಾಕೃತಗಳರಹರ ಬಳಕೆಯೂ 
ಇರುವುದು, ತಥಾಕಥಿತ 'ಮೃತಭಾಷೆ'ಯಲ್ಲಿ ಈಗಲೂ ಸಂಭಾಷಣೆಯನ್ನೂ 
ಪತ್ರಿವ್ಯವಹಾರಾದಿಗಳನ್ನೂ ನಡೆಸುತ್ತಿರುವ ಅಸಂಖ್ಯ ಜನರು ಇರುವುದು, 
ಹೀಬ್ರೂವಿನಂತಹ ದೀರ್ಫ್ಥಕಾಲ ಅಸ್ತಂಗತಿವಾಗಿದ್ದ ಭಾಷೆಯನ್ನು ಇತ್ತೀಚೆಗಷ್ಟ ಪ್ರಯತ್ನ 
ಪೂರ್ವಕವಾಗಿ ರಾಷ್ಟ್ರಭಾಷೆಯಾಗಿಸಿರುವುದು- ಮೊದಲಾದ ಸಂಗತಿಗಳಿಗೆ ಶ್ರೀ ಶ್ರೀಗಳಎರು 


ಸಂಸ್ಕೃತವೂ ಸಂಸ್ಕೃತಿಯೂ 


ಗಮನ ಸೆಳೆದಿದ್ದಾರೆ. ದೇಶಭಾಷೆಯೆನಿಸಿರುವ ಹಿಂದೀ ಸಂಸ್ಕೃತ ಶಬ್ದಭೂಯಿಷ್ಯ 
ವಾಗಿರುವುದು ಸರ್ವವಿದಿತ. ಕನ್ನಡಪರರಾದ ವೀರವ್ರತಿಗಳ ಬರಹವೂ ಸಂಸ್ಕೃತದ 
ಪ್ರಭಾವವನ್ನು ತಪ್ಪಿಸಿಕೊಳ್ಳಲು ಆಗದಿರುವುದನ್ನು ಕುರಿತು ಶ್ರೀಶ್ರೀಗಳವರು 
ದೃಷ್ಟಾಂತಗಳೂಡನೆ ಸ್ವಾರಸ್ಯಪೂರ್ಣವಾಗಿ ಬರೆದಿದ್ದಾರೆ. ಜೊತೆಗೇ ಸಾಂದರ್ಬಿಕವಾಗಿ, 
ಸುಷ್ಟುವೆಂಬ ಭ್ರಮೆಯಲ್ಲಿ ವ್ಯಾಕರಣವಿರುದ್ದ ಪ್ರಯೋಗಗಳು ಹರಡಿರವುದನ್ನು ಕುರಿತೂ 
ರೋಚಕವಾಗಿ ವ್ಯಾಖ್ಯೆ ಮಾಡಿದ್ದಾರೆ ('ಅತ್ಯಗತ್ಯ', "ಅಬದ್ಧ, 'ಅಧ್ವಾನ', 
'ಒತ್ತಾಯಪೂರ್ವಕ', ಇತ್ಯಾದಿ). ಶ್ರೀಶ್ರೀಗಳವರ ನಿರ್ಣಾಯಕ ಮಾತುಗಳು ಇವು: 
"ಭಾರತದೇಶದ ಭಾಷೆಗಳ ನಾಡಿಗಳಲ್ಲಲ್ಲ ಸಂಸ್ಕೃತಭಾಷಾರಕ್ತವು ಹರಿಯುತ್ತಿದೆ: ಈಗಲೂ 
ಸಂಸ್ಕೃತದಿಂದ ಆ ಭಾಷೆಗಳಲ್ಲವೂ ಸಾಲತೆಗೆದುಕೊಳ್ಳುತ್ತಲೇ ಇವೆ. ಸಂಸ್ಕೃತಗ್ರಂಥಗಳು 
ನಾವು ಆ ಭಾಷಯನ್ನು ಅನಾದರದಿಂದ ಕಾಣುತ್ತಿರುವ ಈ ಕಾಲದಲ್ಲಿಯೂ ಪ್ರಕಾಶಕ್ಕೆ 
ಬರುತ್ತಲೇ ಇವೆ. ಆ ಭಾಷೆಯ ಅಭ್ಯಾಸದಿಂದ ನಮ್ಮ ದೇಶಭಾಷಗಳೂ ರಾಷ್ಟಭಾಷೆಗಳೂ 
ಪುಷ್ಪಿಯಾಗುವುವೇ ಹೊರತು ಅವಕ್ಕೆ ಯಾವ ಹಾನಿಯೂ ಇಲ್ಲಫಿ.” 


ಇನ್ನು ಸಂಸ್ಕೃತಿವು ಕಲಿಯಲು ಕಷ್ಟವಾದ ಭಾಷೆ ಎಂಬ ಅನಿಸಿಕೆಯನ್ನು 'ವದಕೋ 
ವ್ಯಾಫಾತ'ವೆಂದಪ್ಪ ಹೇಳಬಹುದು. ಫ್ರಂಚ್‌ಭಾಷಯಾಗಲಿ ಪರಿಢ ಗಣಿತಶಾಸ್ತವಾಗಲ 
ಕಲಿಯಲು ಸುಲಭ, ಸಂಸ್ಕೃತ ಮಾತ್ರ ಕಷ್ಟ- ಎಂದಲ್ಲ ಅದು ಹಾಸ್ಕಾಸ್ಥದವೇ ಆದೀತು. 


ವಿವಿಧ ಜ್ಞಾನಾಂಗಗಳನ್ನು ಸಮೃದ್ದಗೊಳಿಸಿರುವ ಸಂಸ್ಕೃತ ಶಬ್ದಭಂಹಾರ, ಈಚಿನ 
ಶತಮಾನಗಳಲ್ಲಿ ಸಂಸ್ಕೃತವು ಅವಗಣನೆಗೆ ತುತ್ತಾದುದರ ಇತಿಹಾಸ ಸಂದರ್ಭಗಳು, 
ಸಂಸ್ಕೃತದ ಹೆಚ್ಚಿನ ಪ್ರಸಾರಕ್ಕೆ ಅವಶ್ಯವಾದ ವ್ಯಾವಹಾರಿಕ ಸಂಗತಿಗಳು -ಇವೇ ಮೊದಲಾದ 
ಅಂಶಗಳನ್ನು ಲೇಖನಗಳಲ್ಲಿ ಪುಷ್ಟೀಕರಿಸಿದ್ದಾರೆ. 


ಈ ಇಡೀ ಸಂಕಲನದಲ್ಲಿಯ ಅತ್ಯಂತ ವಿಸ್ತಾರವಾದ ಮಹಾಮಹೋಪಾಧ್ಯಾಯ 
ವಿದ್ದಾನ್‌ ಎನ್‌. ರಂಗನಾಭಶರ್ಮಾರವರ "ಸಂಸ್ಕೃತ ಸಾಹಿತ್ಯದಲ್ಲಿ ಸಾರ್ವಲ್‌ಕಿಕ ದೃಷ್ಟಿ 
ಶೀರ್ಷಿಕೆಯ ಲೇಖನದಲ್ಲಿ ಸಂಸ್ಕೃತಭಾಷೆಯೇ ಎಲ್ಲ ಜ್ವಾನಾಂಗಗಳಿಗೂ 
ಪೋಷಕದ್ರವ್ಯವಾಗಿರುವುದನ್ನು ವಿವರಿಸಲಾಗಿದೆ. “ಆಲ್‌-ಬರೂನಿ, ಫೃಸಿ, ಅಬುಲ್‌ 
ಫಸಲ್‌, ದಾರಾಷಿಕೋ ಮತ್ತಿತರರು ರಾಮಾಯಣ, ಮಹಾಭಾರತ, ಭಗವದ್ಗೀತ, 
ಪಂಚತಂತ್ರಫಿ,ಉಪನಿಷತ್ತು- ಮೊದಲಾದವುಗಳನ್ನು ಪಾರಸೀಭಾಷೆಗೆ ಅನುವಾದ 
ಮಾಡಿರುವುದು ಇತಿಹಾಸಿಸಿದ್ದ ಸಂಗತಿಯಾಗಿದೆ. ಹೀಗೆ ಇವೂ ಇನ್ನಿತರ ಪ್ರಮಾಣಗಳೂ 
ಎದ್ದು ಕಾಣುತ್ತಿರುವಾಗ, ಸಂಸ್ಕೃತವು ಪುರೋಹಿತರ ಭಾಷೆ ಬ್ರಾಹ್ಮಣರ ಭಾಷೆ: ಎಂಬ 
ಅರ್ಥವಿಲ್ಲದ, ಆಧಾರವಿಲ್ಲದ ಹರಟೆಗಳನ್ನು ತಿರಸ್ಫರಿಸಬೇಕೇ ಹೊರತು ಇವುಗಳಲ್ಲಿ 


ಹುರುಳೇನೂ ಇಲ್ಲ''... "ಸಂಸ್ಕೃತವು ಬ್ರಾಹ್ಮಣರ ಸ್ವತ್ತು ಎಂಬುದು ನಿಜವಾಗಿದ್ದ ಪಕ್ಷದಲ್ಲಿ 
ಬೌಧ್ದಮತೀಯರಾದ ಆರ್ಯದೇವ, ಭಾವಿವೇಕ, ಶಾಂತರಕ್ಷೆತ, ಧರ್ಮಕೀರ್ತಿ, 
ನಾಗಾರ್ಜುನ, ದಿಜ್‌ನಾಗ, ಚಂದ್ರಕೀರ್ತಿ- ಮುಂತಾದ ನೂರಾರು ಉದ್ದಾಮ ಪಂಡಿತರು 
ವಿಪುಲತರ್ಕ ದಿಂದ ಜಟಿಲವಾದ ಬೌಧ್ದದರ್ಶನ ಗ್ರಂಥಗಳನ್ನು ಸಂಸ್ಕೃತಭಾಷೆಯಲ್ಲಿ ಹೇಗೆ 
ಬರೆದರು?” - ಎಂಬ ವಿದ್ದಾನ್‌ ರಂಗನಾಥಶರ್ಮಾರವರ ವ್ಯಾಖ್ಯೆಯು 
ಮಾರ್ಮಿಕವಾಗಿದೆ. 


ವ್ಯಾವಹಾರಿಕ ವಿವರ'ಗಳೆಗಿಂತ ಮಿಗಿಲಾಗಿ, ಸಂಸ್ಕೃತಭಾಷೆಯ ಲೋಕಹಿತ ಕಾರಕ 
ಸ್ವರೂಪವನ್ನು ಕುರಿತು ಶ್ರೀಶ್ರೀಗಳವರು ಆಡಿರುವ ಈ ಮಾತುಗಳು ಅತ್ಯಂತ 
ಮನನಾರ್ಹವಾಗಿವೆ- 


'ನರ್ವಮತಿಸಾಮರಸ್ವಫಿ, ಸರ್ವಸಹಾನುಭೂತಿ, ಅಹಿಂಸೆ. - ಮುಂತಾದ 
ಉದಾತ್ರಿಭಾವನೆಗಳನ್ನು ಹೃದಯದಲ್ಲಿ ಎಬ್ಲಿಸುವ ಮೂಲಭಾಷೆ ಎಂದರೆ ಸಂಸ್ಕೃತವೇ. ಈ 
ಭಾಷಯಲ್ಲರುವ ತತ್ತ್ವಗ್ರಂಥಗಳಲ್ಲಯೂ ನೀತಿಗ್ರಂಧಗಳಲ್ಲಯೂ ಕಾಣಬರುವ 
ವಿಶ್ವವ್ಯಾಪಕಸಂದೇಶವೂ ಎಲ್ಲ ಜನರನ್ನೂ ಆಕರ್ಷಣಗೊಳಿಸುವಂಥದ್ದಾಗಿದೆ. ಮನುಷ್ಯನೂ 
ಪ್ರಾಣಿಗಳೂ ಪರಮಾತ್ಮನ ಅಂಶಗಳೇ ಆಗಿರುತ್ತಾರೆಂದೂ ಇಡಿಯ ವಿಶ್ವವೇ 
ಪರಮಾತ್ಮರೂಪದಿಂದ ಒಂದಾಗಿರುತ್ತದೆಯಂದೂ ಉಪದೇಶಿಸಿರುವ ವಿಶಾಲತತ್ತ್ವ ಪು ಈ 
ಭಾಷೆಯಲ್ಲಲ್ಲದೆ ಮತ್ತೆ ಯಾವ ಭಾಷೆಯಲ್ಲಿಯೂ ಅಷ್ಟು ಸುಷ್ನಷ್ಪವಾಗಿ ಇರುವುದಿಲ್ಲಫ.” 


ಭಾರತೀಯ ಸಂಸ್ಕೃತಿಯ ಬಗೆಗೂ ಸಂಸ್ಕೃತಭಾಷೆಯ ಬಗೆಗೂ ಆಸಕ್ತರಾದ 
ಎಲ್ಲರಿಗೂ ಅತ್ಯಂತ ಪ್ರಯೋಜನಕರವಾದ ಮತ್ತು ಸಂಸ್ಕೃತಸಂಬಂಧವಾದ ಹಲವಾರು 
ಪ್ರಶ್ನೆಗಳಿಗೆ ತಾರ್ಕಿಕ ಸಮಾಧಾನ ನೀಡಿರುವಂಥವೂ ಆದ ಈ "ಸಂಸ್ಕೃತವೂ 
ಸಂಸ್ಕೃತಿಯೂ'' ಲೇಖನಸಂಗ್ರಹವನ್ನು ಸಂಯೋಜಿಸಿ ಹೂರತಂದಿರುವ ಅಧ್ಯಾತ್ಲಿ ಪ್ರಕಾಶ 
ಕಾರ್ಯಾಲಯ ಅಭಿನಂದನೀಯವಾಗಿದೆ. ಸಮಸ್ತ ಜನತೆಯ ಮೇಲೆ ಶ್ರೀ 
ಶ್ರೀಸಚ್ಚೆದಾನಂದೇಂದ್ರಸರಸ್ಪತೀಯಹಾಸ್ತಾಮಿಗಳ ಅನುಗ್ರಹ ಸದಾ ಇರಲೆಂದು ಹಾರೈಸುತ್ತೇನೆ. 


ಶ್ರೀ ಮನ್ಮಥನಾಮ ಸಂವಕ್ಸರ 
ಕಾರ್ತಿಕ ಶುದ್ದ ಪಾಡ್ಯಮಿ 
ಬಲಿಪಾಡ್ಯಮಿ; ವಿಕ್ರಮಶಕಾರಂಭ 
12-11-2015 


- ಡಾ|| ಎಸ್‌.ಆರ್‌. ರಾಮಸ್ವಾಮಿ 


ಸಂಸ್ಕೃತವೂ`ಸಂಸ್ಕೃತಿಯೂ 


ಮುನ್ನುಡಿ 

""ಸಂಸ್ಕೃತ'' ಎಂಬ ಪದಕ್ಕೆ ""ಸಂಸ್ಕರಿಸಲ್ಪಟ್ಟ'', ""ಪರಿಶುದ್ಧವಾದ'' 
""ಸಂಸ್ಕಾರದಿಂದ ಕೂಡಿರುವ'', ""ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ'' ""ಪ್ರಶಸ್ತವಾದ'' 
ಎಂಬ ಹತ್ತು ಹಲವಾರು ವ್ಯಾಖ್ಯಗಳಿದ್ದು ಅರ್ಥಗರ್ಭಿತವಾದ, ಸುಶಿಕ್ಸಿತರ, ಸಂಸ್ಕಾರವಂತರ 
ಭಾಷ ಎಂದು ಪರಿಗಣಿಸಲಟ್ಟಿದೆ. “ದೇವವಾಣೀ, ಅಮರವಾಣೀ'' ಇತ್ಯಾದಿ 
ಹೆಸರುಗಳಿಂದ ಕೂಡಿರುವ ಈ ಭಾಷೆ ಭಾರತೀಯ ಸಂಸ್ಕೃತಿ, ಸದಾಚಾರ, 
ಆಚಾರ-ವಿಚಾರ, ರೀತಿ-ನೀತಿಗಳ ಗಣಿಯಾಗಿದೆ. ಆದ್ದರಿಂದಲೇ ಸಂಸ್ಕತ ಮತ್ತು ಸಂಸ್ಕೃತಿ 
ಭಾರತದ ಎರಡು ಪ್ರತಿಷ್ಠಗಳೆಂದು ಹೆಸರುಗಳಿಸಿದೆ. ಭಾಷಗಳಲ್ಲಿ ಮಧುರವೂ, ದಿವ್ಯವೂ 
ಆದುದೇ ಈ ಗೀರ್ವಾಣವಾಣಿ. 

ಸಂಸ್ಕೃತ ಭಾಷೆಯ ಸಾಹಿತ್ಯವನ್ನು ವೈದಿಕಸಾಹಿತ್ಯ ಹಾಗೂ ಲೌಕಿಕ 
ಸಾಹಿತ್ಯವೆಂದು ಇಬ್ಭಾಗವಾಗಿ ವಿಭಜಿಸಬಹುದು. ವೇದ ವಿಶ್ವದಲ್ಲೇ ಅತ್ಯಂತ 
ಪ್ರಾಚೀನವಾದುದಾಗಿದ್ದು ಅಪೌರುಷೇಯವಾಗಿದೆ. ಯಷಿಮುನಿಗಳು ತಮ್ಮ 
ತಪಃಶಕ್ತಿಯಿಂದ ಕಂಡುಕೊಂಡ ಈ ಮಂತ್ರಗಳು ಅನೇಕ ಸಾವಿರ ವರ್ಷಗಳಿಂದಲೂ ಸಹ 
ಪಾರಂಪರಿಕವಾಗಿ ಗುರುವಿನಿಂದ ಶಿಷ್ಯರಿಗೆ, ತಂದೆಯಿಂದ ಮಗನಿಗೆ ಮೌಖಿಕರೂಪದಲ್ಲಿ 
ಹರಿದು ಬಂದಿದೆಯಾದ್ದರಿಂದಲೇ ತನ್ನ ನಿರ್ದಿಷ್ಟತೆ, ನಿರ್ದುಷ್ಠತೆ, ನಿಖರತಗಳನ್ನು 
ಉಳಿಸಿಕೊಂಡು ಬಂದಿದೆ. ಕಿವಿಯಿಂದ ಕೇಳಿದ್ದರಿಂದಲೇ ಇದಕ್ಕೆ ""ಶೃತಿ'' ಎಂದು 
ಹೆಸರಾಯಿತು. ಈ ವೇದ ವಾಜ್ಯಯ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತು 
ಎಂಬುದಾಗಿ ವಿಭಜಿತವಾಗಿದ್ದು ಬ್ರಹ್ಮಚರ್ಯಘ, ಗೃಹಸ್ನಫಿ, ವಾನಪ್ರಸ್ತ ಹಾಗೂ 
ಸಂನ್ಯಾಸಾಶ್ರಮಗಳ ಪ್ರತೀಕವಾಗಿದೆ. ವೇದಾಂತ, ಧರ್ಮಶಾಸ್ತ್ರಭಿ, ವ್ಯಾಕರಣ, 
ನ್ಯಾಯಶಾಸ್ತ್ರ ಮುಂತಾದ ಅನೇಕ ಶಾಸ್ತ್ರಗಳಲ್ಲಿ ಎಲ್ಲ ಕಾಲಕ್ಕೂ ನಿಲ್ಲತಕ್ಕ ಮೂಲ ಸೂತ್ರಗಳ 
ರಚನೆ ಸಂಸ್ಕೃತ ಭಾಷೆಯಲ್ಲಿ ಅಡಗಿದೆ. ಶೃತಿ, ಸ್ಥ ತಿ; ಇತಿಹಾಸ, ಪುರಾಣಗಳು, 
ಶಾಸ್ತ್ರಗ್ರಂಥಗಳು ಹೇಗೋ ಹಾಗಯೇ ಅಪೂರ್ವವಾದ ರಸವತ್ಕಾವ್ಯಗಳ ಸಮೃದ್ಧಿ ಸಂಸ್ಕೃತ 
ಸಾಹಿತ್ಯದ ವೈಶಿಷ್ಟ “ವಾಗಿದೆ. ಶೃತಿ, ಸ್ಮ ತಿಗಳಿಂದ ಈ ಸಾಹಿತ್ಯ ಹೇಗೆ 
ಪೂಜ್ಯವಾಗಿದೆಯೋ ಹಾಗೆಯೇ ಕಾವ್ಯ ಸಮೃದ್ದಿ ಯಿಂದ ಪ್ರಿಯವೂ ಆಗಿದೆ. ಪದ್ಯಫಿ, ಗದ್ಯಫಿ, 
ಚಂಪೂ, ನಾಟಕ, ಸುಭಾಷಿತ, ಮುಕ್ತಕ, ಮುಂತಾದ ಅನೇಕ ಮುಖಗಳಲ್ಲಿ 
ಹೂರಹೊಮ್ಮಿರುವ ಅಕ್ಷಯವಾದ ಈ ಕಾವ್ಯಪ್ರವಾಹ ಸುರಭಾರತಿಯ ವಿಲಾಸವಾಗಿ 
ಬೆಳೆದಿದೆ. ವಿಶದ ಅತ್ಯುತ್ತಮ ಕೋಟಿಯ ಕೃತಿಗಳಲ್ಲಿ ಸೇರತಕ್ಕ ಮಹತ್ವವನ್ನು ಇವುಗಳಲ್ಲಿ 
ಅನೇಕಕೃತಿಗಳು ಹೊಂದಿದೆ. ವೃದ್ಯಶಾಸ್ತ್ರವಿ, ನಕ್ಚತ್ರಶಾಸ್ತ್ರವಿ, ಶಿಲಫಿ, ಅರ್ಥಶಾಸ್ತ್ರಫಿ, ರಾಜನೀತಿ, 
ಅಲಂಕಾರ, ಗಣಿತ, ಕಾಮಶಾಸ್ತ್ರಭಿ, ರೇಖಾಶಾಸ್ತ್ರಭಿ, ಸಂಗೀತ, ನರ್ತನ ಮುಂತಾದವುಗಳಲ್ಲಿ 
ಆಧಾರಯುತವಾದ ಪ್ರಮುಖ ಗ್ರಂಥಗಳು ಈ ಭಾಷಯಲ್ಲಿ ರಚಿತವಾಗಿದೆ. ಪಾಣಿನಿ, 


11 


ಪತಂಜಲಿ, ವರರುಚಿ, ಮುಂತಾದ ವಯ್ಯಾಕರಣಿಗಳೂ, ಉದಯನಾಚಾರೃಫಿ, 
ಗಂಗೇಶೋಪಾಧ್ಯಾಯ, ರಘುನಾಥ ಶೀರೋಮಣಿ ಮುಂತಾದ ನೈಯ್ಯಾಯಿಕರು, 
ಶಂಕರಾಚಾರೃಫಿ, ರಾಮಾನುಜಾಚಾರ್ಯಫಿ, ಮಧ್ವಾಚಾರ್ಯರ ವೇದಾಂತಗ್ರಂಥಗಳು, 
ಭಾಸ್ಕರಾಚಾರ್ಯಘಿ, ಆರ್ಯಭಟ, ಸುಶ್ರುತ, ಚರಕ ಮುಂತಾದ ಸುಪ್ರಸಿದ್ಧ ವಿಜ್ಞಾನಿಗಳೂ, 
ಶಾಮಾಶಾಸ್ತ್ರಿ ಮುಂತಾದ ಅರ್ಥಶಾಸ್ತ್ರಜ್ಞರೂ, ವಾಲ್ಚೀಕಿ, ವ್ಯಾಸ, ಕಾಳಿದಾಸ, ಭಾಸ, 
ಭಾರವಿ, ಮಾಘ, ಹರ್ಷ, ಭವಭೂತಿ, ವಿಶಾಖದತ್ತಘಿ, ಭಟ್ಟನಾರಾಯಣ, ಭರ್ತೃಹರಿ, 
ಭರ್ತೃಮೇಂಠ, ಭರತ ಮುಂತಾದ ಕವಿಗಳೂ, ದಾರ್ಶನಿಕರೂ, ವಿಶನಾಥ, ಜಗನ್ನಾಥ, 
ಕಲ್ಹಣ, ಬಿಲ್ಹಣ, ಕಯ್ಯಟ, ಮಲ್ಲಟ, ಅಭಿನವಗುಪ್ಪಫಿ, ಕುಂತಕ, ಕ್ಲೇಮೇಂದ್ರಫಿ, ವಿಶ್ವನಾಥ, 
ರುದ್ರಟ, ವಾಮನ, ಜಗನ್ನಾಥ ಮುಂತಾದ ಅಲಂಕಾರ ಶಾಸ್ತ್ರಜ್ನರೂ ಸಂಸ್ಕೃತ 
ಶಾಸ್ತ್ರಸಾಹಿತ್ಯವನ್ನು ಪುಪ್ಲೀಕರಿಸಿದ್ದಾರೆ. 

ಇಷ್ಟೆಲ್ಲಾ ವಿಪುಲವಾದ ವೈದಿಕ ಲೌಕಿಕ ಸಾಹಿತ್ಯವಿದ್ದರೂ ಇಂದಿಗೆ ಈ ಸಂಸ್ಕೃತ 
ಪ್ರಸ್ತುತವೇ? ಇದು ಆಡುಭಾಷೆಯಾಗಿತ್ತೆಫಿ? ಇದು ಮೃತಭಾಷೆಯೇ, ಜೀವಂತ ಭಾಷೆಯೇ 
ಎಂಬ ವಾದವಿವಾದಗಳು ನಡೆದಿದೆ. ನಡೆಯುತ್ತಲೂ ಇದೆ. ಸಂಸ್ಕೃತ ಭಾರತೀ ಈ 
ವಿಷಯದಲ್ಲಿ ಮಹತ್ತರವಾದ ಕಾರ್ಯ ಕೈಗೊಂಡಿದೆ. ಸಂಸ್ಕತ ಜೀವಂತ ಭಾಷ, 
ಆಡುಭಾಷೆ ಎಂದು ತೋರಿಸಲು ಸಂಭಾಷಣ ಶಿಬಿರಗಳು, ಸಾಪ್ತಾಹಿಕ ಮಿಲನಗಳು, 
ಸಂಸ್ಕೃತಗ್ರಾಮ, ಸಂಸ್ಕೃತ ಕುಟುಂಬ ಇತ್ಯಾದಿ ಹತ್ತು ಹಲವಾರು ಯೋಜನೆಗಳಡಿಯಲ್ಲಿ 
ಕಳೆದ 3 ದಶಕಗಳಿಂದಲೂ ಶ್ರಮಿಸುತ್ತಾ ಬಂದಿದೆ. ಬೆಂಗಳೂರಿನಿಂದ ಪ್ರಕಟವಾಗುತ್ತಿರುವ 
ಸಂಭಾಷಣ ಸಂದೇಶ ಮಾಸಪತ್ರಿಕೆ ಪತ್ರಿಕೋದ್ಯಮದಲ್ಲಿ ೦ದು ದಾಖಲೆಯನ್ನೇ ಸೃಷ್ಟಿಸಿದೆ. 
ಸಂಸ್ಕೃತ ಜೀವಂ ಭಾಷೆ ಎನ್ನುವುದಕ್ಕೆ ಈ ಕೆಳಗಿನ ಕೆಲವು ಕಾರಣಗಳನ್ನು ಕೊಡಬಹುದು. 
1. ಸಂಸ್ಕೃತ ಪತ್ರಿಕೋದ್ಯಮು- "ಸಂಸ್ಕತ ವರ್ತಮಾನತ್ತಿಂ” ಎಂಬ 
ಬರೋಡಾದಿಂದ ಪ್ರಕಟವಾಗುತ್ತಿರುವ ಬೈನಂದಿನ "ಯುಗಗತಿಳ' ಎಂಬ 
ಗೋರಖಪುರದಿಂದ ಪ್ರಕಟವಾಗುತ್ತಿರುವ ಸಾಪ್ತಾಹಿಕ, ಕಾನ್ನುರದಿಂದ ಪ್ರಕಟವಾಗುತ್ತಿರುವ 
“ಪಾರಿಜಾತಂ'” ಎಂಬ ಮಾಸಿಕ, ತ್ರಿಶೂರಿನಿಂದ ಪ್ರಕಟವಾಗುತ್ತಿರುವ "ಭಾರತಮುದ್ರಾ”' 
ಎಂಬ ದ್ವೈಮಾಸಿಕ, ದಿಲ್ಲಿಯಿಂದ ಪ್ರಕಟವಾಗುತ್ತಿರುವ "“ಸಂಸ್ಕೃತಮಂಜರಿ'' ಎಂಬ 
ತೈಮಾಸಿಕ ಮೇಲು ಕೋಟೆಯಿಂದ ಪ್ರಕಟವಾಗುತ್ತಿರುವ “ಛಂದಸ್ಸತೀ' ಎಂಬ 
ಷಾದ್ಯೂಸಿಕಗಳೇ ಅಲ್ಲದೆ ಜಾಹ್ನವೀ, ವಿಶ್ಚವಾಣೀ ಸಂಸ್ಕೃಿತಿವರ್ತಮಾನಪ್ರಾಂಘಿ, ವಿಶ್ವಸ್ಯ 
ವೃತ್ತಾಂತಂ ಎಂಬ ಈ ಜರ್ನಲ್ಸ್‌ ಸಹ ಇಂದು ಸಂಸ್ಕೃತದಲ್ಲಿ ಪ್ರಕಟವಾಗುತ್ತಿದೆ. 
ತ ಸಂಸ್ಕೃತದಲ್ಲಿ ಆತ್ಮಕಥ:- ಸಮಸಾಮಯಿಕ ಸಂಸ್ಕೃತ ಕವಿಗಳಲ್ಲಿ ಓಗೇಟಿ 
ಪರಿಕ್ಷಿತ್‌ ಶರ್ಮರವರು 'ಕಾಲಾಯತ್ರ | ನಮಳ' ಎಂಬ ಆತ್ಮಕಥೆ ಬರೆದು ಪುಣೆಯಿಂದ 
ಪ್ರಕಟವಾಗಿದ್ದರೆ, ಪ್ರಥಮ ಜ್ಞಾನಪೀಠ ಪುರಸ್ಕೃತರಾದ ಸತ್ಯವ್ರಶಾಸ್ತ್ರಿಗಳು 


ಸಂಸ್ಕೃತವೂ ಸಿಸೃತಿಯೂ 


""ಭವಿತವ್ಯಾನಾಂ ದ್ವಾರಾಣಿ ಭವಂತಿ ಸರ್ವತ್ರ” ಎಂಬ ತಮ್ಮ ಆತ್ಮಕಥೆಯನ್ನು 
ಬರೆಯುತ್ತಿದ್ದಾರೆ. 

3... ಅನುವಾದಗಳು:- ಸರಸ್ವತೀ ಸಮ್ಮಾನ್‌ ಪುರಸ್ಕೃತರಾದ ಭೈರಪ್ಪನವರ 
“ಸಾರ್ಥ”, “ತಬ್ಬಲಿ ನೀನಾದೆ ಮಗನೆ”, “ಗೃಹಭಂಗ”, “ಪರ್ವ ಕೃತಿಗಳು, 
ಕುವೆಂಪು ಅವರ "ರಾಮಾಯಣ ದರ್ಶನ”, ಮಾಸ್ತಿಯವರ ಸುಬ್ಬಣ್ಣ”, 
ಹಾಮಾನಾಯಕರ "ಮಕ್ಕಳ ಮನಸ್ಸು” ಇತ್ಯಾದಿ ಕೃತಿಗಳು ಕನ್ನಡದಿಂದ ಸಂಸ್ಕೃತಕ್ಕೂಫಿ', 
ಷೇಕ್ಸ್‌ಪಿಯರ್‌ ನ ಹ್ಯಾಮ್ಲೆಟ್‌, ಮರ್ಚೆಂಟ್‌ ಆಫ್‌ ವೆನಿಸ್‌, ರೋಮಿಯೋ ಅಂಡ್‌ 
ಜೂಲಿಯಟ್‌, ಆಂಗ್ಲದಿಂದ ಸಂಸ್ಕೃತಕ್ಕೂಫಿ, ರಾಮಚರಿತಮಾನಸ ಹಿಂದಿಯಿಂದ ಸಂಸ್ಕೃತಕ್ಕೂ 
ಅನುವಾದಗೊಂಡಿದ್ದುಫಿ, ಅನುವಾದಸಾಹಿತ್ಯವನ್ನು ಸಮೃದ್ದಿಗೊಳಿಸಿದೆ. ಬೈಬಲ್‌ ಹಾಗೂ 
ಖೊರಾನ್‌ ಸಹ ಸಂಸ್ಕೃತಕ್ಕೆ ಅನುವಾದವಾಗಿದೆ. 

4, ಪ್ರವಾಸಕಥನಗಳು:- ಸಂಸ್ಕೃತದಲ್ಲಿ ಇಂದೂ ಸಹ ಪ್ರವಾಸಕಥನಗಳು 
ಹೊರಹೊಮ್ಮುತ್ತಿದೆ. ಸ್ಯಾಪ್ರತಶಾಸ್ತ್ರಿಗಳ ಧಾಯ್‌ಲ್ಯಾಂಡ್‌, ಜರ್ಮನಿಯ ಅನುಭವಗಳು, 
ರಮಾಕಾಂತಶುಕ್ಸಾ ಅವರ ಮಾೌರೀಷಿಯಸ್‌ ಅನುಭವಗಳು, ರೇವಾಪ್ರಸಾದ 
ದ್ವಿವೇದಿಯವರ ಅಮೇರಿಕಾ ಅನುಭವಗಳು, ಅಭಿರಾಜ ರಾಜೇಂದ್ರ ಮಿಶ್ರಾ ಅವರ ಬಾಲಿ 
ಇಂಡೋನೇಶೀಯಾ ಅನುಭವಗಳು, ಓಂಪ್ರಕಾಶ್‌ ಪಾಂಡೇ ಅವರ ಪ್ಯಾರೀಸ್‌ 
ಅನುಭವಗಳು, ದಿಗಂಬರಮಹಾಪಾತ್ರ ಅವರ ರಷ್ಯಾದೇಶದ ಅನುಭವಗಳು ಸಂಸ್ಕೃತದಲ್ಲಿ 
ರಚಿತವಾಗಿದೆ. 

5, ರಾಷ್ಟ್ರನಾಯಕರ ಬಗ್ಗೆ ಕಾವ್ಯಗಳು :- ಮಹಾತ್ಯಾಗಾಂ5೭, ಜವಹರಲಾಲ್‌ 
ನೆಹರು, ವಲ್ಲಭಭಾಯಿಪಟೇಲ್‌, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ರಾಜೇಂದ್ರ 
ಪ್ರಸಾದ್‌, ಇಂದಿರಾಗಾಂ5, ರಾಜೀವಗಾಂ5, ಮದನಮೋಹನ ಮಾಳವೀಯ ಅವರ ಬಗ್ಗೆ 
ಸಂಸ್ಕೃತದಲ್ಲಿ ಮಹಾಕಾವ್ಯಫಿ, ಖಂಡಕಾವ್ಯಫಿ, ನಾಟಕಗಳು ರಚನೆಗೊಂಡಿದೆ. 

6. ಮಹಿಳಾ ಸಾಹಿತ್ಯ :- ಬಿಲಾಸಪುರದ ಪುಷ್ಣಾದೀಕ್ಷಿತ್‌, ಕಾನ್ನುರದ ನಳಿನೀಶುಕ್ತಾಫಿ, 
ಜಮ್ಮುವಿನ ವೇದಕುಮಾರಿ ಘಾಯ್‌, ನಾಗಪುರದ ಲೀನಾರಸ್ತೋಗಿ, ಕಾಶಿಯ ಕಮಲಾ 
ಪಾಂಡೇಯ, ಬರೋಡಾದ ಉಮಾ ದೇಶಪಾಂಡೇ, ಬರೇಲಿಯ, ಸಾವಿತ್ರೀದೇವಿ ಶರ್ಮಾ, 
ಗರಿುಯಾಬಾದ್‌ನ ಅಂಬೂರಾನಿ, ಪಾಟ್ಗಾವಿನ ಮಿಧಿಲೇಶಕುಮಾರೀ ಮಿಶ್ರಾಫಿ, ಉತ್ಪಿಲದ 
ಪರಾಂಬಾ ಶ್ರೀ ಯೋಗಮಾಯಾ, ಮೈಸೂರಿನ ರೂಪಾ, ಲಖನೌನ ರಾಕಾಬ್ವನ್‌, 
ಬೆಂಗಳೂರಿನ ಅನಂತಲಕ್ಷ್ಮಿ ನಟರಾಜನ್‌ ಅವರು ಶೀಲಾ, ವಿಭ್ಜಕಾ, ವಿಜ್ಞಾಫಿ, ಮಾರಿಲಾ, 
ಮೋರಿಕಾಂಬಾ, ರಾಮಭದ್ರಾಂಬ ಅವರ ಪರಂಪರೆಯನ್ನು ಇಂದೂ ಸಹ ಮುನ್ನಡಸುತ್ತಾ 
ಬಂದಿದ್ದಾರೆ. 

7. ಸಂಸ್ಕೃತಿ ಕಂಪ್ಯೂಟರ್‌ ಅಳವಡಿಕೆಗೆ ಅತ್ಯಂತ ಸೂಕ್ತವೆಂದು ಪರಿಗಣಿಸಲಾಗಿದೆ. 


ಇದಕ್ಕೆ ಭಾಷಾ ನಿಖರತೆ, ವೈಜ್ಞಾನಿಕತೆಯೇ ಮುಖ್ಯ ಕಾರಣ. ಆದ್ದರಿಂದಲೇ 
“ನೋಂಛಭಾಂಸ್ಟಿ'' ಮುಂತಾದವರು ಅಮೇರಿಕಾದಲ್ಲಿ ಇದರ ಬಗ್ಗೆ ವಿಶೇಷ ಅಧ್ಯಯನ 
ಕೈಗೊಂಡಿದ್ದಾರೆ. 
8. ಕಳೆದ ವರ್ಷ ಸಾಹಿತ್ಯ ಅಕಾಡೆಮಿ ಪುರಸ್ಕೃತಿ ಪ್ರಶಸ್ತಿಯು '"ಚಲದ್‌ 
ದೂರವಾಣೀ”-ಮೊಬ್ಳಲ್‌ ಫೋನಿನಿಂದಾಗುವ ದುಷ್ಪುರಿಣಾಮಗಳು-ಎಂಬ ಕೃತಿಗೆ ಲಭಿಸಿದೆ. 
ಇಂದೂ ಸಹ ರಾಮಾಯಣ, ಮಹಾಭಾರತ, ಮೇಘದೂತ ಆಧಾರಿತ 
ಕಾವ್ಯಗಳು ವಿಫುಲವಾಗಿ ರಚಿತವಾಗುತ್ತಿದೆ. ಅಮೇರಿಕದ ಜಾರ್ಜ್‌ ಕಾರ್ಹೋನ, 
ರಾಬರ್ಟ್‌ ಗೋಲ್ಡ್‌ಮನ್‌, ಹ್ಯಾನ್ಸ್‌ ಪನ್ರಿಷ್‌ ಹಾಕ್‌, ಷೆಲ್ದಂಪೊಲಾಕ್‌ ಮುಂತಾದವರು 
ಮ್ಯಾಕ್‌ ಮುಲ್ಲರ್‌, ವಿಂಟರ್‌ ನಿಡ್ಸ್‌ಫಿ', ಕೋಲ್‌ ಬ್ರೂಕ್‌, ವಿಟ್ಟೀಫಿ, ಕಿತ್‌ ಮುಂತಾದವರ 
ಪರಂಪರೆಯನ್ನು ಮುನ್ನಡೆಸುತ್ತಿದ್ದಾರೆ. 
ಉರ್ದು ಭಾಷೆಯ "ಗಜಲ್‌, ವಿದೇಶೀಯ ಭಾಷೆಗಳಾದ ಹೈಕೂ, 
ಜೇಜಿಟ್ಟುಗಳಲ್ಲಿಫಿ, ಮರಾಠಿಯ ""ಓಪಿ' ಹಾಗೂ ತೆಲುಗುವಿನ "ಸೀಸಂ” ವೃತ್ತಗಳಲ್ಲ 
ಸಂಸ್ಕೃತದಲ್ಲಿ ಕಾವ್ಯರಚನೆ ಆಗುತ್ತಿದೆ. ಮಹಾಭಾಷ್ಯದಲ್ಲಿ ಸಂಸ್ಕೃತ ಆಡುಭಾಷೆ 
ಎನ್ನುವುದಕ್ಕೆ. ಉಲ್ಲೇಖವಿರುವಂತೆಯೇ ಸಂಸ್ಕೃತಗ್ರಾಮ ಎಂದೇ ಪ್ರಖ್ಯಾತವಾದ 
ಮತ್ತೂರಿನಲ್ಲಿ ಪ್ರತಿಯೊಬ್ಬರೂ ಸಂಸ್ಕೃತದಲ್ಲಿ ವ್ಯವಹರಿಸುತ್ತಾರೆ. 
ಪ್ರಾಯಶಃ ಈ ಮುನ್ನುಡಿಯನ್ನು ಈ ಎರಡು ಆಂಗ್ಲ ಹೇಳಿಕೆಗಳಿಂದಲೇ 
ಪುಷ್ಟಿಗೊಳಿಸಬಹುದು:- 
l. Sanskrit language has a wonderful structure, more perfect than 
Greek, more copious than Latin and more exquisitly re- 
fined than Greek and Latin put together - Sir William Jones. 


2 Sanskrit is like the river Ganga for our languages, I always feel 
that if it were to dry up, the regional languages would loose 1ts 
vitality and power. It seems to me that elementary knowledge of 
Sanskrit 1s essential for all - Mahatma Gandhi. 

ಈ ಹಿನ್ನಲೆಯಲ್ಲಿ ಸಂಸ್ಕೃತವೂ ಸಂಸ್ಕೃತಿಯೂ ಗಮನಾರ್ಹವಾದ 
ಕೊಡುಗೆಯಾಗಿದೆ. 

ಸಂಸ್ಕೃತವೂ- ಸಂಸ್ಕೃತಿಯೂ :- ಸಚ್ಚಿದಾನಂದೇಂದ್ರ ಸರಸ್ಪಶೀ, ಜ್ಞಾನಾನಂದೇಂದ್ರ 

ಸರಸ್ಪತೀ ಸ್ವಾಮಿಗಳು. 


ಸಂಸ್ಕೃತವೂಗೆಂಸೃತಿಯೂ 


ಈ ಗ್ರಂಥವು ಮೂರು ಭಾಗಗಳಲ್ಲಿ ವಿಂಗಡಿತವಾಗಿದೆ. ಭಾಗ 1 ರಲ್ಲಿ 
ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸ್ವಾಮಿಗಳು ಬರೆದ 59 ಲೇಖನಗಳು, ಭಾಗ ೭ರಲ್ಲಿ 
ಶ್ರೀ ಜ್ಞಾನಾನಂದೇಂದ್ರಸರಸ್ಪತೀಸ್ತಾಮಿಗಳು ಬರೆದ ಅಲೇಖನಗಳು ಭಾಗ ೨ರಲ್ಲಿ ಇತರೆ 
ವಿದ್ದಾಂಸರುಗಳಿಂದ ಬರೆದ 8 ಲೇಖನಗಳು ಸೇರ್ಪಡೆಯಾಗಿದೆ. 


ಸಂಸ್ಕೃತವೂ- ವೇದಾಂತವೂ - ನವೆಂಬರ್‌ 1948:- ಸಂಸ್ಕೃತ ಭಾಷೆಯ 
ಅಪರಿಮಿತ ಶಬ್ದಭಂಹಾರ, ಸಂಸ್ಕೃತದ ಉತ್ತಮ ವ್ಯಾಕರಣದಿಂದ ತುಲನಾತ್ಮಕ 
ಭಾಷಾಶಾಸ್ತಫಿ, ತುಲನಾತ್ಮಕ ಧರ್ಮ ಶಾಸ್ತ್ರಫಿ, ತುಲನಾತ್ಮಕ ಪುರಾಣಗಳ ಬೆಳವಣಿಗೆ, 
ಆಡುಭಾಷೆಯಾಗಿ ಸಂಸ್ಕೃತ, ಸಂಸ್ಕೃತದ ಸಿರಿ ವೇದಾಂತ, ವ್ಯಕ್ತಿಗೆ ಶಾಂತಿ, ಸಮಾಜಕ್ಕೂ 
ದೇಶಕ್ಕೂ ವೇದಾಂತದಿಂದಲೇ ಶಾಂತಿ, ಪಾಶ್ಚಾತ್ಯರ ಮೇಲೆ ಉಪನಿಷತ್ತುಗಳ ಪ್ರಭಾವ 
ಇತ್ಯಾದಿ ವಿಷಯಗಳನ್ನು ಕುರಿತು ಈ ಲೇಖನದಲ್ಲಿ ಸ್ವಾಮಿಗಳು ಮನದಟ್ಟು ಮಾಡಿದ್ದಾರೆ. 


ರಷಿಯಾ ದೇಶದಲ್ಲಿ ಸಂಸ್ಕೃತದ ಅಭ್ಯಾಸ :- ಈ ಲೇಖನ ಅತ್ಯಂತ 
ಉಪಯುಕ್ತವಾದ ಮಾಹಿತಿಯನ್ನು ನೀಡುತ್ತದೆ. ರಷ್ಯಾದೇಶದವರು ಸಂಸ್ಕೃತಕ್ಕೆ ನೀಡಿರುವ 
ಕೊಡುಗೆಯನ್ನು ಈ ಲೇಖನ ಸಾದರಪಡಿಸುತ್ತದೆ. ವೆಟ್ಟಿಂಗ್‌ ವಿದ್ವಾಂಸನಿಂದ'ರಚಿತವಾದ 1 
ಸಂಪುಟಗಳ ಸಂಸ್ಕೃತ ನಿಘಂಟು, ವಾರಸ್ನಿಕಾ ವಿಜ್ಞಾನಶಾಸ್ತ್ರದ ಸಂಸ್ಕೃತ ಅಭ್ಯಾಸ, ಕಲಿಟಿಲ್ಕನ 
ಅರ್ಥಶಾಸ್ತ್ರದ ಸವ್ಯಾಖ್ಯಾನದ ಅನುವಾದ ಮುಂತಾದ ಉಪಯುಕ್ತ ಮಾಹಿತಿಯನ್ನು 
ಸ್ವಾಮಿಗಳು ಸೋವಿಯಟ್‌ ದೇಶ ಎಂಬ ಡಿಸೆಂಬರ್‌ ೨ನೇ ತಾರೀಖಿನ ಸಂಚಿಕೆಯಿಂದ 
ಸಂಗ್ರಹಿಸಿ ಮಾಹಿತಿ ನೀಡಿದ್ದಾರೆ. ಈ ವಿಷಯಗಳ ಬಗ್ಗೆ ಹಚ್ಚಿನ ಮಾಹಿತಿಯನ್ನು ಆರ್‌.ಹೆಚ್‌. 
ಸ್ಲೇಸಿ ಅವರಿಂದ ರಚಿತವಾದ ಇಂಡಿಯಾ ಇನ್‌ ರಷ್ಯನ್‌ ಲಿಟರೇಚರ್‌ 1985 ಮೋತೀಲಾಲ್‌ 
ಬನಾರಸಿದಾಸ್‌ನಿಂದ ಪ್ರಕಟವಾದ ಪುಸ್ತಕದಿಂದಲೂ ಪಡೆಯಬಹುದು. 


ಸಂಸ್ಕೃತಭಾಷೆ 
ಸಂಸ್ಕೃತ ಭಾರತದ ರಾಷ್ಟಭಾಷಯಾಗಲು ಸರ್ವದಾ ಯೋಗ್ಯವೆಂದು 


ಸೀತಾರಾಮಯ್ಯ ಫಿ, ಪಣಿಕ್ಸರ್‌, ಜನರಲ್‌ ಕಾರಿಯಪ್ಲುಫಿ, ಪ್ರಕಾಶ್‌ ಅವರ ಅಭಿಪ್ರಾಯಗಳ 
ಹಿನ್ನಲೆಯಲ್ಲಿ ಸ್ವಾಮೀಜಿಯವರು ಈ ಕೆಲವು ಪ್ರಬಲವಾದ ಕಾರಣಗಳನ್ನು ಕೊಡುತ್ತಾರೆ:- 


(1) ಸಂಸ್ಕೃತ ಅತ್ಯಂತ ಪುರಾತನವಾದ ಭಾಷೆ. 

(11) ಸಮಾಜಶಾಸ್ತ್ರದ ದೃಷ್ಟಿಯಿಂದ ಸಂಸ್ಕೃತವನ್ನು ಮನ್ಹಾದಿ ಸ್ಪೃತಿಗಳ ಹಿನ್ನಲೆಯಲ್ಲಿ 
ಅಭ್ಯಸಿಸಬೇಕು. 

(111) ಸಂಸ್ಕೃತದ ನಿರುಕ್ತ ವ್ಯಾಕರಣದ ಹಿನ್ನೆಲೆಯಲ್ಲಿ ತುಲನಾತ್ಮಕ ಧರ್ಮವಿಚಾರ, 
ತುಲನಾತ್ಮಕ ಭಾಷಾಶಾಸ್ತಗಳ ಅಧ್ಯಯನಕ್ಕೆ ಸಹಾಯಕವಾಗುವುದು. 


(iv) ಸಂಸ್ಕೃತಭಾಷೆಯ ವಿಸೃತ ವಾಜ್ಯಯ. 


(೪) ಭಾರತೀಯ ಸಂಸ್ಕೃತಿಯ ಇತಿಹಾಸವನ್ನು ತಿಳಿಯಲು ಸಂಸ್ಕೃತದ ರಾಮಾಯಣ, 
ಚ ಅವಶ್ಯ ಕ. 


(11) ದೇಶಭಾಷೆಗಳಿಗೆ ಶಬ್ದಭಂಡಾರ ಒದಗಿಸುತ್ತಿರುವ ಭಾಷೆ ಸಂಸ್ಕೃತ 
(1111) ಹೊಸ ಶಬ್ದಗಳ ನಿರ್ಮಾಣ ಶಕ್ತಿ ಸಂಸ್ಕೃತಕ್ಕಿದೆ. 
(1111) ಸಮಗ್ರ ಹಿಂದೂಜನರನ್ನು ಒಂದುಗೂಡಿಸುವ ಭಾಷೆ ಸಂಸ್ಕೃತ 


(1) ಸರ್ವಮತ ಸಾಮರಸ್ಯ ಸರ್ವಸಹಾನುಭೂತಿ, ಅಹಿಂಸೆ ಮೊದಲಾದ 
ಭಾವನೆಗಳನ್ನು ಹುಟ್ಟಿಸುವ ಭಾಷೆ ಸಂಸ್ಕೃತ. 


ಸಂಸ್ಕೃತದ ವಿಷಯಕ್ಕೆ ಅನಾದರ:- ಮೆಕಾಲೆ ವರದಿ, ಸಂಸ್ಕೃತ ಕಲಿಯಲು ಕಷ್ಟ 
ಎಂಬ ಹಿನ್ನೆಲೆಯಲ್ಲಿ ಈ ಲೇಖನದಲ್ಲಿ ಸಂಸ್ಕೃತ ಮೃತಭಾಷೆಯಲ್ಲ, ಅದು ಇಂದಿಗೂ ಸಹ 
ಉಪಯುಕ್ತವಾದ ಭಾಷ. ತ್ರಿಕಾಲಮಿತಿ, "ಬೀಜಗಣಿತ, ಸ್ಥಿತಿ ವಿಜ್ಞಾನ, ಗತಿ ವಿಜ್ಞಾನ 
ಮುಂತಾದ ವೈಜ್ಞಾನಿಕ ಅಂಶಗಳು ಇಂದಿಗೂ ಪ್ರಸ್ತುತ ಎನ್ನುವುದು ಈ ಲೇಖನದಲ್ಲಿ 
ಸ್ಪಷ್ಟೀಕರಿಸಲಾಗಿದೆ. 

ಸಂಸ್ಕೃತವನ್ನು ಕೊಂಡಾಡುವವರು:- ಅಸ್ಸಾಮಿನ ಗಳಿಹತಿಯ ಪ್ರಿನ್ಸಿಪಾಲ್‌ 
ಜಿ. ಎಸ್‌. ಹ ” ರಾಜೇಂದ್ರಪ್ರಸಾದಂ' ಅಭಿಪ್ರಾಯ, ಬಂಗಾಲದ ಹರೇಂದ್ರನಾಥ 
ಚೌಧರಿ ಅವರ ಅಭಿಪ್ರಾಯ, ಮದರಾಸಿನ ಸಂತಾನಂ ಅವರ ಅಭಿಪ್ರಾಯಗಳ 
ಹಿನ್ನೆಲೆಯಲ್ಲಿ ಈ ಲೇಖನ ಬೆಳಕು ಚಲ್ಗುತ್ತದೆ. 


ಸಂಸ್ಕೃತವೊಂದು ವಿಶ್ಫಶಕ್ಕಿ:- ಸಂಸ್ಕೃತ ಭಾಷೆಯ ಒಂದೊಂದು ಮಾತೂ 


ಮಹಾಮಂತ್ರಫಿ. ಸಂಸ್ಕೃತ ಶಬ್ದ ಗಳನ್ನು ಎಡಬಿಡದೆ ಜಪಿಸಿ, ಭಾಷಾ ವೈಶಾಲ್ಯವನ್ನು 
ತಿಳಿಸಿಕೊಡಿ, ವಿಶ್ವಶಕ್ತಿ ಸಂಪಾದಿಸಿಕೊಂಡು ನಿರ್ಭೀತಿಯಿಂದ ಆನಂದದಿಂದ ಬಾಳಿರಿ ಎಂಬ 
ಸಂದೇಶವನ್ನು ಕಾಕಾಸಾಹೇಬ್‌ ಕಾಲೇಲ್‌ಕರ್‌ ಅವರ ರೇಡಿಯೊ ಭಾಷಣದ ಹಿನ್ನಲೆಯಲ್ಲಿ 
ಈ ಲೇಖನ ಮನದಟ್ಟು ಮಾಹುತ್ತದೆ. 

ಸಂಸ್ಕೃತ ಭಾಷೆ :- ಸಂಸ್ಕೃತ ಗ್ರಂಧಗಳೂಂದಿಗೆ ಕಾಣುವ ಭಾವದ ವೈವಿಧ್ಯಪಿ, 
ಬೆಳೆಯುವಸಾಮರ್ಥ್ಯಫಿ, ಸಂಸ್ಕೃತ ಗ್ರಂಥಕರ್ತರ ವಿಚಾರದ ವಿಶಾಲತೆ, ಸಂಸ್ಕೃತ ಭಾಷೆಯ 
ವಿಚಾರಗಳು ಇಹಪರಗಳರಡಕ್ಕೂ ದಾರಿತೋರಿಸುವ ವ್ಯಾಪಕತೆಯಿಂದಲೇ ಅದರ ಮಹತ್ವ 
ಎಂಬ ವಿಷಯ ಇಲ್ಲಿ ಪ್ರತಿಪಾದಿತವಾಗಿದೆ. 

ಸಂಸ್ಕೃತ ಸರಕಾರಿ ಭಾಷೆಯಾದೀತೇ? :- ಹಿಂದೆ ಹೇಗೆ ಸಂಸ್ಕೃತ ಸರಕಾರೀ 
ಭಾಷೆಯಾಗಿತ್ತೆಂದೂ ಈಗಲೂ ಅದು ಅದೇ ಸ್ಥಾನದಲ್ಲಿ ಮುಂದುವರೆಯಲು ಯಾವ 
ಬಾಧಕವೂ ಇಲ್ಲವೆಂಬುದೇ ಈ ಲೇಖನದ ಸಾರ. 


ಅಖಿಲ ಭಾರತ ಸಂಸ್ಕೃತ ಪ್ರಚಾರ ಸಭಾ:- ಕಾಲಡಿಯಲ್ಲಿ 15-ರ-59ರಲ್ಲ 


ಸಂಸ್ಕೃತವೂ ಸಂಸ್ಕೃತಿಯೂ 


ನಡೆದ ಅಖಿಲ ಭಾರತ ಸಮ್ಮೇಳನದ ಸಾರ ಈ ಕೆಲವು ಅಂಶಗಳಲ್ಲಿ ಮಂಡಿಸಲಾಗಿದೆ. 
(1) ಸಂಸ್ಕೃತ ಪ್ರಧಾನ ಭಾಷೆಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಭಾಷೆ. (2) ಸಂಸ್ಕೃತ 
ಭಾಷೆಗಳಿಗೆಲ್ಲಾ ಮಾತೃಸ್ಥಾನ. (೨) ಸಂಸ್ಕೃತ ಭರತಖಂಡದ ಭಾಷೆಗಳಲ್ಲೆಲ್ಲಾ 
ಹಾಸುಹೊಕ್ಕಾಗಿದೆ. (4) ಸಂಸ್ಕೃತಕ್ಕೆ ಸರಕಾರಿಯ ಭಾಷೆ ಅಡ್ಡ ಬರಬಾರದು (6) ಸಂಸ್ಕೃತ 
ಕಲಿಯಲು ಕಷ್ಟ ಎಂಬ ಭ್ರಾಂತಿ ನಿವಾರಣೆಯಾಗಬೇಕು. (1) ವಾರಪತ್ರಿಕೆ ಮಾಸಪತ್ರಿಕೆ, 
ತ್ರೈಮಾಸಿಕ ಪತ್ರಿಕೆಯನ್ನು ಹೊರಡಿಸಿ ದೇವನಾಗರೀ ಲಿಪಿಯನ್ನು ಪ್ರಚಾರಗೊಳಿಸುವುದು. 
(8) ವಿದೇಶದಲ್ಲಿ ಸಂಸ್ಕೃತ ಪ್ರಚಾರಕ್ಕಾಗಿ ಸಂಸ್ಕೃತ ಇಂಗ್ಲೀಷ್‌ ಪತ್ರಿಕೆಗಳನ್ನು ಹೊರಡಿಸುವುದು. 
ಭಾಷೆ ನನಗೆ ಹೇಗೆ ಹೊಸದಾಯಿತು- ಈ ಲೇಖನದಲ್ಲಿ ಶಂಕರಾಚಾರ್ಯರ 
ಗುರ್ವಷ್ಟಕಬಹಿನ್ನೆಲೆಯಲ್ಲಿ ಸಂಸ್ಕೃತ ಕಲಿಯಲು ಕಷ್ಟವಲ್ಲ ಎಂಬುದು ಪ್ರತಿಪಾದಿತವಾಗಿದೆ. 
ಸಂಸ್ಕೃತದ ಹಿರಿಮೆ- ಭಾರತದ ಹಿಂದಿನ ಸಂಸ್ಕೃತಿಗೂ ಇಂದಿನ ಸಂಸ್ಕೃತಿಗೂ ಸಂಬಂಧ 
ತೋರಿಸುವ ಭಾಷೆ ಸಂಸ್ಕೃತವೊ ೦ದು ಎಂದು ಈ ಲೇಖನದಲ್ಲಿ ಮನದಟ್ಟು ಮಾಡಲಾಗಿದೆ. 


ಅಮರವಾಣಿ;- ಸಂಸ್ಕೃತದಿಂದಲೇ ಮಾಗಠ5, ಅರ್ಥಮಾಗದಿ, ಪಾಳಿ, ಪಾಕೃತ 
ಹುಟ್ಟಿದವು. ಅದರ ರೂಪಾಂತರವೇ ಹಿಂದಿ, ಬಂಗಾಳೀ, ಗುಜರಾತೀ, ಮಹಾರಾಷತ್ಟ್ರಿಫಿ. 
ಸಂಸ್ಕೃತವೇ ನಮ್ಮ ಜೀವನದ ಗಾಳಿ ಎಂದು ಇಲ್ಲಿ ಎಲ್ಲಾ ಭಾಷೆಗಳಿಗೂ ಸಂಸ್ಕೃತವೇ ಬುಡ 
ಎಂದು ಪ್ರತಿಪಾದಿಸಲಾಗಿದೆ. 


ಸಂಸ್ಕೃತ ಭಾಷೆಗೇ ಮೀಸಲಾದ ಲೇಖನಗಳುು:- ಸಂಸ್ಕತ ಭಾಷೆ ಉರ್ದು 


ವಿಗೂ ಮೂಲ, ಸಂಸ್ಕೃತಕ್ಕೂ ಟರ್ಕಿ ಭಾಷೆಗೂ ಇರುವ ನಿಕಟ ಸಂದರ್ಭ, ಸಂಸ್ಕೃತ 
ಬೌಧ್ದರಿಗೂ ಧಾರ್ಮಿಕ ಭಾಷೆ ಸಂಸ್ಕೃತ ಎಲ್ಲರ ಭಾಷೆಯಾಯಿತೆಂದರೆ ಸಾಮಾಜಿಕ, 
ಧಾರ್ಮಿಕ ಐಕ್ಯತೆಗಳು ತಾವಾಗಿಯೇ ಬಂದು ಸೇರಿಕೊಳ್ಳುವುದು, ಸಂಸ್ಕೃತದಲ್ಲಿ 
ವಿಶ್ಚಧರ್ಮವಿದೆ. ಸಂಸ್ಕೃತ ಹೇಗೆ ವೈಯಕ್ತಿಕವಾಗಿರದೆ, ಸಾರ್ವತ್ರಿಕ ಎಂಬ ಭಾವನೆಯನ್ನು 
1962ರಲ್ಲಿ ನಡೆದ ವಿಶ್ಚಪರಿಷತ್ತಿನ ರಾಧಾಕೃಷ್ಣನ್‌ ಅವರ ಮಾತನ್ನು ಉಲ್ಲೇಖಿಸಿರುವುದು 
ಗಮನಾರ್ಹ. ಶ್ರೀಮಂತರು ಸಂಸ್ಕೃತ ಪಾಶಶಾಲೆಗಳನ್ನು ತೆರೆಯಬೇಕೆಂಬ ಸೂಚನೆಯೂ 
ಇಲ್ಲಿದೆ. 

ಸಂಸ್ಕತ ಪದಗಳು ಎಷ್ಟು ಹಾಸುಹೂಕ್ಕಾಗಿ ಕನ್ನಡದೊಂದಿಗೂ 
ಬೆರೆತಿದೆಯನ್ನುವುದಕ್ಷೆ ಬೇರೆ ಉದಾಹರಣೆಗಳನ್ನು ಇಲ್ಲಿ ನೀಡಲಾಗಿದೆ. ನವೀನ ಸಂಸ್ಕೃತ 
ವಿಧಾನ ಸಮಿತಿಯ ಕರ್ತವ್ಯಗಳು ಸಂಸ್ಕೃತ ಸ್ತುತ್ಯಾಭಾಸ ಎಂಬ ಲೇಖನದಲ್ಲಿ ಸಂಸ್ಕೃತ 
ಮೃತ ಭಾಷೆ ಅಲ್ಲ ಎಂಬ ವಿಷಯ ದೃಢೀಕರಿಸಲಾಗಿದೆ. ಸಂಸ್ಕೃತದಲ್ಲಿ ಭಕ್ತಿ ಲೇಖನದಲ್ಲಿ 
ಹಿಂದೀ ಪ್ರಚಾರಸಭೆಯಂತೆಯೇ ಸಂಸ್ಕೃತ ಪ್ರಚಾರಿಣೇ ಸಭಾ ಮಾಡಬೇಕೆಂದು 


ಳ್ಳ 
ಅಭಿಪ್ರಾಯ ವ್ಯಕ್ತಗೊಳಿಸಲಾಗಿದೆ. 


ಸಂಸ್ಕೃತಿ, ಸದಾಚಾರ, ಸ್ಪಾಂಗ, ಸರ್ವಕರ್ಮ ಫಲತ್ಯಾಗ, ಸಿತ್ಯಫಿ”, ಸಹಸ್ರನಾಮ 
ಎಂಬ ಆರು "ಸ'ಕಾರಾದಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಇಹವೂ, ಪರವೂ 
ಸಿದ್ದವಾಗುವುದೆಂದು 'ಭಾಷೆಗಳಗದ್ದಲ' ಲೇಖನದಲ್ಲಿ ಆಂಗ್ಲಪದಗಳೆಗೆ ಸಂವಾದಿಯಾಗ 
ಬಹುದಾದ ಸಂಸ್ಕೃತ ಪದಗಳನ್ನು ಇಲ್ಲಿ ನೀಡಲಾಗಿದೆ. ಉದಾ:-Accusation 
ಅಭಿಯಾನ, ೩dhಂಂ-ತದರ್ಧ, ೩ರೆಂpಟ೦ಗ - ದತ್ತಕಗ್ರಹಣ, ೩6೪1೦೦- ಮಂತ್ರಣಾ 
ಇತ್ಯಾದಿ. ದೇಶ ಭಾಷೆಗಳಿಗೆ ಸಂಸ್ಕೃತದ ನೆರವು ಲೇಖನದಲ್ಲಿ ಹಿಂದಿಯಲ್ಲಿ ಬಳಸಲ್ಲಟ್ಟಿರುವ 
ಸಂಸ್ಕೃತ ಪದಗಳ ಪಟ್ಟಿಯನ್ನೇ ನೀಡಲಾಗಿದೆ. ಕನ್ನಡ ಕಾವ್ಯಗಳಲ್ಲಿ ಸಂಸ್ಕೃತ ಲೇಖನದಲ್ಲಿ 
ಕನ್ನಡದ ಜಗನ್ನಾಧವಿಜಯ, ಗಿರಿಜಾಕಲ್ಯಾಣ ಮೊದಲಾದ ಕಾವ್ಯಗಳಂದ ಪದ್ಯ ತೆಗೆದು 
ಅದು ಎಷ್ಟು ಸಂಸ್ಕೃತಭೂಯಿಷ್ಣ ಎಂಬುದನ್ನು ತೋರಿಸಲಾಗಿದೆ. “ಈಗಿನ ಕನ್ನಡವೂ, 
ಸಂಸ್ಕೃತವೂ'' ಲೇಖನದಲ್ಲಿ ನಡೆಗನ್ಹಡ ವಾಕ್ಯಗಳಲ್ಲಿ ಬಳಸಿರುವ ಸಂಸ್ಕೃತ ಶಬ್ದಗಳ 
ಗತಿಯನ್ನು ಸೋದಾಹರಣಸಹಿತವಾಗಿ ನೀಡಲಾಗಿದೆ. ಸಂಸ್ಕೃತವೋ ಕನ್ನಡವೋ 
ಲೇಖನದಲ್ಲಿ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ ಈ ಮೂರು ಬಗೆಯ ಕನ್ನಡಗಳಲ್ಲೂ 
ಸಂಸ್ಕೃತದ ಬೆರಕೆ ಅನಿವಾರ್ಯ ಎಂದು ತೋರಿಸಲಾಗಿದೆ. “ಸಂಸ್ಕೃತದೊಡನೆ ಉಳಿಯಿರಿ, 
ಇಲ್ಲವೆ ಅಳಿಯಿರಿ'' ಲೇಖನದಲ್ಲಿ ಸಂಸ್ಕೃತದ ಹಿನ್ನೆಲೆಯಿಲ್ಲದೆ ಮಿಕ್ಷ ಪ್ರಾಂತೀಯ ಭಾಷೆಗಳು 
ಉಳಿಯಲಾರವು ಎಂಬ ಸಂದೇಶವಿದೆ. "ಸಂಸ್ಕೃತವೂ ಬ್ರಾಹ್ಮಣರೂ'' ಲೇಖನದಲ್ಲಿ 
ಬ್ರಾಹ್ಮಣರು ಸಂಸ್ಕೃತ ಪಾಠಶಾಲೆಗಳನ್ನು ಸ್ಥಾಪಿಸಿ ಜನಸಾಮಾನ್ಯಕ್ಷ ಆ ಭಾಷೆಯನ್ನು 
ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡಬೇಕೆಂದು ಕರೆ ನೀಡಲಾಗಿದೆ. ಸಂಸ್ಕೃತ 
ಭಾಷೆಯಲ್ಲಿ ಸಂಭಾಷಣೆ ಮಾಡುವ ಪದ್ದತಿಯನ್ನು ಆಚರಣೆಗೆ ತರಬೇಕು. ಸಂಸ್ಕೃತಕ್ಕೆ 
ಸ್ಥಳವೆಲ್ಲ ? ಲೇಖನದಲ್ಲಿ ಲಾಲ್‌ಬಹದ್ದೂರ್‌ಶಾಸ್ತ್ರೀಯವರು ಹಿಂದೂ ಬಾಲಕರಿಗೆ ಸಂಸ್ಕೃತ 
ಬರುವುದಿಲ್ಲವೆಂದರೆ ಹಿಂದೂ ಧರ್ಮಕ್ಕೆ ಕಳಂಕ ಎಂದು ಹೇಳಿದ್ದನ್ನು ಉದ್ದರಿಸಿ ಭಾರತೀಯ 
ಸಂಸ್ಕೃತಿಯ ಜೀವಾಳ ಸಂಸ್ಕೃತವನ್ನು ತಳ್ಳಿಹಾಕಬೇಡಿರಿ. ಹಿಂದಿಗೂ ಕಸಿ ಮಾಡಿ ಸಂಸ್ಕೃತ 
ಸೇರಿಸಿಕೊಂಡು ಭಾರತದೇಶದ ಸಂಸ್ಕೃತಿಯ ಉಜ್ಜೀವನಗೊಳಿಸಿ ಎಂಬ ಸಂದೇಶ 
ನೀಡಲಾಗಿದೆ. ಸಂಸ್ಕೃತ ಭಾಷೆಯ ಪ್ರಚಾರ ಲೇಖನದಲ್ಲಿ ಎಲ್ಲಾ ಬಗೆಯ ಜನರನ್ನು 
ಒಟ್ಟುಗೂಡಿಸಿ ವಿದ್ಯಾಭ್ಯಾಸ ಮಾಡಿಸುವ ಪದ್ದತಿಯಿರಬೇಕೆಂದು ಧರ್ಮಶಾಸ್ತ್ರದ ಅಭ್ಯಾಸ, 
ಅಧ್ಯಾತ್ಮ ವಿದ್ಯೆಯ ವಿವಿಧ ಜ್ಞಾನ ಎಲ್ಲರಲ್ಲೂ ಮೂಹಬೇಕೆಂದು ತಿಳಿಸಲಾಗಿದೆ. 
ಭಾಗ- 2 ವಿಠ್ಠಲಶಾಸ್ತ್ರಿಗಳ ಲೇಖನಗಳು:- 

ಸಂಸ್ಕೃತ ಭಾಷೆಯಲ್ಲೆ ಬೌದ್ದಫಿ, ಜೈನ, ವೀರಶೈವ ಮತಗಳಿಗೆ ಸಂಬಂಧಪಟ್ಟ 
ಗ್ರಂಥಗಳಿವೆಯೆದೂ ಪ್ರತಿಪಾದಿಸಲಾಗಿದೆ. ಸಂಸ್ಕೃತವೇಕಿ ಖಿಲವಾಗುತ್ತಿದೆ? ಎಂಬ 
ಲೇಖನದಲ್ಲಿ ಮಹಮ್ಮದೀಯರ ಆಕ್ರಮಣದಿಂದ ಪರ್ಶಿಯನ್‌, ಇಂಗ್ರೀಷಿನವರ 
ಆಕ್ರಮಣದಿಂದ ಆಂಗ್ಲ, ಮೆಕಾಲೆ ವರದಿ, ಸಂಸ್ಕೃತದ ಬಗ್ಗೆ ಜನಸಾಮಾನ್ಯರ ಮೌಢ್ಯಫಿ, 


ಸಂಸ್ಕೃತವೂ ಸಿಸ್ಕೃತಿಯೂ 


ಅಸಡ್ಡೆಫಿ, ಕಾರಣವೆಂದು ವರ್ಣಿಸಲಾಗಿದೆ. ನಲಂದ ವಿಶ್ಚವಿದ್ಯಾಲಯ ಲೇಖನದಲ್ಲಿ ಅಂದಿನ 
ನಲಂದಾದ ಪ್ರಾಮುಖ್ಯತೆ, ಜಪಾನ್‌, ಚೀನಾ, ಕೋರಿಯಾ, ಮಂಗೋಲಿಯಾ 
ಪ್ರಾಂತಗಳಿಂದ ಬಂದು ಒದುತ್ತಿದ್ದ ವಿದ್ಯಾರ್ಥಿಗಳ ವರದಿ ಹ್ಯೂಯನ್‌ಸ್ಕಾಂಗ್‌ ಇತ್ತಿಂಗರ 
ವರದಿಯ ಆಧಾರದ ಮೇಲೆ ಮಂಡಿತವಾಗಿದೆ. ಶಾಂತಿ ಡರ ಪರದೇಶದ 
ವಿದ್ವಾಂಸರ ಬುದ್ಧಿಯನ್ನು ಸೂರೆಗೈೆದ ಕೀರ್ತಿ ನಲಂದಾ ವಿಶ್ವವಿದ್ಯಾಲಯಕ್ತಿದೆ. ಸಂಸ್ಕೃತ 
ಸರ್ವರ ಭಾಷೆಯಾದೀತು ಎಂಬ ಲೇಖನದಲ್ಲಿ ಸಂಸ್ಕೃತ ಬ್ರಾಹ್ಮಣರ ಭಾಷೆ ಕಲಿಯುವುದಕ್ಕೆ 
ಕಷ್ಟವಾದಭಾಷೆ ಬ್ರಾಹ್ಮಣರಭಾಷ ಇತ್ಯಾದಿ ಪೂರ್ವಪಕ್ಷಗಳನ್ನತ್ತಿ ಅದಕ್ಕೆ ಯೋಗ್ಯ 
ಸಮಾಧಾನ ನೀಡಿ ಸಂಸ್ಕೃತ ಸರ್ವರ ತ್‌್‌ ಪ್ರತಿಪಾದಿಸಲಾಗಿದೆ. ಸಂಸ್ಕೃತ 

ಭಾಷೆಯ ಸೇವೆ ಲೇಖನದಲ್ಲಿ ನೆಹರೂರವರ ಅಭಿಪ್ರಾಯ ದಾಖಲಿಸಲಾಗಿದೆ. 
ಭರತಖಂಡದಲ್ಲರುವ ಮಹಾಭಾಗ್ಯನಿ* ಯಾವುದು, ಈ ದೇಶದವರ ಅತ್ಯಂತ 
ಉತ್ತಮವಾದ ಆಸ್ತಿ ಯಾವುದೆಂದು ಯಾರಾದರೂ ಕೇಳಿದರೆ ನಾವು ಸ್ವಲ್ಪವೂ ಹಿಂದು 
ಮುಂದು ನೋಡದೆ ಕೊಡುವ ಉತ್ತರವೆಂದರೆ ಸಂಸ್ಕತಿ ಭಾಷೆಯೇ. ಸಂಸ್ಕೃತದ ಪ್ರಚಾರ 
ಲೇಖನದಲ್ಲಿ ವ್ಯಾಕರಣದ ಕಷ್ಟಗಳನ್ನು ಮುಂದಕ್ಕೆ ತರದೆ ಭಾಷೆಯನ್ನ ಪ್ರಧಾನವಾಗಿ 
ಕಲಿಸುವಂತೆ ಮಾಡಬೇಕೆಂಬ ಸಲಹ ನೀಡಲಾಗಿದೆ. ಸಂಸ್ಕೃತಕ್ಕೆ ತಕ್ಕ ಸ್ಥಾನಕೊಡಿ ಲೇಖನದಲ್ಲಿ 
ಸಂಸ್ಕೃತ ತಜ್ಞರ ಸಮಿತಿಯೊಂದನ್ನು ಏರ್ಪಡಿಸಿ ರಾಜನೀತಿಗೆ ಸಂಬಂಧಪಟ್ಟ ಸಂಸ್ಕೃತ 
ಪಾರಿಭಾಷಿಕಶಬ್ದಗಳನ್ನು ಸಂಕಲನ ಮಾಡಬೇಕೆಂದು ಸೂಚಿಸಲಾಗಿದೆ. ಹಾಗೆಯೇ 
ಸಂಸ್ಕೃತದಲ್ಲಿ ಅಡಗಿರುವ ಸಂಸ್ಕೃತಿ ಜನರ ಕಣ್ಣು ಮುಂದೆ ನಿಂತಿರುವಂತೆ ಅಖಿಲ ಭಾರತೀಯ 
ದೈನಂದಿನ ಪತ್ರಿಕೆ ನಿರ್ಮಾಣವಾಗಬೇಕೆಂದೂ ಸೂಚಿಸಲಾಗಿದೆ. ನವಗ್ರಂಥಗಳ ನಿರ್ಮಾಣಕ್ಷ 
ವಿದ್ದಾಂಸರಿಗೆ ಪ್ರೋತ್ಸಾಹ ದೊರೆಯಲೆಂದು "ಭಾರತ ಸಂಸ್ಕೃತಿಯೂ ಸಂಸ್ಕ ತವೂ' 
ಲೇಖನದಲ್ಲಿ ಸಂಸ್ಕತಿ ಭಾಷೆಯಲ್ಲಿ ಹುದುಗಿರುವ ವೈದ್ಯ. ಸಂಗೀತ, ಜ್ಯೋತಿಷ 
ಪರಿಚಯವನ್ನು ಜನಸಾಮಾನ್ಯರಿಗೆ ತಲುಪುವಡಾಗಬೇಕೆಂಬ ಸೂಚನೆಯಿದೆ. ಹ 
ಉಪಾಸನಾ, ಜ್ಞಾನಕ್ಕೆ ಸಂಬಂಸಿದಂತೆ ಚಿಕ್ಕ ಚಿಕ್ಕ ಗ್ರಂಥಗಳನ್ನು ಬರೆಯುವ ಅದನ್ನು ಕನ್ನಡಕ್ಕೆ 
ಅನುವಾದ ಮಾಡಿಸುವುದು ಮುಖ್ಯ ಕೆಲಸ. ಸಂಸ್ಕೃತಕ್ಕೆ ಸ್ಥಾನವುಂಟೇ ಲೇಖನದಲ್ಲಿ 
ಪ್ರಪಂಚದಲ್ಲಿ ತಲೆಯೆತ್ತಿರುವ ಚಾರ್ವಾಕ ವಾದಕ್ಕೆ ದಿವ್ಯ್‌ಷ5 ಸಂಸ್ಕೃತದಿಂದಲೇ ಎಂದು 
ವಿಶದೀಕರಿಸಲಾಗಿದೆ. 


ಭಾಗ- 3. ಸಂಸ ತವೂ ಹಿಂದಿಯೂ - ಟಿ. ಕೆ. ಕೃಷ್ಣಸ್ವಾಮಿ ಅಯ್ಕರ್‌:- 


ಶಾಲೆಗಳಲ್ಲಿ ಸಂ ಸ್ಫೃತಿವೇ ತೃತೀಯ ಭಾಷೆಯಾಗಬೇಕೆಂದೂ ರU.N.೦.ದಂತಹ 
ಸಂಸ್ಥೆಗಳಿಗೆ ಸಂಸ್ಕೃತ ಕವಿಗೆ ಬೀಳುವಂತೆ ಆಗಬೇಕೆಂದೂ ಇಲ್ಲ ತಿಳಿಸಲಾಗಿದೆ. ಮಕ್ಕಳಿಗೆ 
ಹಿಂದೀ ಸೀಸೆಯ ಹಾಲುಕುಡಿಸುವುದನ್ನು ಬಿಟ್ಟು ಭಾರತಾಂಬೆಯ ಸಂಸ್ಕೃ ತಿ ಸ್ವನ್ಯ ನಹಿ 
ಮಾಡಿಸೋಣ ಎಂಬುದೇ ಈ ಲೇಖನದ ಆಶಯ. 


19 


ಲ್ಯ 
ಬ್ರಾಹ್ಮಣರ ಸ್ಪತ್ತುಫಿ', ಪುರೋಹಿತರ ಭಾಷೆ ಎಂಬ ಆರೋಪಕ್ಕೆ ಇಲ್ಲಿ ಶರ್ಮರು ಉತ್ತರಿಸಿದ್ದಾರೆ. 


ವಿದುರನು ಶೂದ್ರನಾಗಿದ್ದರೂ ಧೃತರಾಷ್ಟ್ರನಿಗೆ ನೀತಿಬೋಆಸಿದ. ಜೈನ, ಬೌದ್ದ ಗ್ರಂಥಗಳು 
ಸಂಸ್ಕೃತದಲ್ಲಿ ಬಂದದ್ದು ಹೇಗೆ? ಅಲ್‌ ಬರೊನಿ, ದಾರಾಶಿಕೋ ಮುಂತಾದವರು 
ಮಾಡಿರುವ ಸೇವೆ ಮರೆಯುವಂತಿಲ್ಲಫಿ. ಸಂಸ್ಕೃತದಲ್ಲಿ ಕೆತ್ತನೆ, ಬೇಸಾಯ, ಧಾತುವಾದದ 
ಬಗ್ಗೆಯೂ ಗ್ರಂಥಗಳಿವೆ. 

ಸರ್ವ ಭಾಷಾ ಸರಸ್ವತೀ - ಹಾ.ಮಾ.ನಾ. ಲೇಖನದಿಂದ ಆಯ್ದ ಭಾಗ :- ಭಾಷೆ 
ಇಲ್ಲದೆ ಬದುಕಿಲ್ಲಫಿ. ಸಂವಹನಗುಣವೇ ಭಾಷೆಯ ಪ್ರಮುಖ ಲಕ್ಷಣ. ಸರಸ್ತತೀ ಸಕಲ 
ಭಾಷಾತ್ಸಕಳು. ಯಾವುದೇ ಒಂದು ಭಾಷೆಗೆ ಮೀಸಲಾದವಳಲ್ಲ'' "ಅಮರಭಾರತೀ' 
ಲೇಖನದಲ್ಲಿ ಹೇಗೆ ಭಾಷಾ ವಿಕಾಸಕ್ಕೆ ದೇವಭಾಷಾ ಸಹಾಯ ಅವಶ್ಯವಾಗಿ ಬೇಕು ಎಂಬುದು 
ಸಂಸ್ಕೃತದ ಬಗ್ಗೆ ಹಾ.ಮಾ. ನಾಯಕರು, ಸ್ಪಪ್ಟದಲ್ಲಿ ಕಂಡ ವಿಚಾರ. ಸಂಸ್ಕೃತಕ್ಕೆ ಆಘಾತ' 
ಲೇಖನದಲ್ಲಿ ಬರವಣಿಗೆಯಲ್ಲಿ ಬಳಸುವ ಕನ್ನಡ ಭಾಷೆಯಲ್ಲಿ ಹೆಚ್ಚು ಹಚ್ಚು ಸಂಸ್ಕೃತ 
ಶಬ್ದ ಗಳಿದೆಯೆಂದು ತೋರಿಸಲಾಗಿದೆ. ಪರಿಶಿಷ್ಟ ಶಾಸನ, ಅಧ್ಯಕಘಿ, ಸಂಪ್ರದಾಯ, ಇತ್ಯಾದಿ. 
ಸಂಸ್ಕೃತದ "“ಸಂಸ್ತುತಿ” ಲೇಖನದಲ್ಲಿ FREDRICH HEALER ಅವರ ಸಂಸ್ಕೃತಾಭಿಮಾನ 
ಅಭಿವ್ಯಕ್ತ ಗೊಂಡಿದೆ:- "EVERY SANSKRIT VERSEIS HEAVENLY MUSIC 
FORMY EARS. ILOVE SANSKRIT AS THE MOST PERFECT LANGUAGE 
OF THE WORLD.” 


ಒಟ್ಟಿನಲ್ಲಿ ಹೇಳುವುದಾದರೆ ಈ ಕಿರುಹೂತ್ತಿಗೆಯಲ್ಲ ಪ್ರಕಟವಾಗುತ್ತಿರುವ ಎಲ್ಲಾ 
ಲೇಖನಗಳೂ ಒಂದಕ್ಲೂಂದು ಪೂರಕವಾಗಿದ್ದುಘಿ, ಸಂಸ್ಕೃತಿ- ಸಂಸ್ಕೃತಿ ಎಂಬ ವಿಷಯಕ್ಕೆ 
ಬದ್ದವಾಗಿದ್ದು ಸಚ್ಚಿದಾನಂದೇಂದ್ರಸರಸ್ಪತೀಸ್ವಾಮಿಗಳ 59 ಲೇಖನಗಳೂ, ಜ್ಞಾನಾನಂದೇಂದ್ರ 
ಸರಸ್ಪತೀಸ್ವಾಮಿಗಳ 9 ಲೇಖನಗಳೂ, ಇತರೆ ವಿದ್ದಾಂಸರಗಳ ಲೇಖನಗಳಿಂದಲೂ ಕೂಡಿದ್ದು 
ವೇದಗಳಿಂದ ಹಿಡಿದು ಕಂಪ್ಯೂಟರ್‌ ಯುಗಕ್ಕೆ ಸಂಸ್ಕೃತ ಎಂಬ ವಿಶಾಲವಾದ ವ್ಯಾಪ್ತಿಯಿಂದ 
ಕೂಡಿದ್ದು ಇಂದಿನ ಸಂಸ್ಕೃತಜ್ಞ ರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿ ಗ್ಗೆ ಸಂಸ್ಕೃತಾಸಕ್ತರಿಗೆ 
ದಾರಿದೀವಿಗೆಯಂತಿದ್ದು ಅವರು ಯಾವ ದಿಸೆಯಲ್ಲಿ ಮುನ್ನಡೆದರೆ ಶ್ರೇಯಸ್ವರವೆಂಬ 
ಸಂದೇಶವನ್ನು ನೀಡುವಂತಿದೆ. ಈ ಲೇಖನಗಳನ್ನು ಗ್ರಂಥರೂಪದಲ್ಲಿ ಪ್ರಕಟಿಸಲು 
ಮುಂದಾಗಿರುವ ಅಧ್ಯಾತ್ಮಪ್ರಕಾಶಕಾರ್ಯಾಲಯದ ಪದಾಠ ಕಾರಿಗಳ ಪ್ರಯ್ನೂ ಸ್ತುತ್ಯರ್ಹ 
ಹಾಗೂ ಅಭಿನಂದನಾರ್ಹ. ಈ ಕೃತಿಯ ಪ್ರಯೋಜನ ಎಲ್ಲರಿಗೂ ಲಭಿಸಲೆಂದು ಮನಸಾರೆ 
ಅನಿಸುತ್ತೇನೆ. 


ಬೆಂಗಳೂರು - ಡಾ| ಎಸ್‌. ರಂಗನಾಥ್‌ 
3-11-2015 


ಸಂಸ್ಕೃತ ಸಾಹಿತ್ಯದಲ್ಲಿ ಸಾರ್ವಲಾಕಿಕ ದೃಷ್ಟಿ:- ಎನ್‌. ರಂಗನಾಥ ಶರ್ಮ :-ಸಂಸ್ಕತ 


ಸಂಸ್ಕೃತವೂ ಸಸಿಸ್ಕೃತಿಯೂ 


ನುಡಿ ನಮನ 


ಪ್ರಪಂಚದ ಪ್ರಾಚೀನತಮ ವಾಜ್ಯಯವಾದ ವೇದಗಳಿಂದ ಆರಂಭಗೊಂಡು 
ಇಂದಿನ ಸಾಹಿತ್ಯದವರೆಗೂ ಅನುಸ್ಯೂತವಾಗಿ ಹರಿದು ಬರುತ್ತಿರುವ ಸಂಸ್ಕೃತಭಾಷಯ 
ಬಗೆಗೆ ಅನೇಕರಿಗೆ ಗೌರವ, ಹಲವರಿಗೆ ಅದರಲ್ಲಿ ಉತ್ಕಟವಾದ ಪ್ರೀತಿ, ಕೆಲವರಿಗೆ 
ಅನಾದರ. ಅದರ ಅಧ್ಯಯನವನ್ನೇ ಮಾಡದೆ, ಅದರಲ್ಲಿ ಏನಿದೆಯೆಂದು ತಿಳಿಯದೆ 
ಅದನ್ನು ತಿರಸ್ಕರಿಸುವ. ಮಹಾನುಭಾವರೂ ನಮ್ಮ ದೇಶದಲ್ಲಿದ್ದಾರ. ಸಂಸ್ಕೃತ 
ಸಾಹಿತ್ಯದಲ್ಲಿರುವುದೆಲ್ಲ ಅರ್ಥರಹಿತ ಮಂತ್ರಗಳು ಮತ್ತು ಹುಚ್ಚು ಕಲ್ಪನೆಯ 
ಪುರಾಣಗಳು ಮಾತ್ರ ಎಂದು ನಂಬಿರುವ ಜನರೂ ಇಲ್ಲಿದ್ದಾರೆ. ಸಂಸ್ಕೃತ ಅದ್ಭುತವಾದ 
ಭಾಷ, ಆದರೆ ವ್ಯಾಕರಣಜಟಿಲವಾದುದರಿಂದ ಅದು ನಮಗೆ ಎಟುಕುವದಲ್ಲ ಎಂದು 
ತಾವಾಗಿ ನಿರಾಶರಾದವರನ್ನೂ ನಾವು ಕಂಡಿದ್ದೇವೆ. 


ಭಾರತದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಖುಷಿಗಳೂ ಕವಿಗಳೂ 
ವಿಜ್ಞಾನಿಗಳೂ ದಾರ್ಶನಿಕರೂ, ಮಾಡಿದ ಚಿಂತನೆಗಳ ಸಾರವು ಇರುವುದು ಸಂಸ್ಕೃತ 
ಗ್ರಂಥಗಳಲ್ಲಿಫಿ. ವೇದ ಉಪನಿಷತ್ತು, ಇತಿಹಾಸ, ಪುರಾಣ, ನಾಟ್ಯಶಾಸ್ತಘಿ, ವೃದ್ಯಶಾಸ್ತ್ರಫಿ, 
ಸಂಗೀತಶಾಸ್ತ್ರಫಘಿ, ಖಗೋಳಶಾಸ್ತ್ರಫಿ, ಗಣಿತಶಾಸ್ತ್ರಫಿ, ಕಾವ್ಯ, ನಾಟಕ, ದರ್ಶನ- ಇತ್ಯಾದಿ 
ಅಸಂಖ್ಯ ಶಾಖಗಳನ್ನುಳ್ಳ ವಾಜ್ಯಯವೃಕ್ಷ ಹುಟ್ಟಿ ಬೆಳದದ್ದು ಈ ಭಾಷಯಲ್ಲಿ. 
ಪ್ರಪಂಚದ ಜ್ಞಾನನಿsಗೆ ಭಾರತದ ಕೊಡುಗೆ ಏನೆಂದು ಯಾರಾದರೂ ಕೀಳಿದರೆ ಆ 
ಪ್ರಶ್ನೆಗೆ ಉತ್ತರವನ್ನು ಕೂಹಲು ಎಲ್ಲರೂ ಸಂಸ್ಕೃತದ ಕಡೆಗೆ ಗಮನವನ್ನು ಹರಿಸಬೇಕು. 
ವಾಲ್ಯೀಕೆ, ವ್ಯಾಸ, ಕಾಳಿದಾಸ ಮುಂತಾದ ಸಾಹಿತ್ಯಬ್ರಹ್ಮರ ವಿಷಯವನ್ನು ತಿಳಿಯ 
ದವರು ಭಾರತದ ಸಂಸ್ಕೃತಿಯ ಬಗೆಗೆ ಏನನ್ನು ತಾನೆ ಹೇಳಬಲ್ಲರು? ಈ ಸತ್ಯವನ್ನರಿತು 
ಸಂಸ್ಕೃತಸಾಹಿತ್ಯಸಾಗರದಲ್ಲಿ ತಲಸ್ಪರ್ಕಿಯಾದ ಅವಗಾಹನವನ್ನು ಮಾಡಿ ಅದರ 
ವೈಶಾಲ್ಯವನ್ನೂ ಗಾಂಭೀರ್ಯವನ್ನೂ ಅರಿತು ಅದರಲ್ಲಿ ಸಂಪೂರ್ಣ ಪ್ರಭುತ್ವವನ್ನು 
ಗಳಿಸಿ, ತಮ್ಮ ಚಿಂತನೆಗಳ ಅಭಿವ್ಯಕ್ತಿಗಾಗಿ ಸಂಸ್ಕೃತವನ್ನೇ ಸಮರ್ಥವಾಗಿ ಬಳಸಿದ ಮಹಾ 
ಮಹಿಮರು ಪೂಜ್ಯ ಶ್ರೀ ಶ್ರೀಸಚ್ಛಿದಾನಂದೇಂದ್ರಸರಸ್ಪತೀ ಮಹಾಸ್ವಾಮಿಗಳು. 
ಸಂಸ್ಕೃತಸಾಹಿತ್ಯಕ್ಕಫಿ, ಅದರಲ್ಲೂ ಅಬ್ಬ ತೆ ದರ್ಶನಕ್ಕೆ ಅವರಷ್ಟು ಕಾಣಿಕಯನ್ನು ನೀಡಿದ 
ಮತ್ತೊಬ್ಬರು ಕಾಣಿಸುವದಿಲ್ಲಫ. ಅವರಿಗೆ ಸಂಸ್ಕೃತಭಾಷಯಲ್ಲಿ ಅಪಾರವಾದ 
ವಾತ್ವಿಲ್ಯವೂ ಒಲವೂ ಇದ್ದುವು. ಸಾಮಾನ್ಯ ಜನರಿಗೆ, ವಿಶೇಷತಃ ಕನ್ನಡಿಗರಿಗೆ ಸಂಸ್ಕೃತದ 
ಸೂಬಗನ್ನೂ ಚಿಲುವನ್ನೂ ಗರಿಮೆಯನ್ನೂ ಅದರ ಅಧ್ಯಯನದ ಪ್ರಯೋಜನವನ್ನೂ 
ತಿಳಿಸಿಕೊಹಲು ಅವರು 'ಅಧ್ಯಾತ್ಸಪ್ರಕಾಶ' ದಲ್ಲಿ ಹಲವಾರು ಲೇಖನಗಳನ್ನು ಬರೆದರು. 


21 


ಅದೀ ಪತ್ರಿಕೆಯಲ್ಲಿ ಕಲವು ಲೇಖನಗಳನ್ನು ಬರೆದ ಮತ್ತೂಂದು 
ಹಿರಿಯಚೀತನ ಪ್ರಾಜ್ಞರಾಗಿದ್ದ ವಿದ್ದಾನ್‌ ರಂಗನಾಥಶರ್ಮರು, ಅದ್ರ ತೆವೇದಾಂತ 
ಪಾರಂಗತರಾಗಿದ್ದ ವಿದ್ದಾನ್‌ ವಿಠಧಲಶಾಸಿಯವರೂ ದೇವಭಾಷಯ ಉಪಾಸಕರಾಗಿದ್ದು 
ಅದರ ಮಹತ್ತ್ವದ ಬಗೆಗೆ ಲೇಖನಗಳನ್ನು ರಚಿಸಿದ್ದಾರೆ. ಇಂಥ ಹಲವರು «ಮಂತರ 
ಆಲೋಚನಾಂತರಂಗಗಳನ್ನಲ್ಲ ಒಂದು ಹೂತ್ತಿಗೆಯ ರೂಪದಲ್ಲಿ ಈಗ ಬೆಳಕಿಗೆ 
ತರುತ್ತಿರುವುದು ಶ್ಲಾಘ್ಯವಾದ ಕಾರ್ಯ. ಈ ಲೇಖನಗಳು ಮೊದಲು ಪ್ರಕಟವಾಗಿದ್ದು 
ಇಪ್ಪತ್ತನೆಯ ಶತಮಾನದಲ್ಲಿ. ನಾವೀಗ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಹದಿನಾಲ್ಕು 
ವರ್ಷಗಳ ಅವಠಯನ್ನು ಕಳದಿಬ್ದವೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಕಷ್ಟು 
ಬದಲಾವಣೆಗಳಾಗಿವೆ. 

ಭಾರತದೇಶದಲ್ಲಿ ಒದುಬರಹಗಳನ್ನು ಬಲ್ಲವರ ಸಂಖ್ಯ ಬೆಳದಿದೆ. ಈಚಗೆ 
ಅನೇಕ ಸಂಸ್ಕೃತ ವಿಶ್ವವಿದ್ಯಾನಿಲಯಗಳು ಅಸ್ತಿತ್ತಕ್ಕ ಬಂದಿವೆ. ಆದರೂ ಹಿಂದ ನಾವು 
ಕಂಡಿದ್ದ ಅಖಂಡಪಾಂಡಿತ್ಯವನ್ನೂ ಸರಸಕಿವಿತಾವಿಲಾಸವನ್ನೂ ಇಂದು ಕಾಣುವದು 
ಕಷ್ಟಫಿ. ಶಾಸ್ತ್ರಪಾಂಡಿತ್ಯದ ಪರಂಪರೆಯನ್ನು ಉಳಿಸಿಕೊಂಡು ಅದಕ್ಕೆ ಆಧುನಿಕ ಜ್ಞಾನದ 
ಮೆರುಗನ್ನೂ ನೀಡುವುದು ಇಂದಿನ ಅವಶ್ಯಕತೆ. ಹಾಗಾಗಬೇಕಾದರೆ ಸಾಮಾನ್ಯ 
ಜನರಿಗೂ ಸಂಸ್ಕೃತದ ಅವಶ್ಯಕತ ಮನದಟ್ಟಾಗಬೇಕು. ರಃ ದಿಕ್ಕಿನಲ್ಲಿ “ಸಂಸ್ಕೃತವೂ 
ಸಂಸ್ಕೃತಿಯೂ' ಎಂಬ ಕಿರುಹೊತ್ತಿಗೆ ಉಪಕಾರಕವಾಗಬಲ್ಲದು ಎಂದು ನನ್ನ ದೃಢವಾದ 
ನಂಬಿಕೆ. ಸಂಸ್ಕೃತವನ್ನು ತಿಳಿದವರು ಮತ್ತು ತಿಳಿಯದವರು- ಇಬ್ಬರೂ ಈ ಪುಸ್ತಕವನ್ನು 
ಓದಬೇಕು. ಆಗ ದೇವಭಾಷಯ ಬಗೆಗೆ ಇರುವ ತಪ್ಪುಕಲ್ಪನೆಗಳು ದೂರ ಸರಿಯುತ್ತವೆ. 
ಅದರಿಂದ ನಮಗೂ ದೇಶಕ್ಕೂ ಆಗುವ ಪ್ರಯೋಜನಗಳು ಸ್ಪಷ್ಟವಾಗುತ್ತವೆ. 


ಇಂಥ ಪುಸ್ತಕಗಳ ಪ್ರಕಚನಕಾರ್ಯ ಸುಕರವಲ್ಲ. ಕಥೆ, ಕಾದಂಬರಿಗಳನ್ನು 
ಓದುಗರು ಕೊಂಡು ಓದುತ್ತಾರೆ. ಆದರೆ ವೈಚಾರಿಕ ಗ್ರಂಥಗಳಿಗೆ ಗ್ರಾಹಕರು ವಿರಳ. 
ಹೀಗಿದ್ದರೂ ಜ್ಞಾನಪ್ರೀತಿಯಿಂದ ಈ ಪುಸ್ತಕವನ್ನು ಪ್ರಕಟಿಸಿರುವವರಿಗೆ ನಾವೆಲ್ಲರೂ 
ಖಣಿಗಳಾಗಿರಬೇಕು. ಅವರ ಉದ್ದೇಶ ಸಫಲವಾಗಲೆಂದು ಹಾರೈಸುತ್ತೇನೆ. ಪೂಜ್ಯ 
ಶ್ರೀ ಶ್ರೀಸಚ್ಹದಾನಂದೇಂದ್ರಸರಸ್ತತೀಸ್ಪಾಮಿಗಳವರ ಪಾದಾರವಿಂದಗಳಿಗೆ ಪ್ರಣಾಮ 
ಬ ಯೆ ಮ 
ಗಳನ್ನು ಅರ್ಪಿಸುತ್ತೇನೆ. 


ಮೆಸೂರು - ಎಚ್‌.ವಿ. ನಾಗರಾಜರಾವ್‌ 


2) 


ವಿಷಯಾನುಕ್ರಮಣಿಕೆ 
ಪ್ರಕಾಶಕರ ಬಿನ್ನಹ 3 
ಮೊದಲ ಮಾತು ಡಾ।॥ ಎಸ್‌.ಆರ್‌. ರಾಮಸ್ವಾಮಿ - 5 
ಮುನ್ನಡಿ ಡಾ।॥ ಎಸ್‌. ರಂಗನಾಥ್‌ ದ 10 
ನುಡಿನಮನ ಡಾ।॥ ಎಚ್‌.ಎಸ್‌. ನಾಗರಾಜರಾವ್‌ — ೫ 
ಭಾಗ-1 

ಶ್ರೀ ಶ್ರೀಸಚ್ಚಿದಾನಂದೇಂದ್ರಸರಸ್ವತೀ ಸ್ವಾಮಿಗಳವರ ಲೇಖನಗಳು (1-106) 

ಪುಟ 
1. ಸಂಸ್ಕೃತವೂ ವೇದಾಂತವೂ. — 1 
೭.  ರಷಿಯಬದೇಶದಲ್ಲಿ ಸಂಸ್ಕೃತದ ಅಭ್ಯಾಸ. - 6 
೨. ಸಂಸ್ಕೃತ ಭಾಷೆ — 8 
4. ಸಂಸ್ಕೃತದ ವಿಷಯಕ್ಕೆ ಅನಾದರ. - 12 
೨. ಸಂಸ್ಕೃತವನ್ನು ಕೊಂಡಾಹುವವರು. — ib 
6.  ಸಂಸ್ಕೃತವೆಂಬುಬೊಂದು ವಿಶ್ವಶಕ್ತಿ ದ 19 
1. ಸಂಸ್ಕೃತಿ ಭಾಷೆ § ೫ 
ಠಿ... ಸಂಸ್ಕೃತವು ಸರಕಾರಿ ಭಾಷಯಾದೀತೇ"? § A 
೨... ಅಖಿಲಭಾರತ ಸಂಸ್ಕೃತಪ್ರಚಾರಸಭಾ. -- ಯಿ 
10. ಸಂಸ್ಕೃತಿವುರಾಷ್ಠಭಾಷಯಾಗಬಲ್ಲದೆ " ತ B® 
11. ಸಂಸ್ಕೃತಿಭಾಷಯ ಮಹತ್ತ್ವ — 31 
12. ಆ ಭಾಷೆನನಗೆ ಹೇಗೆ ಹೊಸದಾಯಿತೊ! - % 
15. ಒಗ್ಗಟ್ಟು - 3/ 
14. ಸಂಸ್ಕೃತದ ಹಿರಿಮೆ. — 4 
15. ಅಮರವಾಣಿ. ದ 45 
16. ಸಂಸ್ಕೃತ ಭಾಷೆ, § A 
11. ಸಂಸ್ಕತ ಭಾಷ, - 45 
18. ಸಂಸ್ಕೃತ ಭಾಷೆ — 41 


19. 
20. 
21. 
೭೭. 
2೨5. 
24. 
03. 
00. 
01. 
06. 
09. 
30. 
1: 
3೭2. 
35. 
34. 
೨೨. 
36. 
೨1. 
38. 
39. 


40. 


ಸಂಸ್ಕೃತ. 

ಸಂಸ್ಕೃತ. 

ಸಂಸ್ಕೃತ. 

ಸಂಸ್ಕೃತ. 

ಸಂಸ್ಕೃತ ಭಾಷೆಯಿಂದ ದೇಶದ ಒಗ್ಗಟ್ಟು. 
ನವೀನ ಸಂಸ್ಕೃತ ಸಂವಿಧಾನದ ಸಮಿತಿ. 
ಸಂಸ್ಕೃತ ಸ್ತುತ್ಯಾಭಾಸ. 

ಸಂಸ್ಕೃತದಲ್ಲಿ ಭಕ್ತಿ. 

ಸಂಸ್ಕೃತ ಪ್ರಚಾರದಿಂದ ಸಂಸ್ಕೃತಿಗೆ ಬೆಂಬಲ. 
ಆರು "ಸ'ಕಾರಗಳು. 

ಸಂಸ್ಕೃತವನ್ನು ಎಲ್ಲರೂ ಕಲಿಯುವದು ಅವಶ್ಯವೆ"? 
ಭಾರತಕ್ಕೆ ಯಾವ ಭಾಷೆ ಬೇಕು? 

ಭಾಷೆಗಳ ಗದ್ದಲ. 

ದೇಶ ಭಾಷೆಗಳಿಗೆ ಸಂಸ್ಕೃತದ ನೆರವು. 
ಕನ್ನಡ ಕಾವ್ಯಗಳಲ್ಲಿ ಸಂಸ್ಕೃತ. 

ಈಗಿನ ಕನ್ನಡವೂ ಸಂಸ್ಕೃತವೂ. 
ಸಂಸ್ಕೃತಿವೋ"? ಕನ್ನಡಹವೋ" 
ಸಂಸ್ಕೃತದೊಹನೆ ಉಳಿಯಿರಿ ಅಥವಾ ಅಳಿಯಿರಿ. 
ಸಂಸ್ಕೃತವೂ ಬ್ರಾಹ್ಮಣರೂ. 

ಸಂಸ್ಕೃತಕ್ಕೆ ಸಳವೆಲ್ಲ"? 

ಸಂಸ್ಕೃತ ಭಾಷಯ ಪ್ರಚಾರ. 


ಭಾಗ - 2 


ಆಸಾನ ವಿದ್ದಾನ್‌, ವೇದಾಂತಶಿರೋಮಣಿ 
ಛಿ 


ರಜದ ಅಂ 


SAAS ಇಗೆ ಜಿ 


ಶ್ರೀಯುತ ಎಸ್‌. ವಿಠ್ಠಲಶಾಸ್ತಿಗಳ ಲೇಖನಗಳು (107-137) 


(ಶ್ರೀ ಶ್ರೀಜ್ಞಾನಾನಂದೇಂದ್ರಸರಸ್ಪಶೀ ಸ್ವಾಮಿಗಳು) 


ಸಂಸ್ಕೃತ ಭಾಷ, 


10/ 


41. 
42. 
45. 
44. 
45. 
46. 
41. 
48. 


49. 
೨೦. 


51. 
2: 
೦೨. 
ಏಕ. 
3೨. 
೨6. 


ಸಂಸ್ಕೃತವೂಸಂಸೃತಿಯೂ 


ಸಂಸ್ಕೃತವೇಕೆ ಖಿಲವಾಗುತ್ತಿದೆ"? ಣೆ 111 
ನಲಂದದ ವಿಶ್ಚವಿದ್ಯಾಲಯ. - 116 
ಸಂಸ್ಕೃತವು ಸರ್ವರ ಭಾಷಯಾದೀತೇ"? ದ 119 
ಸಂಸ್ಕೃತ ಭಾಷೆಯ ಸೇವೆ. — 124 
ಸಂಸ್ಕೃತದ ಪ್ರಚಾರ. - 128 
ಸಂಸ್ಕೃತಕ್ಕೆ ತಕ್ಷ ಸ್ಥಾನವನ್ನು ಕೊಡಿರಿ. — 150 
ಭಾರತ ಸಂಸ್ಕೃತಿಯೂ ಸಂಸ್ಕೃತವೂ. — 155 
ಸಂಸ್ಕೃತಕ್ಕೆ ಸ್ಥಾನವುಂಟ ಸ — 15/ 
ಭಾಗ-3 

ಇತರೆ ವಿದ್ವಾಂಸರುಗಳ ಲೇಖನಗಳು (139-165) 
ಸಂಸ್ಕೃತವೂ ಹಿಂದಿಯೂ. ಶ್ರೀ ಟಿ.ಕೆ. ಕೃಷ್ಣಸ್ತಾಮಿಅಯ್ಯರ್‌ 13 
ಸಂಸ್ಕೃತಿ ಸಾಹಿತ್ಯದಲ್ಲಿ ಮಹಾಮಹೋಪಾಧ್ಯಾಯ 141 
ಸಾರ್ವ ಲೌಕಿಕದ್ಳಷ್ಟಿ, ಎನ್‌. ರಂಗನಾಥಶರ್ಮಾ 
ಸರ್ವಭಾಷಾ ಸರಸ್ಪತೀ. ಡಾ|। ಹಾ.ಮಾ. ನಾಯಕ್‌ 1% 
ಅಮರ ಭಾರತಿ. ಡಾ|| ಹಾ.ಮಾ. ನಾಯಕ್‌ 15/ 
ಸಂಸ್ಕೃತಕ್ಕೆ ಆಘಾತ. ಪತ್ರಿಕಾ ಪಾಠಕ 1% 


[o] 
ಸಂಸ್ಕೃತದ ಸಂಸ್ಥುತಿ. 


ಡಾ| ಫ್ರೀಡ್ರಿಕ್‌ ಹೀಲರ್‌, ಜರ್ಮನಿ 161 


ಸಂಸ್ಕೃತ ಭಾಷಯ ನೈಜಸ್ತುತಿ. ಗೋಕಾಕ್‌ ವರದಿಯಿಂದ-ಕನ್ನಡನುಡಿ 165 
ಕಂಪ್ಯೂಟರ್‌ ಯುಗಕ್ಕೆ ಸಂಸ್ಕೃತ. ಜನಮಿತ್ರ ಪತ್ರಿಕೆ, ಹಾಸನ 100 


ಪರಿಶಿಷ್ಟ 


1% 


ಜೇ ೫ ೫ ೫% ೫% 


ಶ್ರೀ ಶ್ರೀಸಚ್ಚಿದಾನಂದೇಂದ್ರಸರಸ್ಪತೀಸ್ವಾಮಿಗಳವರ ಲೇಖನಗಳು 
1. ಸಂಸ್ಕೃತವೂ ವೇದಾಂತವೂ' 


ಈಗ ಲೋಕದಲ್ಲಿ ಎಲ್ಲೆಲ್ಲಿಯೂ ಅಶಾಂತಿ, ಜಗಳ, ಕ್ಷಾಮ, ರೋಗ-ಇವುಗಳೇ 
ಹರಡಿರುತ್ತವೆ. ಈಗ ನಾವು ಪದ್ಧತಿಯ ಪ್ರಕಾರವಾಗಿ ನಡೆಯಿಸುತ್ತಿರುವ ಇಂಥ 
ಅನುಷ್ಠಾನಗಳಿಂದ ಈ ವಿಷಮಕಾಲಕ್ಕೆ ಯಾವದಾದರೂ ಪ್ರಯೋಜನವಿದೆಯೇ" 
ಎಂಬ ಪ್ರಶ್ನೆಯು ಸಹಜವಾಗಿ ಹುಟ್ಟಿಕೊಳ್ಳುತ್ತದೆ. ನಾವು ಬ್ರಿಟಿಷರ ಸಂಪರ್ಕದ 
ವಿದ್ಯಾಭ್ಯಾಸವನ್ನು ಪಡೆದವರು. ಅವರು "ದೃಷ್ಟವಾದ ಸಂಕಟಗಳಿಗೆ ದೃಷ್ಟವಾದ 
ಉಪಾಯವನ್ನು ಕೃಕೂಳ್ಳಬೇಕು; ಅದರಂತೆ ದೃಷ್ಟವಾದ ಸಂಕಟಗಳಿಗೆ ದೃಷ್ಟವಾದ 
ಉಪಾಯಗಳಿಂದಲೇ ಪರಿಹಾರವು ದೊರಕೀತೇ ಹೊರತು ಇಂಥ ಅನುಷ್ಠಾನಗಳಿಂದ 
ಯಾವ ಉಪಯೋಗವೂ ಆಗಲಾರದು'' ಎಂದು ಈ ಹಳಯ ಪದ್ದತಿಯನ್ನು 
ಹಳಿಯುವ ಬುದ್ದಿಯನ್ನು ನಮಗೆ ಕಲಿಸಿದರು. ಅವರು ಸ್ಥೂಲುಗಳು, ವೃತ್ತಾಂತ 
ಪತ್ರಿಕೆಗಳು, ಕೈಗಾರಿಕೆ, ವಿಮಾನ, ವೈದ್ಯ-ಮುಂತಾದ ಕೆಲವು ಯೋಜನಗಳನ್ನು ನಮ್ಮ 
ಬುದ್ದಿಗೆ ತಗುಲಿಸಿದರು. ಈಗ ಬ್ರಿಟಿಷರ ರಾಜ್ಯವು ಕೊನೆಗೊಂಡು ದೇಶಕ್ಕೆ ಸ್ಪಾತಂತ್ರ್ಯವು 
ಬಂದಿದೆ. ಜನರಲ್ಲಿ ಎಲ್ಲೆಲ್ಲಿಯೂ ಉತ್ಸಾಹವು ಉಕ್ಕುತ್ತಿದೆ. ಜನರು ದೇಶಭಕ್ತಿಯಿಂದ 
ಕೆಲವು ಹಳೆಯ ಆಚಾರಗಳನ್ನೂ ಪದ್ಧತಿಗಳನ್ನೂ ಉಜ್ಜೀಎನಗೊಳಿಸಿಕೊಳ್ಳುಎ 
ಯತ್ನವನ್ನು ಜನರಲ್ಲಿ ಹರಹಬೇಕು! -ಎಂಬ ಕೂಗೂ ಅಲ್ಲಲ್ಲಿ ಕೇಳಬರುತ್ತಿದೆ. 
ಹೊಸದಾಗಿ ಸ್ತಾತಂತ್ರ್ಯವನ್ನು ಕಂಡ ಹುರುಪಿನಲ್ಲಿ ಅತಕಾರಿಗಳೂ ಜನರೂ ಹಲವು 
ಸೂಚನೆಗಳನ್ನು ಕೊಡುತ್ತಿದ್ದಾರೆ; ಅಂಥ' ಸೂಚನೆಗಳಲ್ಲಿ ಇದೂ ಒಂದೊ, ಅಥವಾ 
ಇದರಲ್ಲೇನಾದರೂ ವೈಶಿಷ್ಟ ;ವಿದೆಯೊ? ಈಗಿನ ನಮ್ಮ ಕಷಗಳ ನಿವಾರಣೆಗೆ 
ಸಂಸ್ಕೃತವೂ ವೇದಾಂತವೂ ಏನಾದರೂ ಉಪಾಯವನ್ನು ಸೂಜಿಸಿಯಾವೋ ಅಥವಾ 
“ಇವುಗಳನ್ನು ನಾವು ಅನುಸರಿಸಿದ್ದು ಹುರುಳಿಲ್ಲದ ದೇಶಭಕ್ತಿಯ ಫಲವು ಮಾತ್ರ'' 
ಎಂದು ಕಾಲಾನುಕಾಲಕ್ಕೆ ಇವುಗಳನ್ನು ಕೃಬಿಹಬೇಕಾಗಿಬಂದಿತೋ"? ಇದೀಗ ಇಂದಿನ 
ಉಪನ್ಯಾಸದ ವಿಷಯವು. 
1. ಲೇಖನಗಳ ಮೂಲದ ವಿವರವನ್ನು ಕೊನೆಯಲ್ಲಿ ಪರಿಶಿಷ್ಟದಲ್ಲ ಕೊಡಲಾಗಿದೆ. 


2 ಸಂಸ್ಕೃತವೂ ಸಂಸ್ಕೃತಿಯೂ 


ಕೆಲವರು ಹೇಳುತ್ತಿರುವದು ಏನೆಂದರೆ, ವೇದಾಂತವು ಹಳಯ ಕಾಲದ 
ಆಚಾರ್ಯರುಗಳ ಸಿದ್ದಾಂತವು; ಅದು ಮೃತಭಾಷಯಾದ ಸಂಸ್ಕೃತದಲ್ಲಿದೆ. ಆ 
ಭಾಷೆಯಾಗಲಿ, ಅದರಲ್ಲಿರುವ ವೇದಾಂತವಾಗಲಿ ಈಗಿನ ಜನತೆಯ ಸಮಸ್ಯೆಗಳನ್ನು 
ಬಿಡಿಸಲಾರವು. ಈಗಿನವರ ಆಶೋತ್ತರಗಳನ್ನು ಪೂರ್ಣಗೊಳಿಸಲಾರವು. ಆದ್ದರಿಂದ 
ಸಂಸ್ಕೃತವನ್ನು ಮೃತಸಂಜೀವಿನೀ ಮಂತ್ರಪುರಶ್ಚರಣದಿಂದ ಎಬ್ಲಿಸುವುದರಿಂದ ಯಾವ 
ಪ್ರಯೋಜನವೂ ಇಲ್ಲ. ಅದೃಷ್ಟಫಲವನ್ನು ಹೇಳುವ ವೇದಾಂತವಂತೂ ಈ ಕಾಲಕ್ಕೆ 
ಯಾವ ಪ್ರಯೋಜನಕ್ಕೂ ಬರುವ ಹಾಗಿಲ್ಲ. ಆದ್ದರಿಂದ ಈಗ್ಗೆ ಅವುಗಳನ್ನು ಕೃ 
ಬಿಡುವುದೇ ಒಳ್ಳೆಯದು. 

ಈ ಅಭಿಪ್ರಾಯವನ್ನು ಸಲ್ಪ ವಿಮರ್ಶೆಮಾಡೋಣ. ಮೊದಲು ಭಾಷಯ 
ವಿಚಾರವನ್ನು ತೆಗೆದುಕೊಳ್ಳೋಣ. ವೇದಾಂತದಲ್ಲಿ ಅಮೋಘವಿಷಯಗಳಿದ್ದರೂ 
ಅದನ್ನು ಸಂಸ್ಕೃತದಲ್ಲಿಯೇ ಕಲಿಯಬೇಕಾದದ್ದೇನು" ಈಗಿನ ದೇಶಭಾಷಗಳು ಸಾಲದ"? 
ಎಂದು ಯಾರಾದರೂ ಕೇಳಬಹುದು. ದೇಶಭಾಷಗಳು ನಿರುಪಯೋಗವೆಂದಾಗಲಿ, 
ಅವುಗಳನ್ನು ಕಳಕ್ಕೆ ಇಳಿಸಬೇಕೆಂದಾಗಲಿ ಯಾರೂ ಹೇಳುವುದಿಲ್ಲ. ಆದರೆ ಸಂಸ್ಕೃತದ 
ಸ್ಥಾನವು ಯಾವದು"? ವೇದಾಂತಕ್ಕೆ ಅದರ ಅವಶ್ಯಕತೆಯೇನು"? ಎಂಬುದನ್ನು ನಾವು 
ತಿಳಿದುಕೊಳ್ಳುವದು ಅವಶ್ಯವಾಗಿದೆ. ಜನರು ಆಡುವ ಭಾಷಯಲ್ಲಿ ಅಎರ 
ಮನನಧಾರೆಯೂ ಆಶೋತ್ತರಗಳ ಸ್ವರೂಪವೂ ಅಹಕವಾಗಿರುತ್ತದೆ. ಯಾವ ಭಾಷಗೆ 
ಸ್ತಂತ ಲಿಪಿಯಿದೆಯೋ, ವ್ಯಾಕರಣವಿದೆಯೋ, ಕೋಶಗಳಿವೆಯೋ, ಕಾವ್ಯನಾಟಕಾದಿ 
ಗಳಿವೆಯೋ, ಶಾಸ್ತ್ರಗಳಿವೆಯೋ, ಅಂಥ ಭಾಷೆಯನ್ನು ಬೇಹವೆಂದರೆ ಅದರಲ್ಲಿ 
ಅಡಗಿರುವ ಸಂಸ್ಕೃತಿಯನ್ನೇ ತಳ್ಳಿಹಾಕಿದಂತೆ ಆಗುತ್ತದೆ. 


ಸಂಸ್ಕೃತವು ಈಗ ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿಲ್ಲ. ಈಗ ಅದರಲ್ಲಿ ಅಷ್ಟಾಗಿ 
ಹೊಸಗ್ರಂಥ'ಗಳು ರಚಿತವಾಗುತ್ತಿಲ್ಲ. ಆದರೂ ನಮ್ಮ ಪ್ರಾಚ್ಯಕೋಶಾಗಾರಗಳಲ್ಲಿ ಇನ್ನೂ 
ಅಚ್ಚಾಗದೆ ಇರುವ ಸಾವಿರಗಟ್ಟಲೆಯ ಗ್ರಂಥಗಳು ಓಲೆಗರಿಯಲ್ಲಿದ್ದು ಬೆಳಕನ್ನು 
ನಿರೀಕ್ಷಿಸಿಕೊಂಡು ಕುಳಿತಿವೆ. ಅದರಲ್ಲಿ ಕಾವ್ಯಗಳಿವೆ, ನಾಟಕಗಳಿವೆ, ಅಲಂಕಾರ 
ಗ್ರಂಥಗಳಿವೆ, ಜ್ಯೋತಿಷ್ಯವೂ ಗಣಿತವೂ ಇದೆ, ವೈದ್ಯಶಾಸ್ತ್ರ ರಾಜನೀತಿಗಳಿವೆ, 
ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರಗಳಿವೆ. ಲೋಕವ್ಯವಹಾರಕ್ಕ ಬೇಕಾದ ಇನ್ನೂ 
ಕೆಲವು ವಿಷಯಗಳಿವೆ. ತತ್ವಶಾಸ್ತಗಳೂ ಹಲವು ಇರುತ್ತದೆ. ಇಷ್ಟು ಗ್ರಂಥಸಂಪತ್ತುಳ್ಳ 
ಭಾಷಯನ್ನು ನಾವು ತಿರಸ್ಥರಿಸಬಹುಬೆ"? 


ಸಂಸ್ಕೃತವೂ ವೇದಾಂತವೂ 


ಸಂಸ್ಕೃತಭಾಷಯ ಶಿಬ್ದಭಂಡಾರವು ಅಪರಿಮಿತವಾಗಿದೆ. ಇಂದಿಗೂ ಅದಕ್ಕೆ 
ಇಪ್ಪತ್ರೈದು- ಮೂವತ್ತು ಕೋಶಿಗಳಿವೆ. ಅಮರಕೋಶದಂಥ ಒಂದು ಕೋಶವನ್ನು 
ಪರೀಕ್ಷಿಸಿದರೂ ಸಾಕು. ಒಂದೊಂದು ವಸ್ತುವನ್ನು ಹೇಳುವುದಕ್ಟೇ ಪ್ರವೃತ್ತಿ 
ನಿಮ್ರೀಭೇದದಿಂದ ಹಲವು ಪರ್ಯಾಯಶಬ್ದಗಳಿರುವದು ಕಾಣುವದು. ವಿರುದ್ಧಾರ್ಥ 
ವನ್ನು ಹೇಳುವ ಶಬ್ದಗಳೂ ಬೇಕಾದಷ್ಟಿವೆ. ಸೂಕ್ಷ್ಮಾರ್ಥಗಳನ್ನು ತಿಳಿಸುವ ಶಬ್ದಗಳಿವೆ. 
ನವರಸಗಳನ್ನೂ ನವಿರಾಗಿ ತಿಳಿಸುವದಕ್ಕೂ ಶಬ್ದಸೌಕರ್ಯವಿದೆ. ಅಧ್ಯಾತ್ಮವಿಚಾರದ 
ಶಬ್ದಗಳು ತುಂಬಿತುಳುಕಾಡುತ್ತಿವ. ಶಬ್ದಗಳು ಪ್ರಕೃತಿ, ಪ್ರತ್ಯಯ, ಉಪಸರ್ಗ- 
ಇವುಗಳಿಂದ ಕೂಡಿರುವುದರಿಂದ ಅವಯವಾರ್ಥಿವೂ ಒಟ್ಟರ್ಧವೂ ಸ್ಪಷ್ಟವಾಗಿ 
ತೋರುವುದಕ್ಕ ಅವಕಾಶವಿರುತ್ತದೆ. ಇಂಗ್ಲಿಷು ಭಾಷಯಲ್ಲಿ ಶಬ್ದಸಂಪತ್ತಿಗೇನೂ 
ಕಡಿಮಯಿಲ್ಲ. ಆದರೆ ಅದರಲ್ಲಿ ಗ್ರೀಕ್‌, ಲ್ಯಾಟಿನ್‌ -ಎಂಬ ಪುರಾತನಭಾಷಗಳಿಂದ 
ಶಾಸ್ತ್ರೀಯ ಶಬ್ಬಸಂಪತ್ತಿನ್ನು ಎರವಲಾಗಿ ತೆಗೆದುಕೊಳ್ಳಬೇಕಾಗಿದೆ. ವ್ಯವಹಾರದ 
ಶಬ್ದಗಳನ್ನು ಎಲ್ಲಾ ಭಾಷಗಳಿಂದಲೂ ಸಾಲವಾಗಿ ತೆಗೆದುಕೊಂಡಿರುತ್ತದೆ. ಅದು ನಮ್ಮ 
ದೇಶದ ಭಾಷಯಲ್ಲ. ನಮ್ಮ ದೇಶದ ಸಂಸ್ಕೃತಿಯನ್ನು ಸೂಚಿಸುವ ಶಬ್ದಗಳಂತೂ 
ಅದರಲ್ಲಿ ಸಿಕ್ಕಲೇ ಆರವು. 

ಸಂಸ್ಕೃತಕ್ಕೆ ಉತ್ತಮವಾದ ವ್ಯಾಕರಣದ ಸಹಾಯವಿದೆ. ಪ್ರತಿಯೊಂದು ಶಬ್ದವೂ 
ಒಂದೊಂದು ಧಾತುವಿನಿಂದ ಬಂದಿದೆ- ಎಂಬುದು ಪಾಶ್ಚಾತ್ರ್ಯ ವಿದ್ವಾಂಸರಿಗೆ ಸಂಸ್ಕೃತದ 
ಪರಿಚಯದಿಂದಲೇ ಗೊತ್ತಾಗಬೇಕಾಯಿತು. ಇದರಿಂದ ತುಲನಾತ್ಸಕಭಾಷಾಶಾಸ್ತ 
(Comparative Philology) ಎಂಬ ಹೂಸಶಾಸವೊಂದು ನಿರ್ಮಾಣವಾಯಿತು. 


ಈ ಭಾಷಯಲ್ಲಿ ಪೃಥ್ವಿಯ ಧಾರ್ಮಿಕ ವಾಜ್ಯಯದಲ್ಲಲ್ಲ ಅತ್ಯಂತ ಪುರಾತನ 
ವಾದ ವೇದವಿದೆ. ಪುರಾಣಗಳಿವೆ. ವಿವಿಧ ವಿಷಯಗಳಿಂದ ಕೂಡಿದ ಅತ್ಯಂತ 
ವಿಸ್ತಾರವಾದ ರಾಮಾಯಣ-ಮಹಾಭಾರತಗಳೆಂಬ ಇತಿಹಾಸಗಳಿವೆ. ಸನಾತನ 
ಆರ್ಯರ, ಜೈನರ, ಬೌದ್ಧರ ತತ್ತ್ವ ದರ್ಶನ'ಗಳಿವೆ. ವೈದಿಕವಾಜ್ಯಯವ'ನ್ನು 
ಇತರ ಧಾರ್ಮಿಕವಾಜ್ಯಯಗಳಿಗೆ ಹೋಲಿಸಲಾಗಿ ತುಲನಾತ್ಮಕ ಧರ್ಮಶಾಸ್ತ್ರ 
(Comparative Religion) ತುಲನಾತ್ಮಕ ಪುರಾಣ (Comparative Mythology) 
ಇವುಗಳು ಹುಟ್ಟಿ ಬೆಳದುಕೂಂಡಿವೆ. 


ಪ್ರಾಚೀನಾರ್ಯರ ಸಂಸ್ಕೃತಿಯನ್ನು ನೆನಪಿಗೆ ತಂದುಕೊಳ್ಳುವದಕ್ಕೂ 
ಭರತಖಂಡದವರ ದೇಶಭಕ್ತಿಯನ್ನು ಬಳಯಿಸಿಕೂಳ್ಳುವುದಕ್ಕೂ ರಾಮಾಯಣ 


4 ಸಂಸ್ಕೃತವೂ ಸಂಸ್ಕೃತಿಯೂ 


ಭಾರತಗಳಿರುವ ಸಂಸ್ಕೃತಭಾಷಗಿಂತ ಹಚ್ಚು ಅಮೂಲ್ಯವಾಗಿರುವ' ಸಾಧನವು 
ಮತ್ತೊಂದು ದೊರೆಯಲಾರದು. ಆದ್ದರಿಂದ ಅವನ್ನು ತಳ್ಳಿಹಾಕಬಾರದು. 
ಸಂಸ್ಕೃತವು ಅತ್ಯಂತ ಪುರಾತನರಾದ ಖುಷಿಗಳ ಕಾಲದಲ್ಲಿ ಜನರು ಆಡುವ 
ಭಾಷಯಾಗಿತ್ತು. ನಮ್ಮ ಪ್ರಸಿದ್ದರಾದ ರಾಜರುಗಳ ಕಾಲದಲ್ಲಿ ಜನರ ನಾಲಗೆಯ 
ಮೇಲೆ ನಲಿದಾಡುತ್ತಿತ್ತು. ಮೊಗಲರು ಚಕ್ರಾsಪತಿಗಳಾಗಿದ್ದಾಗಲೂ ಬಹುಜನರು 
ಇದನ್ನು ಆದರಿಸುತ್ತಿದ್ದರು. ಈಚೆಗೆ ಬ್ರಿಟಿಷರು ಈ ದೇಶವನ್ನು ಆಳುವದಕ್ಕಿ 
ಬಂದಮೇಲೆ ಇಂಗ್ಲಿಷು ಇದರ ಸ್ಥಳವನ್ನು ಆಕ್ರಮಿಸಿಕೂಂಡರೂ ಇದರ ಪ್ರಭಾವವು 
ಕಡಿಮೆಯಾಗಲಿಲ್ಲ. ಇದು ಕಲವು ಪ್ರಾಕೃತಭಾಷಗಳನ್ನು ಹಡದು ಹಲವು 
ದೇಶಭಾಷಗಳಿಗೆ ಅಜ್ಜಿಯಾಯಿತು. ಇನ್ನು ಕೆಲವು ಭಾಷೆಗಳಿಗೆ ಸಾಕುತಾಯಿ 
ಯಾಯಿತು. ಇದರ ಖುಣವನ್ನು ತೀರಿಸುವ, ಹಾಗೂ ಇದರ ಹಂಗೇ ಇಲ್ಲದ 
ದೇಶ ಭಾಷೆಯೆಂಬುದೇ ಇಲ್ಲ. ಧಾರ್ಮಿಕದೃಷ್ಟಿಯಿಂದ ನೋಡಿದರಂತೂ 
ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ಈ ಭಾಷೆಯ ಮಂತ್ರಗಳನ್ನು 
ಉಚ್ಚರಿಸಿಕೊಂಡು ಕರ್ಮಗಳನ್ನು ಮಾಹುವದು, ದೇವತೆಗಳನ್ನು ಪ್ರಾರ್ಥಿಸುವದು- 
ಇವು ಭರತಖಂಹನಿವಾಸಿಗಳಲ್ಲಿ ಮುಕ್ಕಾಲು ಪಾಲು ಜನರ ನಿತ್ಯಕರ್ತವ್ಯವಾಗಿದೆ. 
ಸಂಸ್ಕೃತದ ಸಿರಿಯನ್ನು ಇಷ್ಟೊಂದು ವರ್ಣನೆಮಾಡಿರುವದೇಕಂದರೆ 
ವೇದಾಂತವೆಂಬ ಅಮೂಲ್ಯವಾದ ರತ್ನವನ್ನು ರಕ್ಷಿಸಿಕೊಂಡು ಬಂದಿರುವ 
ಪೆಟ್ಟಿಗೆಯಿದು. ಈ ವೇದಾಂತರತ್ವವನ್ನು ಪರೀಕ್ಷಿಸಿದರಂತೂ ಅದಕ್ಕೆ ನಮ್ಭ ಚಿತ್ತವು 
ಸೂರೆಯಾಗುವದು. ದಾರಾಷಿಕೊ ಕಾಲದಲ್ಲಿ ಈ ವೇದಾಂತದ ಸೆಳಶಕ್ಕೆ ಸಿಕ್ಕಿದ 
ಎಮುಸಲ್ಲಾನರ ಹಲವ) ಉಪನಿಷತ್ತುಗಳನ್ನು ಪರ್ಷಿಯನ್‌ ಭಾಷಗೆ 
ಪರಿವರ್ತನೆಮಾಡಿಕೊಂಡರು. ಅದರ ಲ್ಯಾಟೆನ್‌ ಅನುವಾದವನ್ನು ಓದಿದ ಹಷೋಪನ್‌ 
ಹ್ಯಾವರ್‌-ಎಂಬ ಪಾಶ್ಚಾತ್ರ್ಯತತ್ವವಿಚಾರಕನು ಅದನ್ನು ಹೀಗೆ ಕೊಂಡಾಹುತ್ತಾನೆ; 
"ಪ್ರಪಂಚದ ವಾಜ್ಯಯಗಳಲ್ಲಿಲ್ಲ ಉಪನಿಷತ್ತುಗಳ ಸಿದ್ದಾಂತಕ್ಕೆ ಸಮಾನವಾದದ್ದು 
ಮತ್ತೊಂದಿಲ್ಲಫಿ; ಉಪನಿಷತ್ತುಗಳೇ ನನ್ನ ಬಾಳಿಗೆ ಸಮಾಧಾನವನ್ನು ಇತ್ತಿವೆ. ಅವೇ ನನ್ನ 
ಮರಣಕಾಲದಲ್ಲಿ ನನಗೆ ಸಮಾಧಾನವನ್ಸೀಯುವವು!'' ಇನ್ನು ಎಮರ್‌ಸನ್‌, 
ಕಾಲ್ಯಲ್‌- ಮುಂತಾದ ಪಾಶ್ಚಾತ್ರ್ಯತತ್ವ ಪರಿಶೀಲಕರೂ ಸಹ ವೇದಾಂತವನ್ನು ಹಾಡಿ 
ಹೂಗಳಿರುತ್ತಾರೆ. ಮ್ಯಾಕ್ಸ್‌ ಮುಲ್ಲರ್‌, ಹಾಯ್ದನ್‌, ಮುಂತಾದವರು ಇದನ್ನು 
ಮೆಚ್ಚ ತಲೆದೂಗಿ ಪಾಶ್ಚಾತ್ತ "ರಿಗೆ ತಿಳಿಯುವ ಭಾಷೆಗಳಲ್ಲಿ ಪರಿವರ್ತನೆಮಾಡಿರುತ್ತಾರೆ. 


ಸಂಸ್ಕೃತವೂ ವೇದಾಂತವೂ 5 


ಅಂತೂ ಸಂಸ್ಕೃತಕ್ಕೂ ಅದರಲ್ಲಿ ಹುದುಗಿರುವ ವೇದಾಂತಕ್ಕೂ ಈಗಲೂ ಒಂದು 
ಮಹತ್ವದ ಸ್ಥಾನವಿದೆ. ದೇಶಕಾಲಗಳ ಭೇದವಿಲ್ಲದೆ ಎಲ್ಲರೂ ಇದನ್ನು ಹೃದಯಕ್ಕೆ 
ಅಪ್ತಿಕೊಳ್ಳುತ್ತಿದ್ದಾರೆ. 


ಆದರೆ ಈಗಿನ ಸನ್ನಿವೇಶದಲ್ಲಿ ವೇದಾಂತದಿಂದ ನಮಗೆ ಆಗಬಹುದಾದ 
ಉಪಕಾರವು ಯಾವದು? ಎಂದರೆ ಈಗಿನ ಸ್ಥಿತಿಯನ್ನು ಸ್ಪಲ್ಪ ಕಣ್ಣಿಟ್ಟು ನೋಡಿರಿ. 
ಇಡಿಯ ಭೂಮಂಡಹಲವು ಒಂದು ಶ್ಲಾನಸಮಾರಾಧನೆಯ ಸಳವಾಗಿಬಿಟ್ಟಿದೆ. ಈ 
ಲೋಕದ ಪ್ರಮುಖ ರಾಷ್ಟ್ರಗಳಲ್ಲವೂ ಅನ್ನಸಂತರ್ಪಣಯ ಎಂಜಲು ಹಾಳಗಳಿಗೆ 
ಗುರುಗುಟ್ಟುತ್ತಲೂ ಬೊಗಳುತ್ತಿಲೂ ಒಂದರೂಡನೊಂದು ಕಚ್ಚಾಡಿ ಸೋತು 
ಧೂರದೂರವಾಗಿ ನಾಲಗೆಯನ್ನು ಚಾಚಕೂಂಡು ಬಿದ್ದಿರುವ ನಾಯಿಗಳಂತೆ 
ಕಾಣುತ್ತಿವೆ. ಅವೆಲ್ಲವೂ ಯಾರ ಸ್ಪತ್ತಿಗೊ ಕಾದಾಡಿ ಅಧವಾ ಕಾದಾಟಕ್ಷ ನೆರವಾಗಿ 
ಸೋತುಸೂರಗಿಕೂತಿವೆ. ರಾಷ್ಟ್ರವಿಸ್ತಾರದಾಹವು ಇನ್ನೂ ಅಡಗಿಲ್ಲ. ಶಾಂತಿಗೆ 
ಏರ್ಪೂಟುವರಾಡುವ' ಸಂಯುಕ್ತಜನಾಂಗಗಳ ಸಭೆಯಲ್ಲಿ ಪ್ರತಿನಿsಗಳು 
ಒಬ್ಬರಮೇಲೊಬ್ಬರು ದೂರುಹೂರಿಸುತ್ತಾ ಮೂರನೆಯ ಮಹಾಯುದ್ದದ ಭೀಕರ 
ಸೂಚನೆಯನ್ನು ಆಗಾಗ್ಗೆ ಮಾಡ್ತ್ತಾಲೇ ಇದಾರ. ಶಾಂತಿಗೆಂದು ಅವರು ಮಾಡುವ 
ಸೂಚನೆಗಳು ವಿಲಕ್ಷಣವಾಗಿರುತ್ತವೆ. ತೋಳ, ಕರಡಿ, ಹುಲಿ, ಸಿಂಹ- ಮುಂತಾದ 
ಹಿಂಸ್ರಮೃಗಗಳು ಮಿಕ್ಕಪ್ರಾಣಿಗಳ ಕ್ಲೇಮಚಂತನೆಗೆಂದು ಸಭೆಸೇರಿ ಕರಡಿಯು 
ಉಗುರನ್ನು ತೆಗೆಯಿಸಿಕೂಳ್ಳಬೇಕೆಂದು ಹುಲಿಯೂ, ಹುಲಿಯು ಹಲ್ಲನ್ನು 
ಕೀಳಿಸಿಕೂಳ್ಳಬೇಕಂದು ತೋಳನೂ, ತೋಳನ ಕಾಲು ಊನವಾಗಬೇಕಂದು 
ಕರಡಿಯೂ, ಸಿಂಹವು ದೂರವಾದ ಅರಣ್ಯಕ್ಕೆ ಹೋದರಾದೀತೆಂದು ಮಿಕ್ಕ ಸಭಿಕರೂ 
ಸೂಚಿಸುವಂತೆ, ರಾಷ್ಟ್ರಪ್ರತಿನಿ5ಗಳು ಸೈನ್ಯವನ್ನು ಕಡಿಮೆಮಾಹುವದು, ಶಸ್ತ್ರಾಸ್ತ್ರಗಳನ್ನು 
ನಾಶಪಡಿಸುವದು- ಮುಂತಾದ ಮಂತ್ರಗಳನ್ನು ಪರಸ್ಪರವಾಗಿ ಉಪದೇಶಿಸುತ್ತಿರುವರು! 

ಲೋಕಕ್ಕೆ ಕಲ್ಯಾಣವು ಕೀಗಾದೀತು"? ಜನರ ಮನಸ್ಸಿಗೆ ಶಾಂತಿಯು ಹೇಗೆ 
ಬೊರಕೀತು"? ಮಾನವನ ಮನಸ್ಸು ಎಂದಿಗೆ ನಿತ್ಯಸುಖವನ್ನು ಕಂಹುಕೊಂಡೀತು'? 
ಎಂಬೀ ತರನಾದ ಪ್ರಶ್ನೆಗಳನ್ನೇ ಏಕಾಂತದಲ್ಲಿ ಅರಣ್ಯದಲ್ಲಿ ಕುಳಿತು ಚರ್ಚಿಸುತ್ತಿದ್ದ 
ನಿಸ್ಪಾರ್ಥರಾದ, ಪರಮವಿರಕ್ತರಾದ ಕರುಣಾಳುಗಳಾದ ಖುಷಿಗಳ ಮನನವನ್ನು 
ಒಳಗೊಂಡಿರುವ ವೇದಾಂತವು ಈಗಿನ ಕಾಲಕ್ಕೆ ಉಪಯೋಗಕ್ಕೆ ಬಂದೀತೋ, ಇಲ್ಲವೊ- 
ನೀವೇ ಯೋಜಚಿಸಿಕೂಳ್ಳಬಹುದು. ''ಯಾವನು ನಿತ್ಯನಾಗಿ ಚೀತನರುಗಳಿಗೆ 


0 ಸಂಸ್ಕೃತವೂ ಸಂಸ್ಕೃತಿಯೂ 
ಚೇತನವಾಗಿ ಆತ್ಮನಾಗಿದ್ದುಕೊಂಡಿರುವಎನೋ ಅವರವರ ಇಷ್ಟುರ್ಥಗಳನ್ನು 
ಈಡೇರಿಸಿಕೊಹಡುಕ್ತಿರುವನೋ ಆ ಪರಮಾತ್ಮನನ್ನು ತನ್ನ ಹೃದಯದಲ್ಲಿರುವನೆಂದು 
ಯಾರು ಕಂಡುಕೊಳ್ಳುವರೋ ಅವರಿಗೇ ಶಾಂತಿಯು ದೊರಕುವದು, ಮಿಕ್ಕವರಿಗಲ್ಲ!” 
ಎಂದು ಸಾರಿರುವ ಉಪನಿಷತ್ತುಗಳ ಉಪದೇಶವನ್ನೂ “ಸರ್ವಭೂತಗಳಲ್ಲಿಯೂ 
ಸಮನಾಗಿಯೇ ಇದ್ದುಕೊಂಡು ಎಂದಿಗೂ ನಾಶವಾಗದಿರುವ ಪರಮಾತ್ಮನನ್ನು 
ಕಂಡುಕೊಂಡವರಿಗೆ ಎಲ್ಲರೂ ತನ್ನ ಆತ್ಮನೆ ಆಗಿರುವದರಿಂದ ಅವನು ಯಾರನ್ನೂ 
ಹಿಂಸಿಸುವದಿಲ್ಲ. ಆತನಿಗೆ ಸದ್ಗತಿಯಾಗುವದು'' ಎಂಬ ಗೀತೆಯ ಇಂಪಿನ ಗಾನವನ್ನೂ 
ಕೇಳುವದರಿಂದ ಜನರಿಗೆ ಎಷ್ಟರಮಟ್ಟಿಗೆ ಶಾಂತಿಯಾದೀತು! ಇಂಥ ಉದಾತ್ತತತ್ವವನ್ನು 
ಅಡಗಿಸಿಕೊಂಡಿರುವ ಸಂಸ್ಕೃತಭಾಷಯ ಉಪಯೋಗದಿಂದ ಮನಸ್ಸಿಗೆ ಎಂಥ 
ಉತ್ತಮವಾದ ಸಂಸ್ಥಾರವು ಬಂದೀತು?- ಎಂಬುದನ್ನು ನೀವೆಲ್ಲರೂ ಈಗ 
ಮನದಂದಕೊಳ್ಳಬಹುದು. 

ವ್ಯಕ್ತಿಗೆ ಶಾಂತಿಯೂ ಸಮಾಜಕ್ಕೂ ದೇಶಕ್ಕೂ ಹಾಗೂ ಇಡಿಯ ಪ್ರಪಂಚಕ್ಕೂ 
ಶಾಂತಿಯೂ ವೇದಾಂತದಿಂದಲೇ ಬರಬೇಕಾಗಿದೆಯಲ್ಲದೆ ಮಕ್ಕಳ ಕೈಯೊಳಗಿನ 
ಪಂಜಿನಂತೆಯೂ ಬಾಕುವಿನಂತೆಯೂ ಇರುವ ಪಾಶ್ಚಾತ್ಯರ ಆಟಂಬಾಂಬು, ವಿನಾಶಕ 
ವಿಮಾನವೇ ಮುಂತಾದ ಯುದ್ಧ ಸಾಮಾಗ್ರಿಗಳಿಂದ ಶಾಂತಿಯು ಎಂದಿಗೂ 
ಬರಲಾರದು. ಇಂಧ ಉತ್ತಮ ಪರಿಣಾಮಕಾರಿಯಾದ ವೇದಾಂತ ವಿಚಾರವು 
ಭೂಲೋಕದಲ್ಲೆಲ್ಲ ಹರಹಲೆಂದು ಹಾರೈಸೋಣ. ಅದರಲ್ಲಿ ಹೇಳಿರುವಂತೆ ಎಲ್ಲರ 
ಆತ್ಮನೂ ಆಗಿರುವ ಪರಮಾತ್ಮನನ್ನು ಅರಿಯವದಕ್ಕೆಂದು ವೇದಾಂತದ ಪರಿಚಯವನ್ನು 
ಮಾಡಿಕೊಳ್ಳೋಣ. ಸಂಸ್ಕೃತ ಗ್ರಂಥಗಳನ್ನು ಪಾರಾಯಣ ಮಾಡೋಣ. ಸಂಸ್ಕೃತ 
ಭಾಷೆಯನ್ನು ಹೆಚ್ಚುಹೆಚ್ಚಾಗಿ ಬಳಕೆಗೆ ತಂದುಕೊಳ್ಳೋಣ. 


ಜೇ ಸೇ ಸೇ ೫ ೫ 


2. ರಷಿಯದೇಶದಲ್ಲಿ ಸಂಸ್ಕೃತದ ಅಭ್ಯಾಸ 
ಇಲ್ಲಿರುವ ವಿಷಯಗಳನ್ನು Soviet Land (ಸೋವಿಯಟ್‌ ದೇಶ) ಎಂಬ 
ಪಾಕ್ಷಿಕಪತ್ರಿಕೆ ಡಿಸೆಂಬರ್‌ ೨ನೆಯ ತಾರೀಖಿನ ಸಂಚಿಕೆಯಿಂದ ಸಂಗ್ರಹಿಸಿದೆ. 


ಹತ್ತೊಂಬತ್ತನೆಯ ಶತಮಾನದಲ್ಲಿ ರಷಿಯದ ಬಿಟ್ಟೆಂಗ್‌ ಎಂಬ ವಿದ್ದಾಂಸನು 
ಏಳು ಸಂಪುಟದ ಸಂಸ್ಕೃತನಿಘಂಟವನ್ನು ಪ್ರಕಟಿಸಿದನು. ಮಿನಏವ್‌ ಎಂಬಾತನೂ 


ರಷಿಯದೇಶದಲ್ಲಿ ಸಂಸ್ಕೃತದ ಅಭ್ಯಾಸ 1 


ಅವನ ಶಿಷ್ಯರಾದ ಒಲ್ಲನ್‌ಬರ್ಗ್‌ ಮುತ್ತು ಷಹಬಾಟ್ಸಾ ಯಿ ಎಂಬುವರೂ 
ಇಂಡಿಯಾದ ಬೌದ್ಧಮತದ ತತ್ತ್ವಗಳನ್ನೂ ಭಾರತ ಸಂಸ್ಕೃತಿಯ ವಿಚಾರಗಳನ್ನು 
ಬೆಳಕಿಗೆ ಹಿಡಿದರು. 

ಷಡ್‌ಬಾಟ್ಸಾ, ಯಿಯು ಬಳಠಿದ್ಧಮುತದಲ್ಲಿನ' ಕಥಾಸಿಂಗ್ರಹಗಳನ್ನು 
ಲಕ್ಷ್ಯದಲ್ಲಿಟ್ಟುಕೊಂಡಿದ್ದಲ್ಲದೆ, ಭಾರತದ ತರ್ಕಶಾಸ್ಪವನ್ನೂ ಅಭ್ಯಸಿಸಿದನಂತೆ. ಮೇಲ 
ಹೇಳಿದ ವಿದ್ದಾಂಸರುಗಳಿಬ್ಬರೂ ಬೌಧ್ಧವಿಚಾರಗಳ ಗ್ರಂಥಮಾಲಿಕೆಯೊಂದನ್ನು 
ಹೂರಡಿಸಿದರು. ಒಲ್ಲನ್‌ಬರ್ಗನ ಪೋತ್ಸಾಹದಿಂದಾಗಿ ಹತ್ತೂಂಬತ್ತನೆಯ ಶಕದ 
ಕೊನೆಯಲ್ಲಿ ಮತ್ತು ಇಪ್ಪತ್ತನೆಯ ಶತಮಾನದ ಆದಿಯಲ್ಲಿ ಪಂಚತಂತ್ರದಲ್ಲಿ 
ರಷಿಯದವರಿಗೆ ಆಸಕ್ತಿಯುಂಟಾಯಿತು. ಬಾರನ್ಸಿಕ ಎಂಬಾತನು ವಿಜ್ಞಾನಶಾಸ್ತ್ರಗಳ 
ಸದಸ್ಯನಾದಮೇಲೆ ಸಂಸ್ಕೃತದ ಅಭ್ಯಾಸವು ಅಲ್ಲಿ ಬಲವಾಯಿತು. ಹಿಂದಿ, ಬಂಗಾಳಿ, 
ಮರಾಠಿ, ಪಂಜಾಬಿ- ಮುಂತಾದ ದೇಶಭಾಷಗಳ ಚಿಂತನೆಯೂ ಪ್ರಾರಂಭವಾಯಿತು. 
ಈಗ ಮಹಾಭಾರತದ ಕಡೆಗೆ ಆ ದೇಶದವರ ಮನಸ್ಸು ಹೂರಳಿದೆ. ಇಷ್ಟರಲ್ಲಿ 
ಹಿಂದಿ-ರಷಿಯನ್‌, ರಷಿಯನ್‌-ಹಿಂದಿ ನಿಘಂಟುವೂಂದನ್ನು ಆ ದೇಶದವರು 
ಪ್ರಕಟಮಾಹುವದರಲ್ಲಿರುತ್ತಾರಂತೆ. ಕೌಟಿಲ್ಯನ ಅರ್ಥಶಾಸ್ತ್ರದ ಸವ್ಯಾಖ್ಯಾನವಾದ 
ಅನುವಾದವೊಂದು ಇಷ್ಟರಲ್ಲಿಯೆ ಬೆಳಕಿಗೆ ಬರಲಿದೆಯಂತೆ. 


ನಮ್ಮ ದೇಶದಲ್ಲಿ ಈಗೀಗ ರಷ್ಯದವರ ಅನುಕರಣಯು ಬೇರೆಬೇರೆಯ 
ರೀತಿಗಳಿಂದ ಹಚ್ಚಾಗುತ್ತಿರುವದು ಕಂಡುಬರುತ್ತಿದೆ. ಆದರೆ ನಾವು ರಷಿಯನ್‌ 
ಭಾಷಯಲ್ಲಿರುವ ಉತ್ತಮವಿಚಾರದ ಗ್ರಂಥ'ಗಳ ಅಭ್ಯಾಸವನ್ನು ಮಾಹುವದು 
ಹಾಗಿರಲಿ, ನಮ್ಮ ದೇಶದ ಭಾಷಗಳಿಗೆಲ್ಲ ಶಬ್ದಭಂಡಾರವನ್ನೂ ವಿಚಾರಧಾರೆಯನ್ನೂ 
ಬೆಳೆಯಿಸುವ ದೇವಭಾಷಯಾದ ಸಂಸ್ಕೃತಿದ ಅಭ್ಯಾಸವನ್ನಾದರೂ ಮಾಡುವ ಕಡೆಗೆ 
ಕಣ್ಣು ಹೂರಳಿಸಬಾರದೆ? ಆ ಭಾಷೆಯಲ್ಲಿರುವ ಸಾಹಿತ್ಯ ವ್ಯಾಕರಣ, ಅರ್ಥಶಾಸ್ತ್ರ, 
ವೈದ್ಯ, ಸಂಗೀತ- ಮುಂತಾದ ಶಾಸ್ತ್ರಗಳ ಪರಿಚಯವನ್ನೂ ವೇದ, ವೇದಾಂಗ, ಸ್ಥ 9, 
ಪುರಾಣ, ಇತಿಹಾಸ, ದರ್ಶನಗಳು- ಮುಂತಾದ ಉತ್ತಮುಸಂಸ್ಕೃತಿಯ ಆಧಾರ 
ಗ್ರಂಥಗಳ ಪರಿಚಯವನ್ನೂ ಒಂದಿಷ್ಟಾದರೂ ಮಾಡಿಕೊಳ್ಳಬೇಡಿವೆ"? 


ಜೇ ೫ ೫ ೫% ೫% 


8 ಸಂಸ್ಕೃತವೂ ಸಂಸ್ಕೃತಿಯೂ 


3. ಸಂಸ್ಕೃತಭಾಷೆ 


ಅನೇಕ ಕಾರಣಗಳಿಂದ ಸಂಸ್ಕೃತಭಾಷಯ ಅಭ್ಯಾಸವು ನಮ್ಮ ದೇಶದಲ್ಲಿ 
ಹಿಂದಕ್ಕೆ ಬಿದ್ದಿರುತ್ತದೆ. ಆದರೆ ಅಂಥ ಕಾರಣಗಳ ಕೋಟಿಯಲ್ಲಿ ಆ ಭಾಷಯಲ್ಲಿರುವ 
ಯಾವ ದೋಷವೂ ಸೇರಿರುವದಿಲ್ಲ. ಸಂಸ್ಕೃತಭಾಷಯು ನಿರ್ದುಷ್ಟವೆಂಬುದು 
ಹಾಗಿರಲಿ, ಈಗಲೂ ಅದು ಎಲ್ಲಾ ಬಗೆಯಿಂದಲೂ ಪರಿಪೂರ್ಣವಾಗಿರುವ, 
ವಿಶಾಲವಾದ, ಈಗಿನ ಕಾಲದ ಮಾನವವರ್ಗಕ್ಕಿ ಅತ್ಯಂತ ಅವಶ್ಯವಾದ, ವಿಚಾರಗಳನ್ನು 
ಒಳಗೊಂಡ ಅತ್ಯುತ್ತಮ ಭಾಷೆಗಳಲ್ಲಿ ಒಂದಾಗಿದೆ. ಅಥವ ಅಗ್ರಸ್ಥಾನಕ್ಕೆ ಅರ್ಹವಾದ 
ಭಾಷಯಾಗಿದೆ -ಎಂಬುದರಲ್ಲಿ ಸಂಶಯವಿಲ್ಲ. 


ನಮ್ಮ ದೇಶದಲ್ಲಿ ನಮ್ಮ ಇಡಿಯ ಜನಾಂಗದ ಭಾಷಯು ಯಾವದಾಗಿರ 
ಬೇಕಂಬುದು ಸದ್ಯದಲ್ಲಿ ವಾದಗ್ರಸ್ತವಾದ ವಿಷಯವಾಗಿರುತ್ತದೆ. ರಾಷ್ಟ್ರಘಟನಯ 
ಶಾಸನಕ್ಕೆ ಅನುಸಾರವಾಗಿ 1965ರ ಒಳಗಾಗಿ ಹಿಂದಿಯೇ ಸರಕಾರದ ಭಾಷಯಾಗ 
ಬೇಕಂದು ನಿರ್ಣಯವಾಗಿರುತ್ತದೆ. ಹಿಂದಿಯನ್ನು ಮಾತನಾಹುವವರೂ ರಾಜ್ಯ 
ಶಾಸನಕ್ಕೆ ಯತ್ನವಿಲ್ಲದೆ ತಲೆಬಾಗಿರುವವರೂ ಹಿಂದಿಯ ವಿಷಯಕ್ಕೆ ಸ್ವಾಭಾವಿಕವಾಗಿ 
ಉತ್ಸಾಹಶೀಲರೇ ಆಗಿರುತ್ತಾರೆ. ಆದರೆ ದಕ್ಷಿಣ ಭಾರತದಲ್ಲಿ ಕಲವು ಜನರು 
""ಇಂಗ್ಲಿಷುಭಾಷಯೇ ಸರಕಾರದ ಭಾಷಯಾಗಿದ್ದುಕೂಂಡಿರಲಿ, ಹಂದಿಯು 
ಆಚರಣೆಗೆ ಬಂದರೆ ಹಿಂದಿಜನರ ವರ್ಚಸ್ಸು ಮಿಕ್ಕವರಮೇಲಲ್ಲ ಕೂರಬಹುದು'' 
ಎಂದು ಹುಯಿಲಿಬ್ಬಿಸಿರುತ್ತಾರೆ. ಉತ್ತರದೇಶದಲ್ಲಿಯೂ ಬಂಗಾಳಿಯೇಕ ಹಿಂದಿಗೆ 
ತಲೆಬಾಗಬೇಕು"? -ಎಂದು ಕೇಳುವವರಿದಾರೆ. ಪಂಜಾಬಿನಲ್ಲಿ ಪಂಜಾಬಿಯನ್ನು 
ಓಂದಿಯ ಜೊತೆಗೆ ಕಲಿಯಬೇಕೆನ್ನುವ ಅವಕಾಶವನ್ನು ಕಲ್ಲಿಸಬೇಕಾಗಿಬಂದಿದೆ. 
ಮೈಥಿಲಿ, ಅವರತ, ರಾಜಸ್ಥಾನಿ- ಮುಂತಾದ ಭಾಷೆಗಳವರು ತಮ್ಮ ಮಾತೃಭಾಷಯು 
ಓಂದಿಯೆಂದು ಎಣಿಸುವದು ತಪ್ಲ್ಪಂದು ಕೂಗುತ್ತಿದ್ದಾರೆ.'' ಈ ಗದ್ದಲದಲ್ಲಿ 
ಸಂಸ್ಕೃತವನ್ಗೇಕೆ ರಾಷ್ಟ್ರಭಾಷಯಾಗಿ ಮಾಡಬಾರದು"? ಭಾಷಾವಾರುಪ್ರಾಂತಗಳನ್ನು 
ಏರ್ಪಡಿಸಿದಂದಿನಿಂದ ದೇಶಭಾಷೆಗಳ ಭಕ್ತಿಯ ನೆಪದಲ್ಲಿ ಜನರಿಗೆ ಮಾರಾಮಾರಿಯು 
ಕೂಡ ಆಗಿರುತ್ತದೆ. ಸಂಸ್ಕೃತಿಭಾಷಯನ್ನು ರಾಷ್ಟ್ರಭಾಷಯಾಗಿ ಮಾಡಿದರೆ ಈ 
ಗದ್ದಲವೆಲ್ಲ ನಿಂತುಹೋಗಬಹುದಲ್ಲ!' -ಎಂದು ಸಂಸ್ಕೃತಾಭಿಮಾನಿಗಳು ಅನೇಕರು 
ಒಂದು ಚಳುವಳಿಯನ್ನು ಆರಂಭಿಸಿರುತ್ತಾರೆ. ಇದಕ್ಕೆ ಪೋಷಕವಾಗುವಂಥ' 
ಅಭಿಪ್ರಾಯಗಳನ್ನು ಅನೇಕರು ಆಗಿಂದಾಗೆ ಕೊಡುತ್ತಾ ಬಂದಿರುತ್ತಾರೆ. ಆಂಧ್ರದೇಶದ 


ಸಂಸ್ಕೃತಭಾಷೆ 9 
ಸೀತಾರಾಮಯ್ಯನವರು ಐದಾರುವರ್ಷಗಳ ಹಿಂದೆಯೇ ಸಂಸ್ಕೃತದ ಪರವಾಗಿ 
ವಾದಿಸಿದ್ದರು. ಕೇರಳದ ಪಣಿಕ್ಕರ್‌ ಎಂಬವರು ಹಿಂದಿಯು ಭಾರತದ ಜನಸಾಮಾನ್ಯ 
ಭಾಷಯಾಗಬಹುದು; ಆದರೆ ಸಂಸ್ಕೃತವೇ ನಮ್ಮ ರಾಷ್ಟ್ರಭಾಷಯಾಗುವದಕ್ಕೆ 
ಅರ್ಹವಾದದ್ದು ಎಂದಿದಾರಂತೆ. ನಮ್ಮ ದೇಶದಲ್ಲಿ ಜನರಲ್‌ ಕಾರಿಯಪ್ಪನವರು 
'ಸಂಸ್ಕೃತವನ್ನು ಒತ್ತಾಯದಿಂದ ನಮ್ಮ ಹುಡುಗರಿಗೆ ಕಲಿಸಬೇಕು' ಎಂದಿದಾರಂತೆ. 
ಸಂಸ್ಕೃತಭಾಷಾ ಕಮಿಷನ್ನಿನ ಸದಸ್ಯರಲ್ಲೊಬ್ಬರು ಪಠ್ಲಿಮಭಾರತದಲ್ಲಿರುವ ಭಾಷಾ 
ಸಮಸ್ಯಗಳಿಗೆ ಸಂಸ್ಕೃತವು ರಾಷ್ಟ್ರಭಾಷಯಾಗುಎದೇ ಪರಿಹಾರವೆಂದು ಅನೇಕರು 
ಅಭಿಪ್ರಾಯಪಟ್ಟಿರುವರ'ಂದು ಹೇಳಿದ್ದಾಗಿ ತಿಳಿದುಬಂದಿದೆ. ಬೊಂಬಾಯಿ 
ಗವರ್ನರರಾದ ಶ್ರೀ ಪ್ರಕಾಶರವರೂ ಇಂಥ ಸಾಕ್ಷ್ಯವನ್ನು ಕೊಟ್ಟವರಲ್ಲಿ ಒಬ್ಬರೆಂದು ಆ 
ಸದಸ್ಯರು ಹೀಳೆದ್ದಾರಂತೆ. ಹೀಗೆ ಉನ್ನತಸ್ಥಾನದಲ್ಲಿರುವ ಅನೇಕರು ಸಂಸ್ಕೃತವನ್ನೇ 
ರಾಷ್ಟ್ರಭಾಷಯಾಗಿ ಮಾಡಬೇಕೆಂದೂ ಅವಶ್ಯವಾದರೆ ಹಿಂದಿ ಇಂಗ್ಲಿಷುಗಳನ್ನು ರಾಷ್ಟ್ರ 
ಭಾಷೆಗಳಾಗಿ ಕೆಲವು ಜನರಿಗಾಗಿ ಇಟ್ಟುಕೊಳ್ಳಬಹುದೆಂದೂ ಕೆಲವರು ಹೇಳಹೊರಟಿರು 
ತ್ತಾರೆ. ಈ ವಿಷಯದಲ್ಲಿ ಅಖಿಲಭಾರತ ಸಂಸ್ಕೃತ ರಾಷ್ಟ್ರಭಾಷಾಸಮ್ಮೇಲನವೂಂದು 
ಇಷ್ಟರಲ್ಲಿಯೇ (ಮೇ 11-18-1998ರಲ್ಲಿ) ಕಲಕತ್ತೆಯಲ್ಲಿ ಜರುಗಲಿರುವದಂತೆ. 


ಈ ಪೀಠಿಕೆಯನ್ನು ನಾನು ಇಲ್ಲಿ ಬರೆದಿರುವದು ರಾಜಕಾರಣದ ಚಳುವಳಿ 
ಯಲ್ಲಿ ಸೇರಿರುವವರ ದೃಷ್ಟಿಯಿಂದಲ್ಲಫಿ. ಸಂಸ್ಕೃತವನ್ನು ಈಗಲೂ ಭಾರತದ ಜನರು 
ಇಷ್ಟೂಂದು ಆದರದಿಂದ ಕಾಣುವದಕ್ಕೆ ಆ ಭಾಷಯಲ್ಲಿ ಯಾವ ಹಚ್ಚುಗಾರಿಕ 
ಯಿರಬೇಕು? ಎಷ್ಟೋ ಕಾಲದಿಂದ ತನ್ನನ್ನು ಮಾತಾಡುವವರ ಸಂಖ್ಯೆಯು 
ಕಡಿಮೆಯಾಗುತ್ತಲೇ ಇದ್ದರೂ, ಸರಕಾರದವರ ಪ್ರೋತ್ಸಾಹವು ತನಗೆ ಒಂದಿಷ್ಟೂ 
ಇಲ್ಲದಿದ್ದರೂ, ಎದುರಾಳಿಯಾದ ಫಾರಸಿ, ಇಂಗ್ಲಿಷು, ಹಿಂದಿ- ಮುಂತಾದವುಗಳು 
ಬಹಿರಂಗವಾದ ಪ್ರೋತ್ಸಾಹದಿಂದ ಮೆರೆಯುತ್ತಿದ್ದರೂ, ಈ ಭಾಷೆಯು ಇನ್ನೂ 
ಉಳಿದುಕೊಂಹಬ್ಲೇ ಅಲ್ಲದೆ, ಈಗಲೂ ಭಾರತೀಯಸಂಸ್ಕೃತಿಯಲ್ಲಿ ಉಚ್ಚತರಗತಿಗೆ 
ಸೇರಿದ ಎಲ್ಲರ ಮೆಚ್ಚುಗೆಯನ್ನೂ ಪಡೆದಿರುವದಕ್ಕೆ ಕಾರಣವಾಗಿರುವ ಅದರಲ್ಲಿರುವ 
ಮಹತ್ತು ಎಂಥದ್ದುಫಿ"? ಇದನ್ನು ಇಲ್ಲ ಒಂದಿಷ್ಟು ನಾವು ವಿಮರ್ಶಿಸೋಣ. 

1... ಸಂಸ್ಕೃತವೆಂಬುದು ಈ ಲೋಕದ ಅತ್ಯಂತ ಪುರಾತನ ಭಾಷೆಗಳಲ್ಲಿ 
ಒಂದಾಗಿರುತ್ತದೆ. ಭೂಮಂಡಲದ ಅತ್ಯಂತ ಪುರಾತನ ಇತಿಹಾಸಕ್ಕೆ ಬೇಕಾದ 
ವಿಷಯಗಳನ್ನು ಅಡಗಿಸಿಕೊಂಡಿರುವ ಭಾಷೆಯದು. ಆ ಭಾಷೆಯಲ್ಲಿ ಭೂಮಂಡಲದ 


10 ಸಂಸ್ಕೃತವೂ ಸಂಸ್ಕೃತಿಯೂ 


ಧರ್ವಗಳ ವಿಮರ್ಶೆಯನ್ನು ಮಾಡುವದಕ್ಕೆ ಬೇಕಾದ ವೇದಗಳೆಂಬ 
ಧರ್ಮಗಂಧಗಳಿವೆ; ನಿರುಕ್ತಾದಿ ವೇದಾಂಗಗ್ರಂಥಗಳಿವೆ. ಪ್ರಪಂಚದ ತತ್ತ್ವಶಾಸ್ತ್ರಗಳಲ್ಲಿ 
ಅದ್ದಿತೀಯವೆನಿಸಿಕೊಂಡಿರುವ ವೇದಾಂತಕ್ಕೆ ಮೂಲವಾದ ಉಪನಿಷತ್ತುಗಳಿವೆ. ಹೀಗೆ 
ಐತಿಹಾಸಿಕ ದೃಷ್ಟಿಯಿಂದಲೂ ಧಾರ್ವಿಕ ದೃಷ್ಟಿಯಿಂದಲೂ ತತ್ರ ಫೌಸದೃಷಿ 
ಯಿಂದಲೂ ಆ ಭಾಷೆಯಲ್ಲಿ ಈಗಲೂ ನಾವು ತಿಳಿದುಕೊಳ್ಳತ'ಕ್ಕ ಅನೇಕ 
ವಿಷಯಗಳಿರುತ್ತವೆ. 

೭೦. ಇದರ ಜೊತೆಗೆ ಮನ್ಹಾದಿಶಾಸ್ತಗಳೂ ಸ್ಥ ಕೃತಿಗಳೂ ಸಂಸ್ಕೃತಭಾಷೆ 
ಯಲ್ಲಿರುತ್ತವೆ. ಅದರಲ್ಲಿ ವರ್ಣಿಸಿರುವ ಸಮಾಜರಚನೆಯ ಆಧಾರದಿಂದಲೇ ಈಗಿನ 
ಹಿಂದೂಜನತೆಯು ಜನ್ನವನ್ನು ತಾಳಿರುವದರಿಂದ ಸಮಾಜಶಾಸ್ತದೃಷ್ಟಿಯಿಂದಲೂ 
ಸಂಸ್ಕೃತವನ್ನು ಅಭ್ಯಾಸಮಾಡತಕ್ಕದ್ದು ಅವಶ್ಯವಾಗಿರುತ್ತದೆ. 

೨... ಸಂಸ್ಕೃತದಲ್ಲಿ ಹುಟ್ಟಿರುವ ನಿರುಕ್ತವೂ ವ್ಯಾಕರಣವೂ ಭಾಷೆಗಳ 
ಅಭ್ಯಾಸಕ್ಕೆ ಅಡಿಗಲ್ಪಾಗಿರುತ್ತವೆ. ಭಾಷಗಳಲ್ಲ ಧಾತುಗಳಿಂದಲೂ ಮೂಲಪ್ರಾತಿಪದಿಕ 
ಗಳಿಂದಲೂ ಉತ್ತನ್ನವಾಗಿವೆ - ಎಂಬ ತತ್ತ್ವವನ್ನು ಪಾಶ್ಚಾತ್ಯರು ಪಾಣಿನೀಯ 
ವ್ಯಾಕರಣದಿಂದ ಅರಿತುಕೂಂಡರು. ವಿಶಾಲವಾದ ಭಾಷಯನ್ನು ಅಭ್ಯಾಸಮಾಡಿ 
ಶಬ್ದವ್ಯುತ್ತಿತ್ತಿಯನ್ನು ಮಿಗಿಲಿಲ್ಲದಷ್ಟು ನಿರ್ದುಷ್ಟರೀತಿಯಲ್ಲಿ ತಿಳಿಸಿರುವದು ಈ 
ಭಾಷೆಯಲ್ಲಿಯೇ. ಪಾಶ್ಚಾತ್ಯರು ಶೋಃಸಿರುವ ತುಲನಾತಕಧರ್ಮವಿಚಾರ, 
ತುಲನಾತ್ಸಕಭಾಷಾಶಾಸ್ತ ಇವೆರಹೂ ಈ ಭಾಷೆಯ ಕೊಡುಗೆಗಳನ್ನಬಹುದು. 


4. ಸಂಸ್ಕೃತಭಾಷೆಯಲ್ಲಿ ಅತ್ಯಂತವಿಸೃತವಾದ ವಾಜ್ನಯವು ಇರುತ್ತದೆ. 

ಆ ಭಾಷಯ ಅಭ್ಯಾಸವನ್ನು ಆಂಗ್ರರು ತಡೆಗಟ್ಟೆದಮೇಲೂ ಅದರಲ್ಲಿ ಗ್ರಂಥಗಳು 
ಈವರೆಗೂ ನಿರ್ಮಾಣವಾಗುತ್ತಲೇ ಇರುತ್ತವೆ. ಕಾವ್ಯಗಳು, ನಾಟಕ, 
ಸಂಗೀತನಾಟ್ಯಾದಿಕಲಾವಿದ್ಯಗಳು, ಜ್ಯೋತಿಷ, ಗಣಿತ, ನ್ಯಾಯ, ವ್ಯವಹಾರ, ವೈದ್ಯ 
ರಾಜತಂತ್ರಿ- ಮುಂತಾದ ವಿಷಯಗಳನ್ನು ಕುರಿತ ಗ್ರಂಥಗಳು ಹೇರಳವಾಗಿ ಆ 
ಭಾಷಯಲ್ಲಿ ಹುಟ್ಟಿವೆ. ಪ್ರಾಚೀನಪುಸ್ತಕಸಂಗ್ರಹಾಲಯಗಳಲ್ಲಿ ಕೇಳುವರಿಲ್ಲದೆ ಬಿದ್ದು 
ಕೊಳೆಯುತ್ತಿರುವ ಗ್ರಂಥಗಳ ವಿವರವು ಇನ್ನೂ ಸರಿಯಾಗಿ ಯಾರಿಗೂ ತಿಳಿದಿರುವದಿಲ್ಲಫಿ'. 
೨. ಭಾರತದ ಸಂಸ್ಕೃತಿಯ ಇತಿಹಾಸವನ್ನು ತಿಳಿಯಬೇಕನ್ನುವಎರು 
ಮಹಾಭಾರತ, ರಾಮಾಯಣ, ಪುರಾಣಗಳು- ಮುಂತಾದ ಗ್ರಂಥಗಳನ್ನು 
ಅವಶ್ಯವಾಗಿ ನೋಹಬೇಕಾಗುತ್ತದೆ. ಆ ಗ್ರಂಥಗಳಲ್ಲಿರುವ ಉಪದೇಶಗಳು ಈವರೆಗೂ 


ಸಂಸ್ಕೃತಭಾಷೆ 11 


ಭಾರತದೇಶದ ಜನರ ಹೃದಯದಲ್ಲಿ ಸಂಸ್ಥಾರಎನ್ನುಂಟುಮಾಡಿ ನಲೆಸಿರುತ್ತವೆ. 
ಆದ್ದರಿಂದಲೇ ಪಾಶ್ಚಾತ್ಯರೂ ಇವನ್ನು ತಿಮ್ಮ ಭಾಷಗೆ ಪರಿಎರ್ತನೆಮಾಡಿಕೊಳ್ಳುತ್ತಿದ್ದಾರೆ. 

0... ಭಾಷಯನ್ನು ಜನರು ಮಾತಿನಾಡುಎದಿಲ್ಲವಾಬ್ದರಿಂದ ಇದು 
'ಮೃತಭಾಷ: ಎಂದು ಕೆಲವರು ಆಕ್ಷೇಪಿಸುವದುಂಟು. ಆದರೆ ಈಗಲೂ ಭಾರತದ 
ಬೇರೆಬೇರೆಯ ಪ್ರಾಂತಗಳ ಪಂಡಿತರುಗಳ ಸಮಾಗಮವಾದಾಗ ಸಂಸ್ಕೃತದಲ್ಲಿಯೇ 
ಸಂಭಾಷಣೆ ನಡೆಯುತ್ತಿದೆ. ಸಂಸ್ಕೃತಭಾಷೆಯಿಂದ ಪ್ರಾಕೃತ, ಪಾಳೆ, ಅಪಭ್ರಂಶ, 
ಹಿಂದಿ, ಉರ್ದು, ಬಂಗಾಳಿ, ಗುಜರಾತಿ, ಮರಾಠಿ- ಮುಂತಾದ ಸಂಸ್ಕೃತಜನ್ಯ 
ಭಾಷೆಗಳು ಉಂಟಾಗಿರುತ್ತವೆ. ನೇರಾಗಿ ಈ ಭಾಷೆಯಿಂದಲೇ ಹುಟ್ಟದೆ ಇರುವ 
ಕನ್ನಡ, ತಮಿಳು, ತೆಲುಗು, ಮಲಯಾಳ- ಮುಂತಾದ ಅನೇಕ ಭಾಷಗಳು 
ಸಂಸ್ಕೃತಪುಷ್ಠವಾಗಿವೆ. ಆ ಭಾಷೆಗಳಲ್ಲಿರುವ ಉದಾತ್ತವಿಚಾರಗಳಿಗೆ ಬೇಕಾದ 
ವಿಷಯಗಳ ಗ್ರಂಥಗಳು ಸಂಸ್ಕೃತದ ಸಹಾಯದಿಂದಲೇ ಬೆಳದು ಬಂದಿರುತ್ತವೆ. ಹೀಗೆ 
ದೇಶಭಾಷೆಗಳಿಗೆ ಶಬ್ದಭಂಡಾರವನ್ನು ಒದಗಿಸುತ್ತಿರುವ ಭಾಷೆ ಸಂಸ್ಕೃತವೇ ಆಗಿದೆ. 


1. ಹೊಸ ಶಬ್ದಗಳನ್ನು ನಿರ್ಮಾಣಮಾಡುವ ಶಕ್ತಿಯು ಸಂಸ್ಕೃತಕ್ಕೆ 
ಈಗಲೂ ಎಂದಿನಂತೆ ಇದ್ದುಕೊಂಡಿದೆ. ವ್ಯಾವಹಾರಿಕವಿಷಯಗಳನ್ನು ಲೀಲಾಜಾಲವಾಗಿ 
ವರ್ಣಿಸುವ ಘನಪಂಡಿತರು ಈಗಲೂ ಸಂಸ್ಕೃತಗ್ರಂಥಗಳನ್ನು ಬರೆಯುತ್ತಿದ್ದಾರೆ. ಈಗಿನ 
ಸರಕಾರದ ಶಾಸನದಲ್ಲಿ ರಾಜಕೀಯವ್ಯವಹಾರಕ್ಕೆ ಬೇಕಾದ ಅನೇಕ ಹೊಸ 
ಪಾರಿಭಾಷಿಕಶಬ್ದಗಳನ್ನು ಸಂಸ್ಕೃತವೇ ಒದಗಿಸಿಕೊಟ್ಟಿರುತ್ತದೆ. ವಿಜ್ಞಾನತಾಸ್ತದ 
ಪಾರಿಭಾಷಿಕಶಬ್ದಗಳನ್ನು ಈ ಭಾಷೆ ಒದಗಿಸಬಲ್ಲದು; ಇಂಗ್ಲಿಷನ್ನೂ ಸಂಸ್ಕೃತವನ್ನೂ 
ಬಲ್ಲ ವಿದ್ವಾಂಸರುಗಳು ಭೌತಿಕವಿಜ್ಞಾನದ ಅತ್ಯಂತ ಗಹನವಿಚಾರಗಳನ್ನು ಕೂಡ ಈ 
ಭಾಷೆಯಲ್ಲಿ ವಿಶದಗೊಳಿಸುವ ಗ್ರಂಥಗಳನ್ನೂ ಪತ್ರಿಕೆಗಳನ್ನೂ ಪ್ರಕಾಶಗೊಳಿಸುತ್ತಿದಾರೆ. 


6. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗಿನ ಇಡಿಯ ಭಾರತ 
ದೇಶದ ಹಿಂದೂಜನರನ್ನು ಒಂದುಗೂಡಿಸಿರುವ ಭಾಷೆಯೆಂದರೆ ಸಂಸ್ಕೃತವೇ. 
ಯಾವ ಪ್ರಾಂತದವರೇ ಆಗಲಿ ಭಾರತದ ಮತ್ತೊಂದು ಪ್ರಾಂತಕ್ಕೆ ಹೋದರೆ ತಮ್ಮ 
ಸಂಸ್ಕೃತಿಯ ಕುಗ್ಗುರುತುಗಳಾದ ಕ್ಷೇತ್ರಗಳು, ತೀರ್ಥಗಳು, ದೇವಾಲಯಗಳು- 
ಮುಂತಾದವುಗಳನ್ನು ಕಂಹಾಗ ಭಾರತವೆಲ್ಲ ಒಂದೇ ದೇಶ ಎಂದು ಕುಮ್ಮೆಯಿಂದ 
ಹೇಳಿಕೊಳ್ಳುತ್ತಾರೆ. ಅವರ ಮತಾಚರಣಗಳಲ್ಲ ಇನ್ನೂ ಸಂಸ್ಕೃತಮೂಲಕವಾಗಿಯೇ 
ನಡೆಯುತ್ತಿವೆ. 


12 ಸಂಸ್ಕೃತವೂ ಸಂಸ್ಕೃತಿಯೂ 


9. ಸರ್ವಮತಸಾಮರಸ್ಯ, ಸರ್ವಸಹಾನುಭೂತಿ, ಅಹಿಂಸೆ- ಮುಂತಾದ 
ಉದಾತ್ತಭಾವನೆಗಳನ್ನು ಹೃದಯದಲ್ಲಿ ಎಬ್ಬಿಸುವ ಮೂಲಭಾಷೆ ಎಂದರೆ ಸಂಸ್ಕೃತವೇ. 
ಈ ಭಾಷೆಯಲ್ಲಿರುವ ತತ್ತ್ವಗ್ರಂಥಗಳಲ್ಲಿಯೂ ನೀತಿಗ್ರಂಥಗಳಲ್ಲಿಯೂ ಕಾಣಬರುವ 
ವಿಶ್ವವ್ಯಾಪಕಸಂದೇಶವೂ ಎಲ್ಲಾ ಜನರನ್ನೂ ಆಕರ್ಷಣಗೊಳಿಸುವಂಥದ್ದಾಗಿದೆ. 
ಮನುಷ್ಯನೂ ಪ್ರಾಣಿಗಳೂ ಪರಮಾತ್ಮನ ಅಂಶಗಳೇ ಆಗಿರುತ್ತಾರೆಂದೂ, ಇಡಿಯ 
ವಿಶ್ವವೇ ಪರಮಾತ್ಕರೂಪದಿಂದ ಒಂದಾಗಿರುತ್ತದೆಯೆಂದೂ ಉಪದೇಶಿಸಿರುವ 
ವಿಶಾಲತತ್ತ್ವವು ಈ ಭಾಷೆಯಲ್ಲಲ್ಲದೆ ಮತ್ತೆ ಯಾವ ಭಾಷೆಯಲ್ಲಿಯೂ ಅಷ್ಟು 
ಸುಸ್ಪಷ್ಟವಾಗಿ ಇರುವದಿಲ್ಲಫಿ. 

ಹೀಗೆ ಪ್ರಾಚೀನತಯಿಂದಲೂ, ವೈಶಾಲ್ಯದಿಂದಲೂ, ಗಾಂಭೀರ್ಯದಿಂದಲೂ, 
ಶಬ್ದವೈಪುಲ್ಯದಿಂದಲೂ, ಸರ್ವಸಮತ್ತಭಾವನೋತ್ತೇಜಕತೆಯಿಂದಲೂ ಕೂಡಿರುವ ಈ 
ದಿವ್ಯವಾಣಿಯನ್ನು ನಮ್ಮ ಕೇಂದ್ರಸರಕಾರವು ತನ್ನ ವ್ಯಾವಹಾರಿಕಭಾಷಯಾಗಿ 
ಅಂಗೀಕರಿಸಿದರೆ ಅದರ ಘನತೆಯು ಇನ್ನಷ್ಟು ಕುಚ್ಚುವದು. ಭೂಮಂಡಲದ ಜನರು 
ಆದರಿಸಿದರೆ ಅವರೆಲ್ಲರೂ ಪಶುತ್ತದಿಂದ ಮಾನವತ್ತಕ್ಕೂ ಮಾನವತ್ತದಿಂದ ದೇವತ್ತಕ್ಕೂ 
ಏರಿಸುವ ಸಾಧನವೊಂದು ಅವರಿಗೆ ದೊರ'ಕುವದು. ಭಾರತದ ಜನರು 
ಅಂಗೀಕರಿಸಿದರಂತೂ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಅತ್ಯಂತಪ್ರಾಚೀನಸಂಸ್ಕೃತಿ 
ಪ್ರಭೇದವೊಂದನ್ನು ಉಳಿಸಿಕೂಂಹು ಉಜ್ಜೀವನಗೊಳಿಸಿಕೊಂಡು ಸಕಲ ಪುರುಷಾರ್ಥ 
ಗಳನ್ನೂ ಪಡೆಯಬಹುದಾಗುವದು. 


* ೫ ೫ ೫ ೫% 


4, ಸಂಸ್ಕೃತದ ವಿಷಯಕ್ಕೆ ಅನಾದರ 


ಸಂಸ್ಕೃತ'ಭಾಷೆಯ ವಿಷಯಕ್ಕೆ ಹಿಂದಿನ ಸಿಂಚಿಕಯಲ್ಲಿ ನಾನು 
ಬರೆದಿರುವದನ್ನು ವಾಚಕರು ಇನ್ನೊಮ್ಮೆ ದಯವಿಟ್ಟು ಓದಬೇಕೆಂದು ಕೇಳಿಕೊಳ್ಳುತ್ತೇನೆ. 
ಶ್ರುತಿಸ್ಥ ತಿಪುರಾಣಧರ್ಮಶಾಸ್ತಗಳೇ ಮುಂತಾದ ವೈದಿಕವಾಜ್ಯಯಕ್ಕೂ, ಅರ್ಥಶಾಸ್ತ್ರ, 
ವೈದ್ಯವಿದ್ಯೆ, ಧಾತುಶಾಸ್ತವೇ ಮುಂತಾದ ಲ್‌ಕಿಕವಾಜ್ಯಯಕ್ಕೂ ಆಗರವಾಗಿರುವ ಆ 
ದಿವ್ಯವಾಣಿಯ ವಿಷಯಕ್ಕೆ ನಮ್ಮೆಲ್ಲರಿಗೂ ಆದರವುಂಟಾಗುವಂತ ವಾಗ್ದೇವಿಯ 
ಪ್ರೇರಣೆಯಾಗಲೆಂದು ಹಾರೈಸುತ್ತೇನೆ. 


ಸಂಸ್ಕೃತದ ವಿಷಯಕ್ಕೆ ಅನಾದರ 13 


ಸಂಸ್ಕೃತದ ವಿಷಯಕ್ಕೆ ಈಗೆ ನಮ್ಮಗಳಿಗೆ ಇಷ್ಟೂಂದು ಅನಾದರವಾಗಿರುವದಕ್ಕೆ 
ಕಾರಣವೇನು"? ಇದನ್ನು ಸ್ಪಲ್ಪ ವಿಚಾರಿಸುವದು ಅವಶ್ಯವಾಗಿರುತ್ತದೆ. ನಮ್ಮ 
ರಾಷ್ಟ್ರಭಾಷೆಯು ಯಾವದಾಗಿರಬೇಕು? ಒಂದು ದೇಶ ಭಾಷಾಪ್ರಾಂತಕ್ಕೂ ಇನ್ನೊಂದು 
ಪ್ರಾಂತಕ್ಕೂ, ಮತ್ತು ಬೇರೆಬೇರೆಯ ಪ್ರಾಂತಗಳಿಗೂ ಕೇಂದ್ರಶಾಸನಸ್ಸಾನಕ್ಕೂ ಯಾವ 
ಭಾಷಯಲ್ಲಿ ವ್ಯವಹಾರವು ನಡೆದರೆ ಸುಕರವಾದೀತು"? -ಎಂಬ ಪ್ರಶ್ನೆಯು ಈಗ್ಗೆ 
ಅನೇಕರನ್ನು ವಿಚಾರಕ್ಕೆ ಕೆಹವಿರುತ್ತದೆ. “ಇಂಗ್ಲಿಷ ಇರಲಿ' ಎಂದು ದಕ್ಷಿಣದಎರು 
ಹೇಳಿದರೆ, "ಹಿಂದಿಯೇ ಇರಬೇಕು, ಅದು ಬಹುಜನರ ಭಾಷೆಯಾಗಿದೆ' ಎಂದು 
ಉತ್ತರದವರು ಎನ್ನುತ್ತಿದಾರೆ. ದೇಶಭಾಷಗಳ ದುರಭಿನಿವೇಶದಿಂದ ಆಗಿರುವ ಪರಸ್ಪರ 
ರಾಗದ್ದೇಷಗಳು ಹಿಮೈೆಟ್ಟುವದಕ್ಕೆ ಸಂಸ್ಕೃತವನ್ನು ರಾಷ್ಟ್ರಭಾಷಯನ್ನಾಗಿ ಮಾಹುವದೇ 
ಮದ್ದು- ಎಂದು ಈ ನಹುವೆ ಸಂಸ್ಕೃತಾಭಿಮಾನಿಗಳು ಘೋಷಿಸುವದಕ್ಕೆ ಆರಂಭಿಸಿರುತ್ತಾರೆ. 
"ಅಖಿಲ ಭಾರತ ಸಂಸ್ಕೃತ ರಾಷ್ಟ್ರಭಾಷಾ ಸಮ್ಮೇಳನವು' ಈ ಮೇ 17-18 
ತಾರೀಖುಗಳಲ್ಲಿ ಕಲಕತ್ತೆಯ ಸಕಲವಿದ್ಯಾಲಯ ಸಂಸ್ಥಾಸಭಾಮಂಟಪದಲ್ಲಿ 
(ಯೂನಿರ್ವಸಿಟಿ ಇನ್ಸ್ಟಿಟ್ಯೂಟ್‌ ಹಾಲ್‌) ಭರತಖಂಡದ ಸನ್ಮಾನ್ಯ ಮಹಾತ್ಮರಾದ 
ಶ್ರೀ ಸೀತಾರಾಮದಾಸ ಓಂಕಾರಾನಂದಜಿಯವರ ಅಧ್ಯಕ್ಷತಯಲ್ಲಿ ವಿಜೃಂಭಣೆಯಿಂದ 
ನಡೆಯಿತಾಗಿ ತಿಳಿಯಬಂದಿದೆ.* "ಭರತಖಂಹದಲ್ಲೆಲ್ಲ ಜಾತಿನಿರ್ವಿಶೇಷವಾಗಿ 
ಸರ್ವಸಮಾದೃತವಾಗಿರುವ ಅತ್ಯಂತ ಪ್ರಾಚೀನಭಾಷಯಾದ ಸಾಂಗರಹಸ್ಯವೇದ, 
ಕಾವ್ಯ, ಪುರಾಣ, ದರ್ಶನ, ಸ್ಮೃತಿ, ತಂತ್ರ, ಜ್ಯೋತಿಷ, ಗಾಂಧರ್ವಶಿಲ್ಲಕಲಾ 
ಶಾಸ್ತ್ರಾಯುರ್ವೇದಧನುರ್ವೇದವಿಜ್ಞಾನದಂಹನೀತಿವಾರ್ತಾಶಾಸ್ತಾದಿ ಸರ್ವವಿದ್ಯಾ 
ವಿಭಾಗ ಸಮೃದ್ಧವಾಗಿರುವ, ಸಕಲ ಭಾಷಗಳಿಗೂ ಮಾತ್ಸರೂಪಿಯಾಗಿರುವ 
ಪ್ರಾಚೀನಕಾಲದಲ್ಲಿ ಶಾಸನ ದಂಡನೀತಿಗೆ ಉಪಯೋಗವಾಗಿರುತ್ತಿದ್ದ, ಚಾರ್ವಾಕಬೌದ್ದ 


ಬೃನಾದಿ ಪ್ರಗತಿವಾದಪರಗಳಾದ ಮತ್ತು ಭಕ್ತಿಮುಕ್ತಿಪರಗಳಾದ ಶಾಸ್ತ್ರಗಳಿಂದ 
ತುಂಬಿರುವ, ಮತ್ತು ಶೀಲಚಾರಿತ್ರ್ಯಪಾವಿತ್ರ್ಯಾದಿಗಳಿಗೆ ಪ್ರೋತ್ಲಾಹಕವಾಗಿರುವ ಈ 
ಭಾಷಯೇ ರಾಷ್ಟಭಾಷಿಯಾಗಿಲತಕ್ಕದ್ದು'”- ಎಂದು ಆ ಸಮ್ಮೇಳನದವಎರು 
ಐಕಮತ್ಯದಿಂದ ತೀರ್ಮಾನಿಸಿದರಂತ. ಸಂಸ್ಕೃತವು ರಾಷ್ಟ್ರಭಾಷಯಾಗಿರಬೇಕಂದು 


1. ಕಲಕತ್ತೆಯಲ್ಲಿ ಪ್ರಕಟವಾಗುತ್ತಿರುವ Truth ಪತ್ರಿಕೆಯ ಮೇ ೨೨, ೨೦ ನೆಯ 
ಸಂಚಿಕೆಗಳನ್ನು ನೋಡಿರಿ. ಅದರಲ್ಲಿರುವ ಲೇಖನಗಳನ್ನು ಇಲ್ಲಿ ನಾನು ಆಧಾರವಾಗಿ 
ಉಪಯೋಗಿಸಿಕೂಂಡಿರುತ್ತೇನೆ. 


14 ಸಂಸ್ಕೃತವೂ ಸಂಸ್ಕೃತಿಯೂ 


ಕೇಂದ್ರಸರಕಾರದವರು ಒಪ್ಪಲಿ, ಒಪ್ಪದಿರಲಿ, ನನ್ನ ಪ್ರಕೃತವಿಚಾರಕ್ಕೆ ಅದು 
ಸಂಬಂಧಪಟ್ಟದ್ದಲ್ಲ. ಹಿಂದಿನ ಲೇಖನದಲ್ಲಿ ನಾನು ಹೇಳಿರುವಂತೆ ಅನೇಕ ಸದ್ಗುಣ 
ಸಂಪನ್ನವಾಗಿರುವ ಈ ಭಾಷಯು ಜನರ ಅನಾದರಕ್ಕೆ ಹೇಗೆ ಕಾರಣವಾಯಿತು? 
ಈಗ ಈ ಅನಾದರಣೆಯನ್ನು ತಪ್ಪಿಸಿ ಈ ಸರ್ವೋತ್ತಮ ಭಾಷಯ ಸದುಪಯೋಗ 
ವನ್ನು ನಾವು ಮಾಡಿಕೊಳ್ಳುವದು ಸಾಧ್ಯವೆ"? ಇದನ್ನು ಇಲ್ಲಿ ವಿಚಾರಿಸುವದಿಷ್ಟೇ ನನ್ನ 
ಉಭ್ದೇಶ. 

ಶ್ರೀ ಶ್ರೀ ಓಂಕಾರಾನಂದಜಿಯವರೂ ಸ್ಪಾಗತಿಸಮಿತಿಯ ಅಧ್ಯಕ್ಷ ಹಾ! 
ಸೇನಗುಪ್ಪರೂ ಹೇಳಿರುವಂತೆ ಮಹಮೃದೀಯರೂ ಬ್ರಿಟಿಷರೂ ತಿಮ್ಮ ತಮ್ಮ ರಾಜ್ಯ 
ಭಾರವು ಸಲೀಸಾಗಿ ಸಾಗುವದಕ್ಕೆ ಅನುಕೂಲವಾಗಿರಲೆಂದು ಅರಬ್ಬಿ ಫಾರಸಿ, ಇಂಗ್ಲಿಷು- 
ಭಾಷಗಳ ಅಭ್ಯಾಸವನ್ನು ನಮ್ಮ ದೇಶದವರ ಮನಸ್ಸಿಗೆ ಹತ್ತಿಸಿದರು. ಮನುಷ್ಯನಿಗೆ 
ಸ್ಪಾಭಾವಿಕವಾಗಿ ಧರ್ಮಮೋಕ್ಷಗಳಿಗಿಂತಲೂ ಅರ್ಥಕಾಮಗಳ ಕಡೆಗೇ ಮನಸ್ಸಿನ 
ಒಲವು ಇರುತ್ತದೆ. ಏಕೆಂದರೆ 'ಇಚ್ಛಾದ್ದೇಷಗಳಿಂದೆದ್ದಿರುವ ದ್ವಂದ್ರಮೋಹವು ಹುಟ್ಟಿದ 
ಪ್ರಾಣಿಗಳನ್ನು ಆವರಿಸಿಕೊಂಡಿರುತ್ತದೆ' ಎಂದು ಗೀತಾಚಾರ್ಯನು ಅಪ್ಪಣಕೊಡಿಸಿರು 
ತ್ತಾನೆ. ಆದ್ದರಿಂದ ಆಯಾ ಕಾಲದ ಸರಕಾರದವರ ಪ್ರಲೋಭನೆಗೆ ಒಳಗಾದ 
ಭಾರತ ನಿವಾಸಿಗಳು ಆಯಾ ಕಾಲದ ಪ್ರಚಲಿತಭಾಷಯ ಪ್ರಾವೀಣ್ಯಕ್ಕೂ 
ಅದರಿಂದಾಗುವ ಐಹಿಕಸುಖಕ್ಕೂ ಬಾಯಿ ನೀರು ಕರೆದಿದ್ದರೆ ಆಶ್ಚರ್ಯವೇನೂ ಇಲ್ಲ. 
ಮುಸಲ್ಫಾನರು ತಮ್ಮ ಭಾಷೆಯನ್ನು ನಮ್ಮ ಮುಂದೆ ಇಟ್ಟು ಅದರಿಂದಾಗಬಹುದಾದ 
ಇಹಲೋಕದ ಭೋಗಗಳ ಆಶೆಯನ್ನು ತೋರಿಸಿದರಾದರೂ ಸಂಸ್ಕೃತದ ಅಭ್ಯಾಸವನ್ನು 
ಪೂರ ನಿಲ್ಲಿಸಿರಲಿಲ್ಲ. ಆದರೆ ಬ್ರಿಟಿಷರು ಸಂಸ್ಕೃತದಲ್ಲಿ 'ನಿರುಪಯುಕ್ತವಿಷಯಗಳೇ 
ಅಲ್ಲದೆ, ಅಪಾಯಕರವಾದ ವಿಷಯಗಳೂ' ಹೇರಳವಾಗಿವೆಯೆಂದು ನಿರ್ಣಯಿಸಿ 
ಮೆಕಾಲೆಯಂಥ ಸ್ವದೇಶಸ್ತನಾಗರಿಕತಾಭಿಮಾನಿಯ ಹೇಳಿಕೆಗೆ ಕಿವಿಗೊಟ್ಟು ಸಂಸ್ಕೃತಕ್ಕೆ 
ಸಜೀವ ಸಮಾಠಯನ್ನು ಮಾಡಿಬಿಟ್ಟರು. 1845ನೇ ಮಾರ್ಚಿ 1ನೇ ತಾರೀಖಿನ 
ಸರಕಾರದ ತೀರ್ಮಾನದಂತೆ ಯೂರೋಪಿನ ವಾಜ್ಯಯ ಮತ್ತು ಭಾತಿಕವಿಜ್ಞಾನವನ್ನೇ 
ಈ ದೇಶದವರಿಗೆ ಅಭ್ಯಾಸಮಾಡಿಸಬೇಕಂದೂ ವಿದ್ಯಾಭ್ಯಾಸಕ್ಕಾಗಿ ಮೀಸಲಿಟ್ಟ 
ಹಣವನ್ನಲ್ಲ ಇಂಗ್ಲಿಷು ವಿದ್ಯಾಭ್ಯಾಸಕ್ಕೆ ಛಾರಯರಯಬೇಕಂದೂ ನಿಲ್ಲಯಿಸಿಬಿಟ್ಟರು. 
ಇದರ ಫಲವು ಅಂದಿನಿಂದ ಇಂದಿನವರೆಗೂ ಆಗಿಬಿಟ್ಟಿರುತ್ತದೆ. ನಮ್ಮ ದೇಶದವರು 
ಆಶಾಮೋದಕಕ್ಕ (ಮುನಸ್ಸಿನ' ಮುಂಡಿಗೆಗೆ) ಮರುಳಾಗಿ ಪರಮಾರ್ಥವಾದ 
ಅಭ್ಯುವಯನಿಃಶ್ರೇಯಸಗಳ ಸಾಧನವಾದ ಸಂಸ್ಕೃತವನ್ನು ಕಹೆಗಣಿಸಿಬಿಟ್ಟರು. ಅವರ 


ಸಂಸ್ಕೃತದ ವಿಷಯಕ್ಕೆ ಅನಾದರ 1೨ 


ಮಕ್ಕಳಾದ ನಮಗೆ ಹಿಂದೆ ಸಂಸ್ಕೃತವು ನಮ್ಮ ದೇಶಕ್ಕೆಲ್ಲ ಐಕ್ಕವನ್ನುಂಟುಮಾಡಿದ್ದ ಭಾಷ- 
ಈಗಲೂ ಇರುವಷ್ಟು ಐಕ್ಕಕ್ಕೂ ಸಂಸ್ಕೃತಿಯ ಅವಶೇಷಕ್ಕೂ ತಳಹದಿಯಾಗಿರುವ 
ಭಾಷ- ಎಂಬುದು ಮರೆತೇಹೋಯಿತು. ನಮ್ಮ ದೇಶದವರ ಈಶ್ವರಭಕ್ತಿಯು 
ಇಳಿಯುತ್ತಾ ಬಂತು, ಧಾರ್ಮಿಕ ಪ್ರವೃತ್ತಿಯು ದೂರವಾಗಹುತ್ತಿತು. ನೀತಿಯ ತಳಹದಿ 
ಹೋಯಿತು: ಭೋಗಾಸಕ್ತಿ ದುಂದುಗಾರಿಕೆ, ಪರಾವಲಂಬನೆ, ನಮ್ಮ ಸಂಸ್ಕೃತಿಯಲ್ಲಿ 
ನೈಚ್ಯಾನುಸಂಧಾನ, ಪರಸ್ಪರವಿದ್ವೇಷಾದಿಗಳು- ಎಲ್ಲವೂ ಹಚ್ಚದವು. ಕಲಿಯು ಗೆದ್ದನು. 

ಇಂದಿಗೆ ನಮಗೆ ಸಂಸ್ಕೃತದಲ್ಲಿ ಅನಾದರವಿದೆ ಎಂಬುದು ಕೂಡ ತಿಳಿಯ 
ದಂತಾಗಿಬಿಟ್ಟಿದೆ. ಲೌಕಿಕವಿದ್ಯೆಯನ್ನು ಕಲಿತುಕೊಂಡಮೇಲೂ ಹೂಟ್ರಬಟ್ಟಗೆ ಕೂಡ 
ನೇರವಾಗಿ ಮುಡಿಮೆಯಾಗದೆ ದಾರಿದ್ಯದುಃಖದಲ್ಲಿ ಬೇಯುತ್ತಿರುವ ವು. 
ಧಾರ್ಮಿಕಪ್ರವರ್ತನೆಯ ಸಖ್ಯವನ್ನು ಕಳೆದುಕೊಂಡು 'ಹಂಗೂ ಕಿಟ್ಟ , ಹಿಂಗೂ ಕೆಟ್ಟೆ' 
ಎಂಬ ನಾಣ್ಣುಡಿಗೆ ಉದಾಹರಣೆಯಾಗಿಬಿಟ್ಟೆರುವೆವು. "ಸಂಸ್ಕೃತದಲ್ಲಿ ಈಗಿನ 
ನಾಗರಿಕತೆಗೆ ಹೂಂದುಗೆಯಾದ ಭಾವನೆಯ ವಿಚಾರಗಳಿಲ್ಲ. ಆ ಭಾಷಯನ್ನು 
ಕಲಿತವರು ಪ್ರಗತಿಪರರಾಗಿರುವದಿಲ್ಲ, ಅದನ್ನು ಕಲಿಯುವದು ಸುಲಭವಲ್ಲ, ಅದು 
ಮೃತಭಾಷೆ'-ಎಂದು ಸಂಸ್ಕೃತದ ವಾಸನೆಯನ್ನೂ ಮೂಗಿಗೆ ತಟ್ಟಿಸಿಕೊಳ್ಳಬೆ ಇರುವ, 
ಅರೆಬರೆ ಇಂಗ್ಲಿಷನ್ನು ಕಲಿತು ಹೊಟ್ಟೆಹೊರೆಯುತ್ತಾ, ಪರಕೀಯ ವೇಷಭಾಷಗಳಿಗೆ 
ಮರುಳಾಗಿದ್ದು ಈಗತಾನೆ ಕಣ್ಣುಬಿಹುತ್ತಿರುವ, ಆಚಾರವಿಚಾರಗಳ ದೃಷ್ಟಿಯಿಂದ 
ಭಾರತಜನರ ಹೃದಯವನ್ನು ಅರಿಯುವದಕ್ಕೆ ಸ್ವಲ್ಪವೂ ಅರ್ಹರಲ್ಲದ, ಇಡಿಯ 
ಭಾರತಜನರಲ್ಲಿ ಶೇಕಡ ೨ ಅಧವಾ ೦ಕ್ಕೆ ಹಚ್ಚಾಗಿಲ್ಲದ, "ನಾಗರಿಕ' ಜನರ ಉಪದೇಶಕ್ಕೆ 
ಕಿವಿಗೊಟ್ಟು ನಾವೂ ಇದೇ ಗಿಳಿಯಪಾಠದ ಮಾತುಗಳನ್ನು ಒಪ್ಪಿಸುತ್ತಿರುವೆವು! ಇದು 
ಇನ್ನು ಸಲ್ಲದು. ಭಾರತನಿವಾಸಿಗಳಿರ, ಏಳಿರಿ, ಎಚ್ಚರವಾಗಿರಿ, ಬಲ್ಲವರನ್ನು ಕಂಡು 
ನಿಜವನ್ನು ಅರಿತುಕೊಳ್ಳಿರಿ. ಸುಸಂಸ್ಕೃತವನ್ನು ಕಲಿತುಕೊಳ್ಳಿರಿ, ಸಂಸ್ಕೃತರಾಗಿರಿ, ಇಹಪರ 
ಸುಖಗಳನ್ನು ಸೂರೆಮಾಡಿಕೊಳ್ಳಿರಿ.! 

ನಮ್ಮ ಪೂರ್ವಿಕರ ಶಿಲ್ಪವಿದ್ಯೆಗೆ ಸಾಕ್ಷಿಗಳಾಗಿ ಇನ್ನೂ ಉಳಿದಿರುವ ಜಗದ್ದಿಸ್ಥಾಪಕ 
ವಾದ ಕಟ್ಟಹಗಳನ್ನು ಕಣ್ಣಾರೆ ಕಾಣುತ್ತಿರುವ, ಹಿಂದಿನ ಶತಮಾನದಲ್ಲಿ ಕೂಡಿ 
ತ್ರಿಕೋಣಮಿತಿ, ಬೀಜಗಣಿತ, ಚಲನಕಲನ, ಸ್ಲಿತಿವಿಜ್ಞಾನ, ಗತಿವಿಜ್ಞಾನವೇ ಮುಂತಾದ 
ಗಂಭೀರವಿಚಾರಗಳನ್ನು ಕುರಿತು ಸಂಸ್ಕೃತದಲ್ಲಿಯೂ ಗ್ರಂಥಗಳನ್ನು ಪ್ರಕಾಶಪಡಿಸಿದಐಎರ 
ನಿದರ್ಶನಗಳನ್ನು ನೆನಫಿನಲ್ಲಿಟ್ಟಿರುವ, ನಾವುಗಳು ಈಗಿನ ನಾಗರಿಕತೆಗೆ ಸಂಸ್ಕೃತವು 
ಹೊಂದುಗೆಯಾಗಿಲ್ಲವೆಂದು ಹೇಗೆತಾನೆ ಹೇಳಬಹುದು? ಭಶಿತಿಕವಿಜ್ಞಾನದ 


10 ಸಂಸ್ಕೃತವೂ ಸಂಸ್ಕೃತಿಯೂ 


ವಿಷಯದಲ್ಲಿ ಬೇರೆಬೇರೆಯ ದೇಶಭಾಷಗಳಲ್ಲಿ ಈಗಲೂ ಪ್ರಕಟವಾಗುತ್ತಿರುವ 
ಗ್ರಂಥಗಳಿಗೆ ಸಂಸ್ಕೃತಭಾಷೆಯಿಂದ ಆಗುತ್ತಿರುವ ಪರಮಸಹಾಯವನ್ನು ಕಂಡೂ ಕಂಡೂ 
ನಾವು ಸಂಸ್ಕೃತವು ಆಧುನಿಕಶಾಸ್ತ್ರವಿಚಾರಧಾರೆಗೆ ಅನುಕೂಲವಾಗಿಲ್ಲವೆನ್ನುವದು 
ಸರಿಯಾದೀತೆ” ಸಂಸ್ಕೃತದಲ್ಲಿ ಆಸ್ತಿಕನಾಸ್ಥಿಕಮತಗಳವರ ಸತಿಂತ್ರವಿಚಾರಪರಿಪುತವಾದ 
ಗ್ರಂಭಿಗಳು ತುಂಬಿತುಳುಕುತ್ತಿರುವಲ್ಲಿ ಅದನ್ನು ಕಲಿತವರೆಲ್ಲರೂ ಪ್ರಗತಿಗೆ 
ವಿರುದ್ಧರಾಗಿ೦ುಎರ'ಂಬ ಮಾತು ಶೋಭಿಸೀತ"? ಸಂಸ್ಕೃತ'ಭಾಷಯಲ್ಲಿ 
ಸಂಭಾಷಣಮಾಹುವದನ್ನು ಮೂರುನಾಲ್ಕು ತಿಂಗಳುಗಳೂಳಗಾಗಿಯೇ ಕಲಿಸುವ 
ಪದ್ದತಿಯನ್ನು ಹಾಲೆಂಡಿನ ಲೇಹನ್‌ ಸಕಲವಿದ್ಯಾನಿಲಯದಲ್ಲಿ ಆಚ೦ಣ 
ತಂದಿರುವರೆಂದೂ ಜಪಾನಿನಲ್ಲಿ ಸುಮಾರು ಹದಿನಾಲ್ಕು ಸಕಲ ವಿದ್ಯಾನಿಲಯಗಳಲ್ಲಿ 
ಇಟ್ಟುಕೂಂಡಿರುಎರಿಂದೂ ಕೇಳಿದ ಮೇಲೂ ಸಂಸ್ಕೃತವನ್ನು ಕಲಿಯುವದು 
ಕಷ್ಟವೆನ್ನಲಾದೀತ"? ನಮ್ಮ ದೇಶದಲ್ಲಿ ಈಗಲೂ ವರ್ಷವರ್ಷವೂ ಸಂಸ್ಕೃತಗ್ರಂಥಗಳನ್ನು 


೨ Py 


ಲೀಲಾನ್ಯಾಯದಿಂದ ರಚಸುತ್ತಿಲುವದು ಸಿ೦ಕಾರಿಯ ರಿಜಸ್ಪಾರಐರ 
ಉದ್ಯೋಗಮುಂದಿರ'ದಲ್ಲಿ ಕಾಣಬರುತ್ತಿರುವಾಗ, ಪಂಡಿತರುಗಳು ತಮ್ಮ 
ವ್ಯವಹಾರವನ್ನು ಯಾವ ಅಡ್ಡಿ-ಆತಂಕಗಳೂ ಇಲ್ಲದೆ ಈಗಲೂ ಸಂಸ್ಕೃತಸಂಭಾಷಣ, 
ಪತ್ರಲೇಖನಗಳಿಂದ ನಡೆಯಿಸುತ್ತಿರುವಾಗ, ಈ ಅಮರವಾಣಿಯನ್ನು 'ಮೃತಭಾಷ 
ಎಂದು ಕರೆಯುವದು ವಿವೇಕ ಯುಕ್ತವೆನಿಸೀತ"? ಇದನ್ನು ನಾವೆಲ್ಲರೂ 
ಯೋಜಿಸಬೇಕು. ಸಂಸ್ಕೃತಭಾಷ ಎಂಬ ಶಬ್ದವನ್ನು ಕೇಳಿದವರಿಗೆಲ್ಲ ಭಾರತ ನಿವಾಸಿಗಳ 
ಸಂಸ್ಕೃತಿಯ ಮತ್ತು ಐಕ್ಕದ ಮೂಲ- ಎಂಬುದರ ಅರಿವಾಗುತ್ತದೆ. ಸಂಸ್ಕೃತವು 
ರಾಷ್ಟ್ರಭಾಷಯಾಗಬೇಕು ಎಂಬ ತೀರ್ಮಾನಕ್ಕೆ ಅಖಿಲಭಾರತ ರಾಷ್ಟ್ರಭಾಷಾ 
ಸಮ್ಮೇಳನದಲ್ಲಿ ಭಿನ್ನಭಿನ್ನ ಮತದ, ಭಿನ್ನಭಿನ್ನವಿಚಾರಧಾರೆಯ ದಕ್ಕಣಭಾರತೋತ್ತರ 
ಭಾರತಗಳ ಪ್ರಸಿದ್ದವುರುಷನೇಕರು ಸಮೃತಿಕೊಟ್ಟದ್ದು ತಿಳಿಯಬರುತ್ತದೆ. ಇದರಿಂದ 
ದೇಶಾಭಿಮಾನಕ್ಕೂ ಆ ಭಾಷಯು ಎಷ್ಟರಮಟ್ಟಿಗೆ ಪ್ರೋತ್ಸಾಹಕವಾಗಿರುವದೆಂದು 
ಮನವರಿಕೆಯಾಗುತ್ತದೆಯಲ್ಲವೆ”? ಇದೆಲ್ಲಕ್ಕಿಂತಲೂ ಹಚ್ಚಾಗಿ ಹಿಂದೀ ಭಾಷಯೇ 
ರಾಷ್ಟ್ರಭಾಷಯಾಗಿರ ಬೇಕೆಂಬ ಪರ ಮೋತ್ಸಾಹದಿಂದ ಭರಿತರಾಗಿರ೨ವ 
ರಾಷ್ಟ್ರನಾಯಕರುಗಳು ಏರ್ಪಡಿಸಿಕೂಂಡಿರುವ ರಾಜ್ಯಪ್ರಶಾಸನ ಸಂವಿಧಾನದಲ್ಲಿ 
ಉಪಯೋಗಿಸಬೇಕಂದಿರುವ ಪ್ರಧಾನಪಾರಿಭಾಷಿಕ ಶಬ್ದಗಳಲ್ಲಿ, ಅದರಲ್ಲಿಯೂ 
ಕೇಂದ್ರ ರಾಷ್ಟ್ರಸ್ಥಾನದವರಿಗೆ ಬೇಕಾಗಿರುವ ವಿಷಯಗಳನ್ನು ಕೀಳುವ ಶಬ್ದಗಳಲ್ಲಿ 


ಸಂಸ್ಕೃತವನ್ನು ಕೊಂಡಾಡುವವರು 17 


ಯಾವದೂ ಆ ದೇಶಭಾಷೆಯಲ್ಲಿಲ್ಲ;* ಎಲ್ಲಾ ದೇಶಭಾಷೆಗಳೂ ಆ ವಿಷಯದಲ್ಲಿ 
ಸಂಸ್ಕೃತಭಾಷಗೇ ಶರಣುಬರಬೇಕಾಗಿದೆ. ಸಂಸ್ಕತಭಾಷಯಿಂದಾಗುವ ವ್ಯಾವಹಾರಿಕ 
ಸಹಾಯಕ್ಕೆ ಮತ್ತೆ ಯಾವ ಸಾಕ್ಷಿಬೇಕು "? 

ಒಟ್ಟಿನಲ್ಲಿ ನೋಡಿದರೆ ಈಗ್ಗೆ ಸಂಸ್ಕೃತದಲ್ಲಿರುವ ಅನಾದರಕ್ಕೆ ನಮ್ಮಗಳ 
ಅವಿಜ್ಞತೆಯೊಂದೇ ಕಾರಣ. ಇಹಪರಗಳರಡಕ್ಕೂ ನಿಚ್ಚಣಿಕೆಯನ್ನೊದಗಿಸುವ ಆ 
ಭಾಷೆಯನ್ನು ಕಡೆಗಣಿಸುವದು ಆತ್ಮಹತ್ಯೆಯೇ ಎಂದರೂ ಅತ್ಯುಕ್ತಿಯಾಗದು. 


ಜೀ ೫ ೫ ೫ ೫% 


5. ಸಂಸ್ಕೃತವನ್ನು ಕೂ ೦ಡಾಡುವವರು 


ಇತ್ತೀಚೆಗೆ ಸಂಸ್ಕೃತವು ಸಾಣೆಹಿಡಿದ ವಜ್ರದಂತೆ ಉಚ್ಚಸ್ಥಾನದಲ್ಲಿರುವ ಅನೇಕರ 
ಕಣ್ಣುಮುಂದೆ ಚಮಕಿಸುತ್ತಿದೆ. ಅವರು ಒಬ್ಬೊಬ್ಬರಾಗಿ ಅದನ್ನು ಹಾಡಿಹೊಗಳುತ್ತಿರು 
ವದು ಕೇಳಬರುತ್ತಿದೆ. 


1. ಅಸ್ಸಾಮಿನಲ್ಲಿ ಗೌಹತಿಯ ಪ್ರಿನ್ಸಿಪಾಲ್‌ ಈ್ರೀ॥| ಜೆ. ಎನ್‌. ಬೋರಾ 
ಎಂಬುವರು (ಅಸ್ಸಾಎು ಹೃಕೋರ್ಟಿನ ಅಡ್ವೊಕೇಟರೂ ಆಗಿರುತ್ತಾರೆ) 
ಸಾಹಿತ್ಯಸಭೆಯಲ್ಲಿ ಓದಿದ ಅಸ್ಸಾಮಿ ಭಾಷಣದ ಇಂಗ್ಲಿಷಿನ ಅನುವಾದವನ್ನು 
ಕಲಕತ್ತೆಯ ruth (ಸತ್ಯ) ಪತ್ರಿಕೆಯ ಜೂನ್‌ ೭21ನೆಯ ಸಂಚಿಕಯಲ್ಲಿ 
ಪ್ರಕಟಿಸಲಾಗಿದೆ. ಸಂಸ್ಕೃತವು ಜನರು ಮಾತನಾಹುವ ಭಾಷಯಲ್ಲ-ಎಂಬುದನ್ನು 
ಒಪ್ಲಿದರೂ ಆ ಭಾಷೆಯು ಭಾರತದ ರಾಷ್ಟ್ರಭಾಷೆಯಾಗುವದಕ್ಕೆ ಹೇಗೆ ಯೋಗ್ಯವಾಗಿದೆ 
ಎಂಬುದನ್ನು ಅವರು ಪ್ರತಿಪಾದಿಸಿರುತ್ತಾರೆ. 


ಸಂಸ್ಕೃತವು ಭರತಖಂಡದಲ್ಲಿಲ್ಲ ಹಿಂದೆ ಅಭಿಪ್ರಾಯವಿನಿಮಯ ಸಾಧನ 
ವಾಗಿದ್ದು ಸರಕಾರದ ಕಾಗದಪತ್ರಗಳು, ಶಾಸನಗಳು- ಮುಂತಾದವುಗಳಿಗೂ 
ವಿವಿಧವಾಜ್ಯಯ ವಿಚಾರಗಳಿಗೂ ಆಶ್ರಯವನ್ನಿತ್ತಿದ್ದ ಭಾಷೆ; ಇಂದಿನವರೆಗೂ 

1. ಮುಖ್ಯ ಭಾರತ ಸಂವಿಧಾನಬ ಏಳನೆಯ ಅನುಸೂಚಿಯಲ್ಲಿ (The 
Constitution of India, VII schedule) ಕೇಂದ್ರ ಸರಕಾರದವರಿಗೆ ನೇರಾಗಿ ಸಂಬಂ5 
ಸಿರುವ ಆಲೋಚನೀಯ ವಿಷಯಗಳಲ್ಲಿ ಒಂದಕ್ಕೂ ಸಂಸ್ಕೃತವನ್ನುಳಿದು ಮತ್ತೆ ಯಾವ ದೇಶ 
ಭಾಷೆಯಲ್ಲಿಯೂ ಪಾರಿಭಾಷಿಕ ಶಬ್ದಗಳಿಲ್ಲವೆಂಬುದನ್ನು ವಾಚಕರು ಮನದಂದುಕೊಳ್ಳಬೇಕಾಗಿದೆ. 


18 ಸಂಸ್ಕೃತವೂ ಸಂಸ್ಕೃತಿಯೂ 


ಭರತಖಂಡದಲ್ಲಿ ಹಲವು ಪ್ರಾಂತಗಳಲ್ಲಿ ಜನರು ಅಭ್ಯಾಸಮಾಡುತ್ತಿರುವ ಭಾಷ; 
ಭರತಖಂಡದ ತತ್ವ ಶಾಸ್ತ್ರವಿಜ್ಞಾನಾದಿಗಳನ್ನು ಒಳಗೊಂಡಿರುವ ಭಾಷೆ; ಭರತಖಂಡದ 
ಬಹುಜನರು ಎಲ್ಲೆಲ್ಲಿಯೂ ಕರ್ಮಾನುಷ್ಠಾನಮಾಹುವಾಗ ಬಳಸುವ ಭಾಷ; 
ಕಾಮರೂಪ, ಮಿಥಿಲ, ಆದ್ರ, ಕರ್ಣಾಟಕ, ವಿದರ್ಭ-ಮುಂತಾದ ದೇಶಗಳಲ್ಲಿಲ್ಲ 
ಹರಡಿದ್ದು ಇಂದಿಗೂ ಜನರಿಗೆ ಬೇಕಾದ ಕಾವ್ಯ, ಶಾಸ್ತ್ರ, ದರ್ಶನಾದಿಗಳನ್ನು 
ಒದಗಿಸುತ್ತಿರುವ ಭಾಷೆ; ದೇಶಭಾಷೆಗಳಿಗೆಲ್ಲ ತಾಯಿಯ ಸ್ಥಾನದಲ್ಲಿರುವ ಭಾಷ, ಈ 
ಅಮರಭಾಷೆ ರಾಷ್ಟಭಾಷಯಾಗಲಾರದೆ" ದೇವನಾಗರಿ ಲಿಪಿಯನ್ನು ತಿಳಿದುಕೊಂಡರೆ 
ಸಾಕು, ಎಷ್ಟೋ ಜನರಿಗೆ ಇದು ಅರ್ಥವಾಗಿಬಿಹುತ್ತದೆ-ಹೀಗೆಂಬುದು ಅವರ 
ಭಾಷಣದ ಸಾರಾಂಶ. ದೇವನಾಗರಿಯೂ ಸಂಸ್ಕೃತವೂ ಪ್ರಚಾರಕ್ಕೆ ಬಂದರೆ ಎಲ್ಲಾ 
ಭಾಷಗಳೂ ಮೈಕ್ರಿಯಿಂದಿರುವವು- ಎಂದು ಅವರು ಅಭಿಪ್ರಾಯಪಟ್ಟಿರುತ್ತಾರೆ. 


2. ರಾಷ್ಟ್ರಾಧ್ಯಕ್ಷ ಶ್ರೀ ರಾಜೇಂದ್ರಪ್ರಸಾದರು ಹೈದರಾಬಾದಿನಲ್ಲಿ ಹೊಸದಾಗಿ 
ಆರಂಭಿಸಿರುವ ಸಂಸ್ಕೃತಕಾಲೇಜಿಗೆ ದಿವಂಗತ ಮಹಾರಾಜ ಕಿಶನ್‌ ಪ್ರಸಾದರವರ 
ವಿಶಾಲಭವನವನ್ನು ದಾನಮಾಡಿದ ಸಂದರ್ಭದಲ್ಲಿ (ಜೂಲೈ ಶಿರಲ್ಲಿ) ಭೌತಿಕ ವಿಜ್ಞಾನಕ್ಕೆ 
ಪಾರಿಭಾಷಿಕಶಬ್ದಗಳ ಭಂಡಾರವನ್ನೇ ಒದಗಿಸಬಲ್ಲದು 'ಸಂಸ್ಕೃತಭಾಷೆ- ಎಂದು 
ಹೂಗಳಿರುತ್ತಾರೆ. ಸಾಂಪ್ರದಾಯಿಕಪದ್ದತಿಯಿಂದ ಸಂಸ್ಕೃತವನ್ನು ಕಲಿಸುವವರ 
ಹೆಚ್ಚುಗಾರಿಕಯನ್ನು ಕೊಂಡಾಡಿರುತ್ತಾರೆ. 

ತೆ. ಮಧ್ಯಪ್ರದೇಶದಲ್ಲಿ ಹಿಂದಿಮಾತನಾಹುತ್ತಿರುವ 6,1,8 ಇಯತ್ತಗಳ 
ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಕಲಿಯಬೇಕೆಂದು ಒತ್ತಾಯಮಾಹುವ ಕಾನೂನು 
ಆಚರಣೆಗೆ ಬಂದಿದೆ. 


4. ಹೌರಪಂಡಿತಸಂಮೇಲನದಲ್ಲಿ ಅಧ್ಯಕ್ಷರಾಗಿದ್ದ (ಬಂಗಾಲದ 
ವಿದ್ಯಾಭ್ಯಾಸದ ಮಂತ್ರಿಗಳು) (ಶ್ರೇ ಹರೇಂದ್ರನಾಥ್‌ ಚೌಧರಿಯವರು ಸಂಸ್ಕೃತವನ್ನು 
ಸಾರ್ವಜನಿಕ ಭಾಷಯಾಗಿ ಮಾಡಿದ್ದರೆ ಭಾಷಾಸಮಸ್ಯೆಯೆ ಇರುತ್ತಿರಲಿಲ್ಲವೆಂದರು. 
ಹಾಜರಿದ್ದ ಇನ್ನೂ ಕಲವು ದೊಡ್ಡ ಅಠಕಾರಿಗಳು ಸಂಸ್ಕೃತದ ಅವಶ್ಯಕತೆಯನ್ನು ಒತ್ತಿ 
ಹೇಳಿದರು. ಲ್ಯಾಂಡ್‌ರೆವಿನ್ಯೂ ಮಂತ್ರಿಗಳಾದ ಶ್ರೀ ಬಿಮಲಚಂದ್ರಸಿಂಹರವರು 
ಭರತಖಂಡದ ಪ್ರಾಚೀನಸಂಸ್ಕೃತಿಯ ಪಿತ್ರಾರ್ಜಿತವನ್ನು ಉಳಿಸಿಕೊಳ್ಳುವದಕ್ಕೆ ಸಂಸ್ಕೃತವು 
ಅತ್ಯವಶ್ಯವೆಂದರು. ಕಲಕತ್ತೆಯ ಸಕಲವಿದ್ಯಾನಿಲಯದ ವೈಸ್‌ಚಾನ್ಷಲರಾದ ಶ್ರೀ 
ನಿರ್ಮಲಕುಮಾರ' ಸಿದ್ದಾಂತರವರು ಸಮ್ಮೇಳನವ'ನ್ನು ಉದ್ಭಾಟಸಿದರು. ಈ 


ಸಂಸ್ಕೃತವೆಂಬುದೊಂದು ವಿಶ್ಟಶಕ್ತಿ 19 


ವಿಷಯದಲ್ಲಿ ಮಾತಾನಾಡಿದವರಲ್ಲಿ ಶ್ರೀ ಭೂಪತಿ ಮಜುಮದಾರ್‌, ಸಂಸ್ಥಾನಗಳ 
ವಾಣಿಜ್ಯ ಮತ್ತು ಉದ್ಯೋಗದ ಮಂತ್ರಿಗಳು, ಮತ್ತು ಶ್ರೀ॥ ಎಸ್‌, ಸಿ. ರಾಯ್‌. 
ಕಲಕತ್ತೆ ಷರೀಫರು- ಇವರೂ ಸೇರಿದ್ದಾರೆ. 


೨. ಮದರಾಸಿನಲ್ಲಿ ಭಾಷಾಸಮ್ಟೇಳನದಲ್ಲಿ ಶ್ರೀ।॥ ಸನಾತನಂ (ಹಿಂದಿನ ಲೆ. 
ಗೌರ್ನರು) ಹಿಂದಿಯನ್ನು ಹೊಗಳುತ್ತಾ ಸಂಸ್ಕೃತವನ್ನು ಒತ್ತಾಯಪಡಿಸಬೇಕಂದರು. 

ಈಶ್ವರನ ದಯೆಯಿಂದ ಸಂಸ್ಕೃತವನ್ನು ಬಾಯಿತುಂಬ ಹೂಗಳುವವರೇ 
ಅಲ್ಲದೆ, ಅದನ್ನು ದೇಶದಲ್ಲಿ ಹರಹುವದಕ್ಕೆ ಪ್ರಯತ್ನಿಮಾಹುವಎರೂ ಹಚ್ಚುವರಂದು 
ಹಾರೈಸೋಣ. ನಮ್ಮ ದೇಶದಲ್ಲಿ ಈಗಲೂ ಸಂಸ್ಕೃತವನ್ನು ತಿಳಿದವರಿಗೇನೂ 
ಕಡಿಮೆಯಿಲ್ಲ. ವೇದಶಾಸ್ತ್ರಪುರಾಣಗಳ ಸಾರವನ್ನು ತಿಳಿದವರೂ ಅನೇಕರಿದಾರೆ. 
ಸಂಸ್ಕೃತದ ಮಹಿಮೆಯನ್ನು ಬಲ್ಲವರೂ ಇದಾರೆ. ಆದರೆ ಅದನ್ನು ಬಳಸಿದರೆ ಎಲ್ಲಿ 
ಪುರಾತನಕಾಲದವ'ರು ಎನ್ನಿಸಿಕೊಳ್ಳಬೇಕಾದೀತೂ, ಎಂದು ಅವರು ಅಂಜಿ 
ಕೊಂಡಿರುತ್ತಾರೆ. 


ಜೇ ಜೇ ೫ ೫ ೫ 


6. ಸಂಸ್ಕೃತವಂಬುದೂಂದು ವಿಶಶಕ್ಕಿ 


ಒಂದು ಕೋಳಿಯು ತಿಪ್ಲೆಯೊಂದರ ಮೇಲೆ ಓಡಾಡುತ್ತಿತ್ತು; ತನ್ನ ಕೂಕ್ಕಿನಿಂದ 
ಕುಕ್ಕಿ ಕುಕ್ಕಿ ಅದರಲ್ಲಿದ್ದ ಕಾಳುಗಳು, ಹುಳುಗಳು- ಮುಂತಾದವನ್ನು ಆರಿಸಿಕೊಂಡು 
ಸಂತೋಷದಿಂದ ತಿಂದು ಶೃಪ್ತಿಪಡುತ್ತಿತ್ತು. ಅದರ ದೃಷ್ಟಿಯಿಂದ ಆ ತಿಪ್ಪಯೂಂದು 
ಅನ್ನಪೂರ್ಣಾದೇವಿಯ ಭವನವೆಂದೆನಿಸಿರಬೇಕು! 

ಕೋಳಿಯು ಅತ್ತಿತ್ತ ತನ್ನ ಆಹಾರಕ್ಕಾಗಿ ತಿಪ್ಪೆಯನ್ನು ಕದಕಿಕೆದಕಿ 
ಶೋಧನೆಮಾಹುತ್ತಿರುವಲ್ಲಿ ಒಂದು ಪದ್ಧರಾಗದ ಮಣಿಯು ಅದರ ಕಣ್ಣಿಗೆ ಬಿದ್ದಿತು. 
ಅದರ ಸಂತೋಷಕ್ಕೆ ಪಾರವೇ ಇಲ್ಲ! ಅದೊಂದು ಯಾವದೋ ವಿಜಾತೀಯವಾದ 
ಹಣ್ಣಂದು ಅದು ಭಾವಿಸಿರಬಹುದು! ಅದನ್ನು ಕುಕ್ಕಿ ಕುಕ್ಕಿ ಸಾಕಾಯಿತು; ಕೋಳಿಗೆ 
ಅದರಲ್ಲಿ ಯಾವ ಸಾರವೂ ಸಿಕ್ಕಲಿಲ್ಲ. ಕೊನೆಗೆ ಬೇಜಾರಿನಿಂದ ಅದನ್ನು ಅತ್ತ 
ಎಸೆದುಬಿಟ್ಟ! 


20 ಸಂಸ್ಕೃತವೂ ಸಂಸ್ಕೃತಿಯೂ 


ಸಂಸ್ಕೃತಭಾಷಯಂಬುದೊಂದು ಅನರ್ಫ್ಥಜಿಂತಾವುಣಿ. ಅದನ್ನು 
ಗೌರವದಿಂದ ಪೂಜಿಸಿದವರಿಗೆ ಅವರ ಕೋರಿಕೆಗಳಲ್ಲ ಸಿಕ್ಕುವವು; ಆದರೆ ಜನರಿಗೆ 
ಅದರಲ್ಲಿ ಪೂಜ್ಯಬುದ್ದಿಯಿರಬೇಕಲ್ಲ! ಅವರು ಕಥೆಯ ಕೋಳಿಯಂತೆ ಅದನ್ನು 
ಅಲ್ಲಿಷ್ಟು ಇಲ್ಲಿಷ್ಟು ಕುಕ್ಕೆ ನೋಡಿ ಅತ್ತ ಬಿಸಾಡುತ್ತಿದ್ದಾರೆ! 

ಶ್ರೀ ಕಾಕಾ ಸಾಹೇಬ್‌ ಕಾಲೇಲಕರ್‌ರಎರು ಸಂಸ್ಕೃತವನ್ನು ರೇಡಿಯೋ 
ದ್ವಾರದಿಂದ ಕೊಂಡಾಡಿ ಮಾಡಿದ ಭಾಷಣವನ್ನು ಓದಿದಾಗ ನನ್ನ ಮನಸ್ಸಿನಲ್ಲಿ ಈ 
ಭಾವಗಳು ಮೂಡಿದವು. ಕಾಲೇಲಕರ್‌ರ ಎರು ಮುಹಾತ್ಮಿ ಗಾಂತಯವರ' 
ಸಹವಾಸಿಗಳಾಗಿ ಅನೇಕ ಐರ್ಷಗಳಿದ್ದರು. 'ನಎಜೇೀವನ''ಕ್ತ ಅವರು 
ಸಂಪಾದಕರಾಗಿದ್ದರು; ಈಗ (ಗಾಂಠ ಮೆಮೋರಿಯಲ್‌ ಮ್ಯೂಸಿಯಮ್‌) ಗಾಂ 
ಸ್ಥಾರಕವಿಚಿತ್ರ ವಸ್ತುಪ್ರದರ್ಶನಶಾಲೆಯ ಡೈರೆಕ್ಷರಾಗಿರುತ್ತಾರೆ. ಅವರು ಸಂಸ್ಕೃತದ 
ಮಹಿಮೆಯ ವಿಷಯಕ್ಕೆ ಹೇಳಿರುವದರ ಸಾರವಿದು: 

1. ಸಂಸ್ಕತಭಾಷಯೂ ಸಂಸ್ಕೃತವಾಜ್ಯಯವೂ ಭಾರ ಸಂಸ್ಕೃತಿಯ 
ತಳಹದಿಯೂ ಮೇಲ್ಲಟ್ಟಹವೂ ಆಗಿರುತ್ತದೆ; ಅದು ಹೀಗೆಯೆ ಎಂದೆಂದಿಗೂ ಇದ್ದು 
ಕೂಂಡಿರುವದು! 

೭. ಭಾರತದಲ್ಲಿರುವ ಎಲ್ಲಾ ಭಾಷೆಗಳನ್ನೂ ಒಂದುಗೂಡಿಸುವ ಅತ್ಯಂತ 
ಪ್ರಮಮುಖಪ್ರಭಾ ವವು ಸಂಸ್ಕೃತಕ್ಕೆ ಸೇರಿದ್ದು. ಅವೆಲ್ಲವೂ ಸಂಸ್ಕೃತದಿಂದ 
ಬಂದವುಗಳಾಗಿವೆ, ಅಥವಾ ಅದಕ್ಕೆ ಹೊಂದಿಕೊಂಡೇ ಬಾಳುತ್ತಿವೆ. ಉರ್ದೂಭಾಷೆಯು 
ಕೂಡ ಈ ನಿಯಮಕ್ಕೆ ಹೂರಚ್ಚಾಗಿಲ್ಲ. 

೨. ಭರತಖಂಡದ ಹೊರಗಿರುವ ಅನೇಕ ಭಾಷಗಳಿಗೂ ಈ ಭಾಷಯ 
ಸಂಬಂಧವಿದೆಯೆಂದು ಭಾಷಾಶಾಸ್ತ್ರಜ್ಞರು ಹಳುಕ್ತಿದಾರೆ; ಇದು ಅವರಿಗೆ ಸಂಸ್ಕೃತದ 
ಅಭ್ಯಾಸದಿಂದಲೇ ಹೂಳೆಯಿತು. 

4. ಪರದೇಶಗಳಲ್ಲಿ ಸಂಸ್ಕೃತದ ಅಭ್ಯಾಸವು ಪ್ರಾರಂಭವಾದ ಕಡೆಗಳಲ್ಲಲ್ಲ 
ಜ್ಞಾನದ ಉಜ್ಜೀವನವೇ ಆಗುತ್ತಿದೆ. 

೨. ಭರತಖಂಡವನ್ನು ಒಗ್ಗಟ್ಟುಮಾಹುವುದಕ್ಕೆ ಪಾರ್ಸಿಭಾಷೆಯ ಸಹಾಯವು 
ಕಡಿಮೆಯಾಗಿಲ್ಲ: ಇಂಗ್ಲಿ ಷುಭಾಷಯೂ ಎಷ್ಟೋ ಈ ವಿಷಯದಲ್ಲಿ ಸಹಾಯವನ್ನು 
ಮಾಡಿರುತ್ತದೆ. ಆದರೆ ಸಂಸ್ಕೃತವು ಈ ದಿಕ್ಕನಲ್ಲಿ ಮಾಡಿರುವ ಉದಾರದಾನವನ್ನು 
ನೋಡಿದರೆ, ಮಿಕ್ಕಬ್ಲೆಲ್ಲ ಸೊನ್ನ ಎನ್ನಬಹುದು. 


ಸಂಸ್ಕೃತವೆಂಬುದೊಂದು ವಿಶ್ವಶಕ್ತಿ 21 


6. ಸಂಸ್ಕೃತದಲ್ಲಿ ಹೂಸ ಶಬ್ದಗಳನ್ನು ನಿರ್ಮಿಸುಎ' ಶಕ್ತಿಯು 
ಅಪರಿಮಿತವಾಗಿರುತ್ತದೆ. ಮಾನವನ ಅತ್ಯಂತ ಉತ್ತಿಮವಾದ, ಅತ್ಯಂತಸೂಕ್ಷ್ಮ ವಾದ, 
ವಿಚಾರಗಳನ್ನೂ ವೇದನೆಗಳನ್ನೂ ಸಂಕಲ್ಪಗಳನ್ನೂ ತಿಳಿಸುವದಕ್ಕೆ ತಕ್ಕದ್ದಾಗಿರುತ್ತದೆ ಈ 
ಭಾಷ. ಇದರಲ್ಲಿ ಬೈಬಲು, ಪಾರ್ಸಿಯ ಓಮರಖಾಯಮನ ರೂಬಿಯತ್‌ ಇವುಗಳ 
ಅನುವಾದವಲ್ಲದೆ ಪಾರ್ಸಿಭಾಷಯಿಂದಲೂ ಅರಭ್ಬಿಭಾಷಯಿಂದಲೂ ಬಂದಿರುವ 
ದಂಡನೀತಿಯ ಶಬ್ದಗಳನ್ನಲ್ಲ ಸಂಸ್ಕೃತದ ಪದ್ಯಗಳಲ್ಲಿ ಬರೆದಿರುವ ರಾಜ್ಯವ್ಯವಹಾರ 
ಕೋಶವೆಂಬ ಗ್ರಂಥವೊಂದು ರಚಿತವಾಗಿ ಛತ್ರಪತಿ ಶಿವಾಜಿಯ ಮೆಚ್ಚುಗೆಯನ್ನು 
ಪಡದಿದೆ. ಇದರಲ್ಲಿ ಈಗಿನ ಪ್ರೌಢಗಳಿತದ ಗ್ರಂಥವೊಂದು ವಿರಚತವಾಗಿದೆ, 
ಮಹಾತ್ಮಗಾಂತಯ ಮರಣವನ್ನು ಕುರಿತ ಕಾವ್ಯವೂ ಈ ಭಾಷಗೆ ಬಂದಿರುತ್ತದೆ. 
ಆದ್ದರಿಂದ ಅದು ಜನರು ತಿಳಿದಿರುವಂತೆ ಮೃತಭಾಷಯಲ್ಲ. 


1 ಸಂಸ್ಕೃತವನ್ನು ಇನ್ನೂ ಬೆಳೆಯಿಸಬಹುದು. ಅದು ವಿವಿಧ ಕುಲಗಳಿಗೆ 
ಸೇರಿದ ಮಾನವರಲ್ಲಿ ಪರಸ್ತರಸಹಾಯ, ಸಂಘನಿರ್ಮಾಣ, ಪರಸ್ಸರಸೀಹ-ಇವುಗಳನ್ನು 


ಉಂಟುಮಾಡುವ ವಿಶ್ಚಶಕ್ತಿ ಯಾಗುವ ಸಂಭವವಿದೆ. 


ವಾಚಕವೃಂದ, ಸಂಸ್ಕೃತವು) ನಿವ್ಠು ಅಂತಃಕರಣಕ್ಕೆ ಸಂಸ್ಕೃತಿಯನ್ನು 
ಕೂಹಬಲ್ಲದು; ಜೀವನದಲ್ಲಿ ನೆಮ್ಮದಿಯನ್ನಿಡಹಬಲ್ಲದು; ಇಡಿಯ ಭೂಲೋಕವನ್ನೇ 
ಏಕ, ಇಡಿಯ ವಿಶ್ವವನ್ನೇ ಪರಮಾನಂದಸಾಗರವಂಬುದನ್ನು ಮನದಟ್ಟುಮಾಡಿಕೊಟ್ಟು 
ನಿಮ್ಮ ಇಷ್ಟಾರ್ಥಗಳನ್ನಲ್ಲ ನರವೇರಿಸಬಲ್ಲ ಅಧ್ಯಾತ್ಮವಿದ್ಯೆಯ ಕಲ್ಪತರುವನ್ನು ನಿಮ್ಮೊಳಗೆ 
ನೆಹಬಲ್ಲದು- ಹೀಗೆಂದು ಹಿಂದಿನ ಖುಷಿಗಳು ಹೇಳಿದ್ದಾರೆ. ಕವಿಗಳೂ ಸಂಗೀತ 
ಶಾಸ್ತ್ರಜ್ಞರೂ ವೈದ್ಯರುಗಳೂ ಹಾಡಿದ್ದಾರೆ, ದಾರ್ಶನಿಕರು ಕೊಂಡಾಡಿದ್ದಾರೆ, 
ನೀತಿವಿಶಾರದರು ಬಾಯಿ ತುಂಬಾ ಹೂಗಳಿದ್ದಾರೆ. ಇಂದಿನ ಭಾಷಾಶಾಸ್ತವಿದರು 
ಅದನ್ನು ಸ್ತೋತ್ರಗಳಿಂದ ಅಲಂಕರಿಸಿದ್ದಾರೆ, ರಾಜಕಾರಣದವರೂ ಈ ರಾಗಕ್ಕೆ 
ತಾಳವನ್ನು ಹಾಕಿರುತ್ತಾರೆ. ಸಂಸ್ಕತಭಾಷಯ ಒಂದೊಂದು ಮಾತೂ ಒಂದೊಂದು 
ಮಹಾಮಂತ್ರವೆಂದು ತಿಳಿಯಿರಿ. ಸಂಸ್ಕೃತಶಬ್ದಗಳನ್ನು ಎಡಬಿಡದೆ ಜಪಿಸಿರಿ, ನಿಮ್ಮ 
ಕುಣ್ಣುಮಕ್ಕಳಿಗೆ ಈ ಭಾಷೆಯ ಪರಿಚಯವನ್ನು ಮಾಡಿಕೂಡಿರಿ. ಗಂಡು ಹುಡುಗರಿಗೆ 
ಈ ಭಾಷೆಯ ವೈಶಾಲ್ಯವನ್ನು ತಿಳಿಸಿಕೊಡಿರಿ, ಈ ವಿಶ್ಚಶಕ್ತಿಯನ್ನು ಸಂಪಾದಿಸಿಕೊಂಡು 
ನಿರ್ಭೀತಿಯಿಂದಲೂ ಆನಂದದಿಂದಲೂ ಬಾಳಿರಿ. 


* Xx ೫ ೫% ೫% 


22 ಸಂಸ್ಕೃತವೂ ಸಂಸ್ಕೃತಿಯೂ 


7. ಸಂಸ್ಕೃತಭಾಷೆ 


ಭಾಷೆಗಳ ಅಭಿಮಾನವೂ ದೇಶಗಳ ಅಭಿಮಾನವೂ ಎರಹು ವಿಧವಾಗಿರುತ್ತದೆ. 
"ಹೆತ್ತವರಿಗೆ ಹೆಗ್ಗಣ ಮುದ್ದು' ಎಂಬ ನಾಣ್ಣುಡಿಯಂತೆ ಇದು ನಮ್ಮ ಭಾಷ, ಇದು 
ನಮ್ಮ ದೇಶ- ಎಂಬ ಕಾರಣದಿಂದ ಅವುಗಳಲ್ಲೆಲ್ಲ ಅಭಿನಿವೇಶವಿಟ್ಟುಕೂಂಡು 
ಸ್ವಭಾಷಯ ಕಾರಣದಿಂದ ಮಿಕ್ಕ ಭಾಷೆಗಳನ್ನೂ ಸ್ವದೇಶದ ಕಾರಣದಿಂದ ಮಿಕ್ಕ 
ದೇಶಗಳನ್ನೂ ಜರೆಯುವದು ಒಂದು ಬಗೆಯ ಅಭಿಮಾನ. ಈ ಭಾಷೆಯು ಎಲ್ಲಾ 
ಬಗೆಯಿಂದಲೂ ಅವಶ್ಯವಾಗಿ ಕಲಿಯಬೇಕಾದದ್ದುಘ, ಆದ್ದರಿಂದ ಇದು ನಮ್ಮದೇ; ೮ 
ದೇಶವು ಎಲ್ಲಾ ಬಗೆಯಿಂದಲೂ ನನ್ನ ಏಳಿಗೆಗೆ ಕಾರಣವಾದದ್ದುಫಿ, ಆದ್ದರಿಂದ ಇದರಲ್ಲಿ 
ನನಗೆ ಮಮತೆ- ಎಂದು ಸಕಾರಣವಾಗಿ ಇಟ್ಟುಕೊಳ್ಳುವ ಅಭಿಮಾನವು ಇನ್ನೊಂದು. 
ಸದ್ಯಕ್ಕೆ ನಮ್ಮಲ್ಲಿ ಅನೇಕರಿಗೆ ಇರುವ ಭಾಷಾಭಿಮಾನ ದೇಶಾಭಿಮಾನಗಳು 
ಮೊದಲನೆಯ ವರ್ಗಕ್ಕೆ ಸೇರಿದೆ ಎನ್ನಬೇಕಾಗಿದೆ. 

ಸಂಸ್ಕೃತಭಾಷ ಎಂಬುದರಲ್ಲಿ ಯಾರಿಗಾದರೂ ಅಭಿಮಾನವಿದ್ದರೆ ಅದು 
ಅದರಲ್ಲಿರುವ ಸ್ವಾಭಾವಿಕವಾದ ಹಿರಿಮೆಯಿಂದ. ನಮ್ಮ ದೇಶದಲ್ಲಿರುವ ಯಾವ 
ಭಾಷೆಯವನೂ- ಅವನು ದುರಭಿಮಾನಿಯಾಗಿದ್ದ ಹೂರತ೨- ಸಂಸ್ಕೃತದ 
ಹಿರಿಮೆಯನ್ನು ಅಲ್ಲಗಳೆಯುವಂತಿಲ್ಲ. ಪರದೇಶಗಳಲ್ಲಿ ಈ ಭಾಷಯಲ್ಲಿ ಜನರು 
ಪ್ರೇಮವನ್ನು ತೋರಿಸುತ್ತಿದ್ದರೆ ಅದೂ ಇದರಲ್ಲಿರುವ ಹಿರಿಮೆಯಿಂದಲೇ. 
ಸಂಸ್ಕೃತದಲ್ಲಿರುವ ಗ್ರಂಥಗಳೊಳಗೆ ಕಾಣುವ ಭಾವಗಳ ವೈವಿಧ್ಯ, ಸಂಸ್ಕೃತಭಾಷಗಿರುವ 
ಬೆಳೆಯುವ ಸಾಮರ್ಥ್ಯಫಿ, ಸಂಸ್ಕೃತಗ್ರಂಥಕರ್ತರ ವಿಚಾರದ ವಿಶಾಲತೆ, ಸಂಸ್ಕೃತಭಾಷಯ 
ವಿಚಾರಗಳು ಇಹಪರಗಳರಹಕ್ಕೂ ದಾರಿಯನ್ನು ತೋರಿಸುವ ವ್ಯಾಪಕತೆ- ಇವುಗಳನ್ನು 
ಕೊಂಡಾಹುವದೇ ಪುನರುಕ್ತಿಯಾಗುವಂತಿದೆ. 

ನಮ್ಮ ದೇಶಕ್ಕೆ ಸ್ವಾತಂತ್ರ ವು ಬಂದಾಗ ಮಿಕ್ಕ ಭಾಷೆಗಳನ್ನು ಆದರಿಸುವ 
ಜನಸಂಖ್ಯೆಯ ದೃಷ್ಟಿಯಿಂದ ಇಂಧಿಂಥವು ಮಹಾಭಾಷಗಳು ಎಂದು ನಮ್ಮ 
ರಾಜ್ಯಾಂಗದ ಶಾಸನನಿಬಂಧನೆಯಲ್ಲಿ ಅವಕ್ಕೆ ಸ್ಥಾನವನ್ನು ಕೊಡಲಾಯಿತು. ಆದರೆ 
ಸಂಸ್ಕೃತಕ್ಕೂ ಅವುಗಳ ಜೊತೆಗೆ ಸ್ಥಾನವು ದೊರೆತದ್ದು ಸರ್ವಾನುಮತದಿಂದ 
ನಿರ್ಣಯವಾಗಿದ್ದು ಅದರ ಮಹಿಮೆಯಿಂದ; ಪೂರ್ಣಭಾರತದೇಶದ ಸಂಸ್ಕೃತಿಗೆ 
ಆದರ್ಶವಾಗಿರುವ, ಇಡಿಯ ದೇಶಕ್ಕಲ್ಲ ಒಂದು ಬಗೆಯ ಏಕತ್ವವನ್ನು ನೀಡುವ 
ಮಹಾಶಕ್ತಿಯು ಆ ಭಾಷೆಯಲ್ಲಿದ್ದದ್ದರಿಂದ. 


ಸಂಸ್ಕೃತಭಾಷೆ 23 


ಈಗ ರಾಜಕೀಯ ಕಾರಣದಿಂದಾಗಿ, ಜನಗಳ ಅಂತಃಕಲಹದಿಂದಾಗಿ, ನಾವು 
ಆ ಅಮರವಾಣಿಯನ್ನು ಕಡೆಗಣಿಸುತ್ತಿದ್ದೇವೆ. ದೇಶಭಾಷ, ರಾಷ್ಟ್ರಭಾಷ (ಹಿಂದಿ), 
ಜನಾಂಗಗಳ ಪರಸ್ಥರ ಸಂಬಂಧವೀಯುವ ಭಾಷೆ (ಇಂಗ್ಲಿಷು)-ಎಂದು ಮೂರು 
ಭಾಷಗಳಿಗೆ ನಮ್ಮ ವಿದ್ಯಾಭ್ಯಾಸಕ್ರಮದಲ್ಲಿ ಸ್ಥಾನವನ್ನು ಕಲ್ಲಿಸುವದಕ್ಕೆ ತವಕಿಸುತ್ತಿದ್ದೇವೆ. 
ಇವೆಲ್ಲಕ್ಕೂ ಜೀವಾಳದಂತಿರುವ ಸಂಸ್ಕೃತವನ್ನು ಮರೆತು ನಮ್ಮ ದೇಶದ ಸಂಸ್ಕೃತಿಯನ್ನು 
ಮರೆಯುವದಕ್ಕೆ ರಸ್ತಯನ್ನು ಹಾಕಿಸುತ್ತಿದೇವೆ. 


ಅಣ್ಣತಮೃಂದಿರುಗಳಿರಾ, ಸತ್ಯವೇ ಕೊನೆಗೆ ಜಯಿಸುತ್ತದೆ. ಸದ್ಯದ ಸ್ಥಿತಿಯಲ್ಲಿ 
ಈ ಭಾಷಯನ್ನು ಸೆಕೆಂಡರಿ ಸ್ಕೂಲುಗಳಲ್ಲಿ ಅವಶ್ಯವಾಗಿ ಕಲಿಸುವದು 
ಆಗುವಹಾಗಿಲ್ಲವೆಂಬ ಕೆಲವು ಜನರ ಅವಿಚಾರ ರಮಣೀಯವಾದ ಮಾತಿಗೆ 
ಕಿವಿಗೊಡಬೇಡಔರಿ. ಅಮರವಾಣಿಯಾದ ಇದನ್ನು ಮೃತಭಾಷಯಂದು ಕರೆದು, 
ವಯಸ್ಸಿನಿಂದಲೂ ವಿವೇಕದಿಂದಲೂ ಹಿರಿಯರಾದವರನ್ನು ತಿರಸ್ಕರಿಸುವ ಮೂರ್ಬ್ಮ 
ಬಾಲಕರಂತೆ, ತಿಳಿಗೇಡಿಗಳಾಗಬೇಡಿರಿ. ಈ ಭಾಷಯು ತಾನೂ ಅಮರ, ಎಂದಿಗೂ 
ಸಾಯದೆ ಇರತಿಕ್ಕಷ್ಟು ಜೀವರಸವುಳ್ಳದ್ದುಘಿ. ಇಂದಿಗೂ ಅದರಲ್ಲಿ ಎಲ್ಲಾ ವಿದ್ಯಾಸ್ಥಾನಗಳ 
ಗ್ರಂಥಗಳೂ ರಚಿತವಾಗುತ್ತಿವೆ; ಇಂದಿಗೂ ಆ ಭಾಷಯ ಮಾಧ್ಯಮದಿಂದಲೇ 
ಮಾತನಾಡುವ ಮತ್ತು ಪತ್ರವ್ಯವಹಾರವನ್ನು ಸಾಗಿಸುವ ಜನರು ಅನೇಕರಿರುತ್ತಾರೆ. 
ಇಂಗ್ಲಿಷು ಭೂಮಂಹಲದ ವ್ಯಾಪಕಭಾಷೆಯೇ ಸರಿ; ಅದರಿಂದ ನಮಗೆ ಈಗಿನ 
ವ್ಯವಹಾರಕ್ಕೆ ಪ್ರಯೋಜನವಾಗುತ್ತಿದೆ ಎಂಬುದೂ ಸುಳ್ಳಲ್ಲಘಿ. ಆದರೂ 
ಸರ್ವಪ್ರೋತ್ಸಾಹದಿಂದ ನಮ್ಮ ದೇಶದಲ್ಲಿ ಬೆಳೆದಿರುವ ಆ ಭಾಷಯನ್ನು ಬಲ್ಲವರು- 
ಎಂದರೆ ಅಷ್ಟಿಷ್ಟಾದರೂ ಅದರ ಪರಿಚಯವುಳ್ಳವರು-ಅತ್ಯಲ್ಪಸಂಖ್ಯೆಯವರಿದ್ದಾರೆ. 
ಅದೇ ಅರ್ಥದಲ್ಲಿ ಸಂಸ್ಕೃತವನ್ನು ಬಲ್ಲವರು, ಅದರ ಹತ್ತರಷ್ಟು ಸಂಖ್ಯೆಯವರಿದ್ದಾರೆ. 
ಆದರೆ ಸಂಖ್ಯೆ ಮುಖ್ಯವಲ್ಲಫಿ; ಭಾಷ ತಾನೂ ಅಮರ. ತನ್ನನ್ನು ಕಲಿಯುವವರನ್ನೂ 
ಮಾನವತೆಯ ಮೇಲುಮಟ್ಟಕ್ಕೇ ಅಲ್ಲದೆ ಅಮರರ ಸ್ಥಾನಕ್ಕೂ ಏರಿಸಬಲ್ಲದು. 

ಸಂಸ್ಕೃತ'ಎ'ನ್ನು ಕಲಿಯುವದು ಕಷ್ಟವೆಂಬ ಹಂಚ್ಚುಕಲ್ಲನೆಯನ್ನು 
ಮಾಡಿಕೊಳ್ಳಬೇಡಿರಿ. ಇಂದಿನಿಂದಲೇ ಪ್ರಯತ್ನಿಸಿ ನೋಡಿರಿ. ಇಂಗ್ಲಿಷನ್ನು ಕಲಿಯುವದಕ್ಕೆ 
ಬೇಕಾದ ಶ್ರಮದಲ್ಲಿ ಅರ್ಧ ಅಥವಾ ಕಾಲುಪಾಲನ್ನು ಸಂಸ್ಕೃತಕ್ಕೆ ವಿನಿಯೋಗಿಸಿದರೂ 
ಅದರಲ್ಲಿ ಅದ್ದುತಪಾಂಡಿತ್ಯವನ್ನು ನೀವು ಸಂಪಾದಿಸಿಕೊಳ್ಳಬಹುದು. ಅದರಿಂದ ದೀಶದ 
ಸಂಸ್ಕೃತಿಯ ಸಂಸ್ಪರ್ಶವನ್ನೂ ಪಡೆಯಬಹುದು. ಜನಸಾಮಾನ್ಯರ ಹೃದಯದ 


24 ಸಂಸ್ಕೃತವೂ ಸಂಸ್ಕೃತಿಯೂ 


ಮಿಡಿತವನ್ನು ಅರಿತುಕೊಂಡು ದೇಶದವರ ಮತ್ತು ನಿಮ್ಮ ಇಹಪರಗಳಿಗೆ ಬೇಕಾದ 
ಸತ್ಯಾರ್ಯಗಳನ್ನೂ ಕೈಕೊಳ್ಳಬಹುದು. 

ಸಂಸ್ಕೃತವನ್ನು ಕಲಿಯುವೆನೆಂದು ಇಂದಿನಿಂದಲೇ ಸಂಕಲ್ಪವನ್ನು ಮಾಡಿರಿ. 
ಸಂಸ್ಕೃತವನ್ನು ನಮ್ಮ ಮಕ್ಕಳಿಗೆಲ್ಲ ಅವಶ್ಯವಾಗಿ ಕಲಿಯಿಸಬೇಕೆಂದು ಸರಕಾರದವರನ್ನು 
ಒತ್ತಾಯಪಡಿಸಿ ಕೇಳಿಕೊಳ್ಳಿರಿ. ಸಂಸ್ಕೃತದಲ್ಲಿ ಸಂಭಾಷಣೆಮಾಡುವಎ'ದು, 
ಇತಿಹಾಸಪುರಾಣಗಳನ್ನು ಓದುವದು, ಹೇಳುವದು, ಕೇಳುವದು-ಮುಂತಾದ 
ಪ್ರಯತ್ನಗಳನ್ನು ಕೈಕೊಳ್ಳಿರಿ. ಶ್ರೀಮನ್ನಾರಾಯಣನು ನಿಮ್ಮ ಈ ಸ್ಟ್ರಿಯತ್ನಕ್ಕೆ 
ಸಹಾಯವನ್ನು ಅವಶ್ಯವಾಗಿ ಮಾಡುವನು. ನಿಮ್ಮ ನಿಮ್ಮ ನೆರೆಯವರ ಮತ್ತು 
ದೇಶದವರ ಕಲ್ಯಾಣವು ಕಟ್ಟಿಟ್ರಬುತ್ತಿಯಾಗುವದು. 


೫ x ೫ ೫ ೫ 


8. ಸಂಸ್ಕೃತವು ಸರಕಾರಿಭಾಷೆಯಾದೀತೆ? 


ಕಾಲಡಿಯಲ್ಲಿ ಸಂಸ್ಕೃತಸಂಮೇಳನವಾಯಿತು. ಅಲ್ಲಿ ಸಂಸ್ಕೃತವನ್ನು ಭಾರತದ 
ಸರಕಾರಿಭಾಷೆಯಾಗಿ ಏರ್ಪಡಿಸಬೇಕೆಂಬ ತೀರ್ಮಾನವಾಯಿತು. ಮತ್ತೊಂದು 
ತೀರ್ಮಾನವು ಕಲಕತ್ತೆಯಲ್ಲಿ ಆಗಿತ್ತು. ಇದು ಸಾಧ್ಯವೆ? ಎಂದು ಕಲವರ ಪ್ರಶ್ನೆ. 


'ಸಂಸ್ಕೃತವು ಮಡಿಯಭಾಷೆ ಅದು ಬ್ರಾಹ್ಮಣರು ಮಾತ್ರ ಆಹತಕ್ಕದ್ದು' ಎಂದು 
ಕಲವರೆನ್ನುತ್ತಿದ್ದರು. ಆ ಕಾಲವು ಎಂದೋ ಹೋಯಿತು. ಹಿಂದೆ ಅದು ಜನರು 
ಆಡಿಕೊಳ್ಳುವ ಭಾಷೆಯಾಗಿತ್ತೆಂಬುದಕ್ಕೆ ಆಧಾರಗಳಿವೆ. ಈಗಲೂ ಅದನ್ನು ಸಂಭಾಷಣೆಗೆ 
ಉಪಯೋಗಿಸುವದಕ್ಕಿ ಯಾವ ಅಡ್ಡಿಯೂ ಇಲ್ಲ. ಸಂಸ್ಕೃತದಿಂದ ಪ್ರಾಕೃತವೂ 
ಪಾಳಿಯೂ ಮಹಾರಾಷ್ಟ್ರ, ಗುಜರಾತಿ, ಬಂಗಾಳಿ- ಮುಂತಾದ ಭಾಷಗಳೂ ಹುಟ್ಟಿವೆ. 
ಈಗಲೂ ಆ ಭಾಷೆಗಳಲ್ಲಿ ಸಂಸ್ಕೃತಪದಗಳು ತುಂಬಿವೆ: ಮಿಕ್ಕಭಾಷಗಳಲ್ಲಿಯೂ ಅದರ 
ಪ್ರಭಾವವು ಕಡಿಮೆಯಿಲ್ಲ. ಆದ್ದರಿಂದ ಅದು ದೇಶದ ಸಂಸ್ಕೃತಿಯನ್ನು ಬೆಳೆಯಿಸು 
ಎದಕ್ಕೆ ತಕ್ಕ ಭಾಷೆ ಎಂಬುದು ನಿರ್ವಿವಾದವಾಗಿದೆ. 


ಈಚೆಗೆ ದೇಶಭಾಷೆಗಳ ಆಶೆ ಹಿಡಿಸಲಾರದಷ್ಟಾಗಿಬಿಟ್ಟಿದೆ. ಅವು "ನಾವೆಲ್ಲರೂ 
ಸರಕಾರಿಭಾಷಯಾಗುವದಕ್ಗೆ ಅರ್ಹರು' ಎಂದು ಕೂಗುವಎದಕ್ಕೆ ಮೊದಲುಮಾಡಿವೆ. 
ಇಂಥ ಭಾಷಗಳಲ್ಲಿ ಹಿಂದಿಭಾಷಯು ಎಲ್ಲಕ್ಕೂ ಮುಂದು; ಅದನ್ನು ಸರಕಾರದವರು 


ಅಖಿಲಭಾರತಸಂಸ್ಕೃತಪ್ರಚಾರಸಭಾ 2೨ 


ಬೆನ್ನುತಟ್ಟುತ್ತಿರುವದರಿಂದ ಅದು ಈಗಾಗಲೆ "ರಾಜಭಾಷ'ಯೆಂದುಕೂಳ್ಳುತ್ತಿಲಿದೆ. 
ಆದರೆ ಭಾರತವು ಒಂದೇ ಜನಾಂಗವೆನಿಸಿಕೊಳ್ಳುವದಕ್ಕೆ ತಕ್ಕ ಪುಷ್ಟಿಯನ್ನು ಕೊಡುವ 
ಮೂಲಭಾಷೆ ಸಂಸ್ಕೃತವಲ್ಲದಿದ್ದರೆ ಮತ್ತೆ ಯಾವದುತಾನೆ ಇದೆ? ನಮಗೆ ಇಹಪರದ 
ಪುರುಷಾರ್ಥಗಳ ಹಸಿವನ್ನು ಅಡಗಿಸಿ ತುಷ್ಟಿಯನ್ನು ಪುಷ್ಟಿಯನ್ನು ಕೊಹಬಲ್ಲ ಶಕ್ತಿ ಮತ್ತೆ 
ಯಾವ ಭಾಷಗೆ ಇದೆ? 

ಇಂಗ್ಲಿಷು ವಿಶ್ವಿಜನಾಂಗಗಳ ಭಾಷೆಯಾಗುತ್ತಲಿದೆ. ಅದರಲ್ಲಿ ತತ್ಕಾಲದ ಜನರ 
ಆಶಾಪ್ರತೀಕ್ಷಗಳನ್ನಲ್ಲ ಪರಿಪೂರ್ತಿಗೊಳಿಸುವ ಯೋಗ್ಯತೆ ಇದೆ; ಪ್ರೌಢವಿದ್ಯಾಭ್ಯಾಸಕ್ಷಿ 
ತಕ್ಕ ಮಾಧ್ಯಮವಾಗುವ ಯೋಗ್ಯತೆ ಅದಕ್ಕೆ ಇದೆ; ಬೇರ ಬೇರೆ ದೇಶಗಳಿಗೆ ಸಾಮಾನ್ಯ 
ಭಾಷಯಾಗಬಹುದಾಗಿದೆ; ಜನನಾಯಕರುಗಳಿಗೂ ಜನಸಾಮಾನ್ಯಕ್ಕೂ ಸಂಬಂಧವನ್ನು 
ಮಾಡಿಕೊಡಹುತ್ತಿರುವ ಭಾಷಯು ಅದೊಂದೇ. ಆದರೆ ಅದು ಪರದೇಶದ ಭಾಷ, 
ಸಂಸ್ಕೃತಕ್ಕೆ ಈ ಎಲ್ಲ ಗುಣಗಳೂ ಇವ. ಅದನ್ನು ಎಲ್ಲರೂ ನಮ್ಮ ದೇಶದ ಭಾಷ ಎಂದು 
ಈರ್ಷ್ಯಾಸೂಯಿಗಳಿಲ್ಲದೆ ಕಾಣವುದಕ್ಕೆ ಬರುತ್ತದೆ. ಸಂಸ್ಕೃತವು ಇಂಗ್ಲಿಷನ್ನು 
ತಳ್ಳಿಹಾಕುವಂತಿಲ್ಲ. ಈ ಎರಹೂ ಅನ್ಯೋನ್ಯಪರಿಪೋಷಕವೂ ಆಗಬಹುದಾಗಿದೆ. 
ಸಂಸ್ಕೃತವನ್ನು ಭಾರತದವರೆಲ್ಲರೂ ಸುಲಭವಾಗಿ ಕಲಿಯಬಹುದು; ಕಲವರು 
ಇಂಗ್ಲಿಷಷ್ಟೂ ಕಲಿಯಬಹುದು. 

ಸಂಸ್ಕೃತವು ಹಿಂದೆ ಒಂದು ಕಾಲದಲ್ಲಿ ಸರಕಾರಿಭಾಷಯೂ ಆಗಿತ್ತು. 
ಈಗೇಕಾಗಬಾರದು? 


ಜೇ ೫ ೫ ೫% ೫ 


9, ಅಖಿಲಭಾರತಸಂಸ್ಕೃತಪ್ರಚಾರಸಭಾ 


ಕಾಲಡಿಯಲ್ಲಿ (ತಾ॥15-೨-೨9) ಜರುಗಿದ ಅಖಿಲಭಾರತಸಮ್ಮೇಳನದಲ್ಲಿ 
ಮಾಡಿರುವ ಇಪ್ಪತ್ತೊಂದು ಗೊತ್ತುವಳಿಗಳೊಳಗೆಲ್ಲ ಅಖಿಲಭಾರತಸಂಸ್ಕತ 
ಪ್ರಚಾರಸಭೆಯೊಂದನ್ನು ಏರ್ಪಡಿಸಬೇಕೆಂಬ ತೀರ್ಮಾನವು ಹೆಚ್ಚಾಗಿ ನನ್ನ ಮನಸ್ಸಿಗೆ 
ಬಂದಿರುತ್ತದೆ. ಏಕೆಂದರೆ ಮಿಕ್ಕ ಗೊತ್ತುವಳಿಗಳಲ್ಲಿ ಸರಕಾರದಎರ ಅಥವಾ ಮತ್ತೆ 
ಬೇರೆಯ ಸಂಸ್ಥೆಗಳ ಸಹಾಯದ ನಿರೀಕ್ಷಯೇ ಹಚ್ಚಾಗಿರುತ್ತಿದೆ. ಆದರ 
ಪ್ರಚಾರಸಭೆಯನ್ನು ಏರ್ಪಡಿಸುವದು ಮುಖ್ಯವಾಗಿ ನಮ್ಮನ್ನೇ ಅವಲಂಬಿಸಿರುತ್ತದೆ, 
ಇದಕ್ಕೂ ಸರಕಾರದಿಂದ ಇದನ್ನೊಂದು ಅsಕಾರಯುಕ್ತಸಂಸ್ಸ ಎಂಬ ಒಪ್ಪಿಗೆಯನ್ನು 


20 ಸಂಸ್ಕೃತವೂ ಸಂಸ್ಕೃತಿಯೂ 


ಪಡೆಯಬೇಕೆಂಬ ಫುಚ್ಛವಾಕ್ಯವು ತೀರ್ಮಾನದಲ್ಲಿರುವದು ನಿಜ; ಆದರೆ ಒಪ್ಪಿಗೆಗೆ 
ಮೊದಲೇ ನಾವು ಸಂಸ್ಕೃತಿಭಾಷಯ ಪ್ರಚಾರಕ್ಕೆ ಏನು ಮಾಹಬೇಕಂಬುದನ್ನು 
ವಿಚಾರಿಸುವದಕ್ಕೆ ಇದರಿಂದ ಅವಕಾಶವುಂಟಾಗಿರುತ್ತದೆ. ಈ ವಿಷಯದಲ್ಲಿ ನನ್ನ ಕೆಲವು 
ಅಭಿಪ್ರಾಯಗಳನ್ನು ಇಲ್ಲಿ ಹೊರಗೆಹಹುವೆನು. 


(1) ಸಂಸ್ಕೃತವು ಭೂಮಂಡಲದ ಪ್ರಧಾನಭಾಷೆಗಳಲ್ಲಿ-ಎಂದರೆ ಮಿಕ್ಕ 
ಭಾಷೆಗಳಿಗೂ ಆ ಭಾಷೆಗಳ ನ್ನಾಹುತ್ತಿ೦ರುಎ ಜನರಿಗೂ ಇಂದಿನವರೆಗೂ 
ಪರಮೋಪಕಾರವನ್ನು ಮಾಡಿರುವ ಭಾಷಗಳಲ್ಲಿ- ಅಗ್ರಸ್ಥಾನವನ್ನು ಹೂಂದಿರುವ 
ಭಾಷೆ ಎಂಬ ಅಭಿಪ್ರಾಯವು ಜನಸಾಮಾನ್ಯರಲ್ಲಿ ಮೂಡುವಂತೆ ಪ್ರಚಾರಸಭಯವರು 
ಮೊಟ್ಟಮೊದಲು ಪ್ರಯತ್ನಿಸಬೇಕು. ಸಂಸ್ಕೃತಭಾಷಯನ್ನು ಪಾಶ್ಚಾತ್ಯಿಪುರಾತತ್ತ್ವಿ 
ಶೋಧಕರು ಕಂಹುಕೊಂಡಮೇಲೆಯೇ ಭಾಷಾಶಾಸ್ತ್ರ ಮತ್ತು ತುಲನಾತ್ಮಕಧರ್ಮ 
ಚಿಂತನಶಾಸ್ತ್ರ ಇವೆರಹೂ ಜನ್ಮವನ್ನು ತಾಳಿದವು. ಅದುವರೆಗೆ ಭಾಷೆಯೆಲ್ಲವೂ 
ಧಾತುಜನ್ಯವಾಗಿರುವದೆಂಬ ತಿಳಿವಳಿಕೆಯಾಗಲಿ, ಧರ್ಮಗಳಲ್ಲವೂ ಒಂದೇ ತತ್ತ್ವವನ್ನು 
ಬೋತಸುತ್ತಿರುವವೆಂಬ ತಿಳಿವಳಿಕೆಯಾಗಲಿ ಜನಗಳಿಗೆ ಇರಲೇ ಇಲ್ಲ. 

(2) ಸಂಸ್ಕೃತವು ಭಾಷೆಗಳಿಗೆಲ್ಲ ಮಾತೃಸ್ಥಾನದಲ್ಲಿದೆ -ಎಂಬ ತಿಳಿವಳಿಕೆಯ 
ಪ್ರಚಾರವನ್ನು ಮಾಡುವದೂ ಅತ್ಯಂತ ಅವಶ್ಯ. ಬೇರೆಬೇರೆಯ ಭಾಷಗಳನ್ನು 
ಹೋಲಿಸಿನೋಡಿದಮೇಲೆ ನಾಗರಿಕಭಾಷಗಳಿಗೆಲ್ಲ ಸಮಾನವಾದ ಕಲವು ಶಬ್ದಗಳು 
ಇವೆಯೆಂಬುದನ್ನು ತಿಳಿದ ವಿದ್ವಾಂಸರು ಗ್ರೀಕ್‌, ಲ್ಯಾಟಿನ್‌, ಜರ್ಮನ್‌, ಪಾರ್ಸಿ, 
ಫ್ರೆಂಚ್‌, ಇಂಗ್ಲಿಷ್‌-ಮುಂತಾದವುಗಳೆಲ್ಲವೂ ಒಂದಾನೊಂದು ಪುರಾತನಭಾಷಯಿಂದ 
ಉತ್ಸನ್ನವಾಗಿ೦ರಬೇಕಂದು ಕಲಿಸಿದರು. ಆ ಭಾಷಯು ಸಂಸ್ಕೃತವೇ ಎಂದು 
ಮೊದಮೊದಲು ಶೋಧಕರು ಒಪ್ಪಿಕೊಂಡರೂ ಈಚೆಗೆ ಯಾವದೋ ದುರಭಿಮಾನ 
ದಿಂದ ಇಂಡೋ-ಯುರೋಪಿಯನ್‌ ಎಂಬ ಒಂದು ಕಲ್ಲಿತಭಾಷಯೇ ಆರ್ಯರ 
ಮೂಲಭಾಷ ಎಂಬ ಸಿದ್ದಾಂತವನ್ನು ಪ್ರಚಾರಕ್ಕೆ ತಂದಿರುತ್ತಾರೆ. ಆ ಭಾಷಯ 
ಸ್ವರೂಪವನ್ನು ನಿರ್ಧಾರಮಾಹುವದಕ್ಕೂ ಪ್ರಯತ್ರಿಸುತ್ತಿದಾರೆ, ಆದರೆ ಅದು ಕಲ್ಪನಾ 
ಮಾತ್ರವಾಗಿದೆ, ಸಂಸ್ಕೃತಕ್ಕೆಂತ ಪುರಾತನವಾದ ಭಾಷಯನ್ನು ಈವರೆಗೆ ಯಾರೊಬ್ಬರೂ 
ಕಂಡುಕೇಳಿಲ್ಲ; ಪುರಾತನಭಾಷೆಗಳೊಳಗೆ ಮತ್ತು ಆಧುನಿಕವಾದ ಅನೇಕಭಾಷ 
ಗಳೂಳಗೂ, ಸಂಸ್ಕೃತವೇ ಅತ್ಯಂತವಾಗಿ ಬೆಳೆದಿರುವ ಶಬ್ದಭಾಂಹಾಗಾರವುಳ್ಳದ್ದಾಗಿರುವ 
ಭಾಷೆಯಾಗಿದೆ. ಸಂಸ್ಕೃತವನ್ನು ಈಗಿನ ರೂಪದಲ್ಲಿ ಜನರು ಮಾತನಾಡದ 
ಇರಬಹುದು; ಆದರೆ ಅವರು ಮಾತನಾಡುತ್ತಿದ್ದ ಭಾಷಯೇ ಈಗಿನ ರೂಪಕ್ಕೆ 


ಅಖಿಲಭಾರತಸಂಸ್ಕೃತಪ್ರಚಾರಸಭಾ 27 


ಬಂದಿರುತ್ತದೆ. ಅತ್ಯಂತ ಪುರಾತನವಾದ ವೈದಿಕಭಾಷಗಿಂತಲೂ ರೂಪಾಂತರದಲ್ಲಿ 
ಸಂಸ್ಕೃತವು ಜನರ ಭಾಷಯಾಗಿತ್ತೆಂದು ಬೇಕಾದರೆ ಹೇಳಬಹುದು. 

(3) ಸಂಸ್ಕೃತವು ಭರತಖಂಡದ ಭಾಷೆಗಳಲ್ಲಲ್ಲ ಹಾಸುಹೊಕ್ಕಾಗಿದ- ಎಂಬ 
ತಿಳಿವಳಿಕೆಯನ್ನು ಜನರಿಗೆ ಕೂಡಬೇಕು. ನಮ್ಮ ದೇಶದ ಸಂಸ್ಕೃತಿಗೂ ಭಾಷಗಳ 
ಬೆಳವಣಿಗೆಗೂ ಭಾಷೆಗಳ ಶಬ್ದಭಂಹಾರ, ಗ್ರಂಥರಚನೆಯ ಶೈಲಿ, ಶಾಸ್ತರಚನೆಯ 
ಕ್ರಮ, ಅಲಂಕಾರಛಂದಸ್ಸುಗಳೇ ಮುಂತಾದವುಗಳ ಏರ್ಪಾಡು ಎಲ್ಲಕ್ಕೂ- ಸಂಸ್ಕೃತವೇ 
ತಾಯಿಬೇರಾಗಿದೆ. ಬೇರನ್ನು ಕಿತ್ತರೆ ಮರವೆಲ್ಲ ಒಣಗುವಂತೆ, ಸಂಸ್ಕೃತವನ್ನು ಬಿಟ್ಟರೆ 
ನಮ್ಮ ಭಾಷೆಗಳು ಒಣಗಿಹೋದಾವು; ಆ ಭಾಷಗೆ ನೀರುಗೊಬ್ಬರವನ್ನು ಹಾಕಿದರೇ 
ಭಾಷೆಗಳಲ್ಲ ಪುಷ್ಟಿಯನ್ನು ಹೂಂದಿ ಚಿಗುರಿ ನಳನಳಿಸುವವು. 


(4) ಸಂಸ್ಕೃತಕ್ಕೆ ಸರಕಾರಿಯ ಭಾಷೆ ಅಡ್ಡಬರಬಾರದು- ಎಂಬುದನ್ನು ಎಲ್ಲರೂ 
ಮನಗಾಣುವಂತೆ ಮಾಡಬೇಕು. ಮಹಮಥಧೀಯರ ಕಾಲಕ್ಕೆ ಪಾರ್ಸಿ ಭಾಷಯಿದ್ದರೂ 
ಸಂಸ್ಕೃತಪಂಡಿತರಿಗೆ ಸ್ಥಾನವಿದ್ದದ್ದರಿಂದ ಆ ಭಾಷೆ ಹೇಗೋ ಬೆಳೆದುಕೂಂಡಿತು; 
ಇಂಗ್ಲಿಷು ಸರಕಾರದ ಭಾಷೆಯಾದಾಗಲೂ ಸಂಸ್ಕೃತವನ್ನು ಎರಡನೆಯ ಭಾಷೆಯಾಗಿ 
ಕಲಿಯುವವರಿಗೆ ಸ್ವಲ್ಪ ಅವಕಾಶವಿತ್ತು ಆದರೆ ಈಗ ಹಿಂದೀ ರಾಷ್ಟಭಾಷಯಾದ ಮೇಲೆ 
ಸಂಸ್ಕೃತಕ್ಕೆ ಸೊನ್ನೆ ಬಿದ್ದಿದೆ. ಇದರಲ್ಲಿ ಹೂಟ್ಟಗೆ ಅನ್ನವನ್ನು ಹಾಕಲು ಒಪ್ಪದ 
ಕೈಕಾಲುಗಳಂತೆ ಹಿಂದೀಸಮೇತವಾಗಿ ಭಾಷೆಗಳಲ್ಲ ಕೃಶವಾಗುವ ಅಪಾಯವಿದೆ. 
ಸಂಸ್ಕೃತವೇ ಸರಕಾರಿಭಾಷೆಯಾಗುವದು ಸರ್ವೋತ್ತಮ. ಆಗ ವಿದ್ಯಾವಂತರೆಲ್ಲರೂ 
ಆ ಭಾಷಯನ್ನು ಅವಶ್ಯವಾಗಿ ಕಲಿಯುವರು; ಹಿಂದಿಯಂಥ ಒಂದು ಪ್ರಾಂತಭಾಷೆ 
ಯನ್ನು ಮತ್ತೊಬ್ಬರ ಮೇಲೆ ಬಲಾತ್ಕಾರವಾಗಿ ಹೇರುವ ಪ್ರಶ್ನೆ ಏಳುಎದಿಲ್ಲ; 
ದೇಶಭಾಷೆಗಳು ಸಂಸ್ಕೃತದಿಂದ ಬೆಳೆದುಕೊಳ್ಳುವವು; ತಾವೆಲ್ಲ ಅಕ್ಕತಂಗಿಯರಂತೆ ಎಂಬ 
ಮೈತ್ರಿಯನ್ನೂ ಸಂಪಾದಿಸಿಕೊಳ್ಳುವವು. 

(5) ಸಂಸ್ಕೃತಭಾಷೆಯನ್ನು ಕಲಿಯುವದು ಕಷ್ಟವೆಂಬ ಭ್ರಾಂತಿಯನ್ನು 
ತೊಲಗಿಸಬೇಕು. ಪ್ರತಿಯೊಂದು ದೇಶಭಾಷಯಲ್ಲಿಯೂ ಸಂಸ್ಕೃತವನ್ನು ಅತ್ಯಂತ 
ಸುಲಭವಾಗಿ ಕಲಿತುಕೊಳ್ಳಬಹುದಾದ ಪ್ರಕಾರವನ್ನು ಬೋತಸುವ ಪುಸ್ತಕಗಳನ್ನು 
ಏರ್ಪಡಿಸಬೇಕು. ದೇಶ'ಭಾಷೆಯು ಬರುವವರೆಲ್ಲ, ಹಂಗಸರು, ಮಕ್ಕಳು 
ಸಹ-ಅವುಗಳಿಂದ ಒಂದೆರಹು ವರ್ಷಗಳಲ್ಲಿ ಧಾರಾಳವಾಗಿ ಸಂಸ್ಕೃತ ಪುಸ್ತಕಗಳನ್ನು 
ಓದುವದಕ್ಕೆ, ಆ ಭಾಷೆಯಲ್ಲಿ ತಕ್ಕಮಟ್ಟಿಗೆ ಮಾತನಾಡುವದಕ್ಕೂ ಕಲಿಯುವದಕ್ಕೂ 
ತಕ್ಕ ಏರ್ಪಾಡುಗಳನ್ನು ಮಾಡಬೇಕು. 


28 ಸಂಸ್ಕೃತವೂ ಸಂಸ್ಕೃತಿಯೂ 


(6) ಸಂಸ್ಕೃತವನ್ನು ಸುಲಭವಾಗಿ ಓದಿ ಬೇರೆಬೇರೆ ದೇಶಗಳ ಮತ್ತು ನಮ್ಮ 
ದೇಶದ ಪ್ರಾಂತಗಳ ಸುದ್ದಿಯನ್ನು ತಿಳಿದುಕೊಳ್ಳುವಂತೆ ದೇವನಾಗರಿಯಲ್ಲಿ ಬರದ 
ಸಂಸ್ಕೃತವಾಕ್ಯಗಳೂ ಅಲ್ಲಲ್ಲಿಗೆ ದೇಶಭಾಷೆಯ ವಿವರಗಳೂ ಇರುವ ವಾರಪತ್ರಿಕೆ, 
ಮಾಸಪತ್ರಿಕೆ, ತ್ರೈಮಾಸಿಕಪತ್ರಿಕೆ-ಇವನ್ನು ಹೊರಡಿಸಬೇಕು. ಈಗಿನ ವಿದ್ಯಾವಂತರಿಗೆ 
ಸಹಾಯವಾಗುವಂತೆ ಇಂಗ್ಲಿಷಿನ ನೆರವನ್ನೂ ಪಡೆಯಬಹುದು. 

(1) ವಿದೇಶಗಳಲ್ಲಿ ಸಂಸ್ಕೃತಿಪ್ರಚಾರವನ್ನು ಮಾಡುವದಕ್ಕೆ ತಕ್ಕ ಸಂಸ್ಕೃತ- 
ಇಂಗ್ಲಿಷ್‌ ಪತ್ರಿಕೆಗಳನ್ನು ಹೊರಡಿಸುವ ಯೋಚನೆಮಾಹಬೇಕು. ಜನಾಂಗಗಳಿಗೆ 
ಅನ್ಯೋನ್ಯವಾಗಿ ಸಂಪರ್ಕವನ್ನುಂಟುಮಾಡುತ್ತಿರುವ ಇಂಗ್ಲೀಷಿಗೆ ಸಂಸ್ಕೃತದ ಸಹಾಯ 
ದಿಂದಲೂ ಆಧುನಿಕವಿಚಾರಎನ್ನು ಅರಗಿಸಿಕೊಳ್ಳುವದಕ್ಕೆ ಹವಣಿಸುವ ಸಂಸ್ಕೃತಜ್ಞರಿಗೆ 
ಇಂಗ್ಲಿಷಿನ ಸಹಾಯದಿಂದಲೂ ಲಾಭವುಂಟಿಂಬುದನ್ನು ಮನಗಾಣಿಸಬೇಕು. 


ಜೇ ೫ ೫% ೫% ೫% 


10. ಸಂಸ್ಕೃತವು ರಾಷ್ಟಭಾಷೆಯಾಗಬಲ್ಲದೆ? 


ಈ ವರ್ಷದ (1960) ಏಪ್ರಿಲ್‌ ತಿಂಗಳಲ್ಲಿ ಶ್ರೀ ಚಪಲಾಕಾಂತಭಟ್ಟಾ 
ಚಾರ್ಯರೆಂಬವರು ಲೋಕಸಭೆಯಲ್ಲಿ ಒಂದು ಶಾಸನದ ಮಸೂದೆಯನ್ನು 
ವಿಮರ್ಶೆಗೆ ತಂದಿರುತ್ತಾರೆ. ಶಾಸನಘಟನೆಯ ೨43ನೆಯ ಘಟ್ಟದಲ್ಲಿರುವ 'ಹಿಂದಿ' 
ಎಂಬ ಪದದ ಮುಂದೆ "ಮತ್ತು ಸಂಸ್ಕೃತ' ಎಂಬ ಪದಗಳನ್ನು ಸಮಾವೇಶಮಾಡಿ 
ಘಟನೆಯನ್ನು ಮಾರ್ಪಡಿಸಬೇಕು ಎಂಬುದು ಅವರ ಉಧ್ದೇಶ. 

ಸಂಸ್ಕೃತಭಾಷಯು ಎಷ್ಟೇ ಗುಣವಂತವಾಗಿರಲಿ, ಅದನ್ನು ಹಂದಿಯ 
ಜೊತೆಗೆ ಮತ್ತೊಂದು ರಾಷ್ಟಭಾಷಯನ್ನಾಗಿ ಮಾಡುವದು ಸರಿಯಾದೀತ"?- ಎಂಬ 
ಪ್ರಶ್ನೆಯು ಈಗ ಭಾರತದೇಶದ ಜನರ ಮುಂದೆ ನಿಂತಿದೆ. ಇದಕ್ಕೆ ನಾವೆಲ್ಲರೂ 
ವಿಚಾರಪೂರ್ವಕವಾಗಿ ಉತ್ತರವನ್ನು ಕೊಡಲೇಬೇಕು. ಈ ಸಣ್ಣ ಲೇಖನದಲ್ಲಿ ನನ್ನ 
ಅಲ್ಲಮತಿಯ ಅಭಿಪ್ರಾಯವನ್ನು ಓದುಗರ ಮುಂದೆ ಇಟ್ಟರುತ್ತೇನೆ. 


ಮೊಟ್ಟಮೊದಲನೆಯದಾಗಿ, 'ಸಂಸ್ಕೃತಭಾಷಯು ಮೃತಿಭಾಷಯಲ್ಲವ"? 
ಅದು ಹೇಗೆ ರಾಷ್ಟ್ರಭಾಷಯಾದೀತು"' ಎಂಬ ಶಂಕೆಗೆ ಪರಿಹಾರವನ್ನು ನಾವು 
ಹೇಳತಕ್ಕದ್ದಿದೆ. ಮೃತಭಾಷೆಯೂ ಜನರ ಇಚ್ಛಗೆ ಬಂದರೆ ರಾಷ್ಟಭಾಷಯಾಗಬಲ್ಲ 


ಸಂಸ್ಕೃತವು ರಾಷ್ಟ ತ್ಹಭಾಷೆಯಾ ಗಬಲ್ಲದೆ? 29 


ದೆಂಬುದಕ್ಕೆ ಇಸ್ರೇಲ್‌ ದೇಶದಲ್ಲಿ ಹೀಬ್ರೂ ಭಾಷೆಯ ಉದಾಹರಣೆಯಿದೆ. ಆದರೆ 
ಸಂಸ್ಕೃತವು ಹೀಬ್ರೂಭಾಷಯಂತೆ ಮೃತಭಾಷಯಲ್ಲಫಿ. ಅದರ ಸಹಾಯದಿಂದ 
ಈಗಲೂ ಭರತಖಂಡದ ಬೇರೆಬೇರೆಯ ಪ್ರಾಂತದ ಜನರು ತಮ್ಮತಮ್ಮ ಅಭಿಪ್ರಾಯ 
ಗಳನ್ನು ಸಂಭಾಷಣೆಯಿಂದಲೂ ಗ್ರಂಥರಚನೆಯಿಂದಲೂ ಒಬ್ಬರಿಗೊಬ್ಬರು 
ತಿಳಿಸುತ್ತಾಬರುತ್ತಿದಾರೆ. ಈಗಲೂ ಆ ಭಾಷೆಯು ನಮ್ಮ ದೇಶದ ಪ್ರಾಂತೀಯ 
ಭಾಷಗಳಿಗೆ ಶಬ್ದಭಂಡಾರವನ್ನು ಒದಗಿಸುತ್ತಾ ಇದೆ. ಭರತಖಂಡದವರ ಆಚಾರ 
ವಿಚಾರ ವೇಷಭಾಷಗಳು ಎಷ್ಟೇ ಭಿನ್ನವಾಗಿ ತೋರುತ್ತಿದ್ದರೂ ಸಂಸ್ಕೃತಭಾಷಯಲ್ಲಿ 
ಅಹಗಿರುವ ಸಂಸ್ಕೃತಿಯನ್ನೂ ವಿಚಾರಸರಣಿಯನ್ನೂ ಈಗಲೂ ಸ್ವಲ್ಪ ಹಚ್ಚುಕಡಿಮೆ 
ಮುಕ್ಕಾಲುಪಾಲು ಜನರು ಅನುಸರಿಸುತ್ತಿದಾರಂಬುದನ್ನು ನಾವು ಮನದಂದರೆ 
ಸಂಸ್ಕೃತವು ಈ ಅರ್ಥದಲ್ಲಿ ಜೀವಂತಭಾಷಯೇ ಆಗಿದೆ. ಎಂದು ಎಲ್ಲರೂ 
ಒಪ್ಪಬೇಕಾಗುವದು. 

ಹಿಂದಿಯ ಜೊತೆಗೆ ರಾಷ್ಟಭಾಷಯಾಗಿ ನಿಲ್ಲುವ ಯೋಗ್ಯತೆ 
ಸಂಸ್ಕೃತಕ್ಕಿದೆಯೆ? ಹಿಂದಿಯು ಬಹುಜನರು ಆಡುವ ಭಾಷೆ; ಸಂಸ್ಕೃತವು ಎಷ್ಟೇ 
ಆದರೂ ಗ್ರಂಧನ್ನ ಭಾಷೆಯಲ್ಲವೆ? -ಎಂಬುದೊಂದು ಶಂಕೆ ಕೆಲವರಲ್ಲಿ ಮೂಡಿಕೂಳ್ಯ 
ಬಹುದು. ಹಿಂದಿಯು ಬಹುಜನರು ಆಹುವ ಭಾಷಯೆಂದರೂ ಅದರಲ್ಲಿಯೂ 
ಭಾಷಾಪ್ರಭೇದಗಳಿವೆ ಎಂಬುದನ್ನು ಮರೆಯುವಂತಿಲ್ಲಫಿ. ಇನ್ನು ಅದು 
ರಾಷ್ಟಭಾಷಯಾಗುವದಕ್ಕೆ ಬೇಕಾದ ಶಬ್ದಭಂಹಾರವನ್ನು ಸಂಸ್ಕೃತದಿಂದಲೇ 
ಹೆಚ್ಚಿಸಿಕೊಳ್ಳಬೇಕಾಗಿದೆ; ಅಷ್ಟೇ ಅಲ್ಲಘಿ. ಸಂಸ್ಕೃತದ ನೆಂವಿಲ್ಲದಿ್ದರ ಅದರ 
ರಾಷ್ಟ್ರಭಾಷೆಯ ಬೊಕ್ಕಸವೇ ಬರಿದಾದೀತು ಎಂಬುದು ಒಂದು ಉದಾಹರಣೆಯಿಂದ 
ಸ್ಪಷ್ಟವಾಗುತ್ತದೆ. ಈಗ ರಾಜ್ಯಶಾಸನಘಟನೆಯಲ್ಲಿ ಬೇಕಾದ ಸರ್ದಾರಿ ಭಾಷಯ 
ಪಾರಿಭಾಷಿಕಶಬ್ದಗಳು ಸಲ್ಪಹಚ್ಚುಕಡಿಮೆ ಎಲ್ಲವೂ ಸಂಸ್ಕೃತಭಾಷೆಯಿಂದಲೇ 
ಬಂದಿರುತ್ತವೆ. ಸಂಸ್ಕೃತದ ನೆರವು ತಮಗೆ ಅತ್ಯಂತ ಅವಶ್ಯವಾಗಿ ಬೇಕೆಂಬುದನ್ನು 
ಹಿಂದೀ ಜನಗಳೂ ಅರಿತಿದ್ದಾರೆ. ಆದ್ದರಿಂದಲೇ ಹಿಂದಿಯನ್ನು ಓದುವವರು 
ಕಡ್ಡಾಯದಿಂದ ಸಂಸ್ಕೃತವನ್ನು ಓದಬೇಕೆಂದು ಹಿಂದಿಪ್ರದೇಶದ ಸರಕಾರಗಳು 
ಶಾಸನವನ್ನು ಮಾಡಿಕೊಂಡಿರುತ್ತವೆ. ಆದ್ದರಿಂದ ಸಂಸ್ಕೃತವು ಸ್ವಯಂ ರಾಷ್ಟ್ರಭಾಷೆ 
ಯಾಗುವ ಯೋಗ್ಯತೆಯುಳ್ಳದ್ದುಫಿ, ಅದಕ್ಕೆ ಪ್ರೋತ್ಪಾಹವಿತ್ತರೆ ಹಿಂದಿಗೂ ಹಚ್ಚನ 
ಸಹಾಯವಾಗುತ್ತದೆ- ಎಂದಾಯಿತು. 


30 ಸಂಸ್ಕೃತವೂ ಸಂಸ್ಕೃತಿಯೂ 


ಇನ್ನು ಒಂದು ರಾಜ್ಯಕ್ಕೆ ಎರಡು ರಾಷ್ಟಭಾಷಗಳ ಆವಶ್ಯಕತೆಯೇನಿದೆ"? 
ಒಂದೇ ರಾಷ್ಟ್ರಭಾಷಯಿದ್ದರೆ ಸಾಲದೆ"? -ಎಂಬ ಪ್ರಶ್ನೆಯೊಂದು ಎದ್ದುಕೂಳ್ಳಬಹುದು. 
ಬಲುಸಣ್ಣರಾಷ್ಟಗಳಲ್ಲಿಯೂ ಎರಡು ಮೂರು ರಾಷ್ಟ್ರಭಾಷೆಗಳು ಇರುವ 
ಉದಾಹರಣೆಗಳು ಇಲ್ಲೇ ಇವೆ. ಆದ್ದರಿಂದ ನಮ್ಮ ದೇಶಕ್ಕೆ ಅವಶ್ಯವಾದರೆ ಹಿಂದಿಯ 
ಜೊತೆಗೆ ಮತ್ತೊಂದು ಭಾಷಯಿದ್ದರೆ ತಪ್ಪೇನೂ ಆಗುವದಿಲ್ಲವನ್ನಬೇಕು. ಆದರೆ 
ಸಂಸ್ಕೃತವು ನಿಜವಾಗಿ ಮತ್ತೊಂದು ಭಾಷಯಲ್ಲಘಿ. ಹಿಂದಿಗೂ ಮಿಕ್ಕ ಅನೇಕ 
ದೇಶಭಾಷಗಳಿಗೆ ಹೇಗೋ ಹಾಗೆಯೇ ಅದು ಮಾತೃಭಾಷಯಾ ಗಿದೆ. ರಾಷ್ಟ್ರಭಾಷಯ 
ವಿಷಯದಲ್ಲಿ ಈಗ ದಕ್ಷಿಣೋತ್ತರಭಾರತಗಳ ಜನರ ಹೃದಯದಲ್ಲಿ ಉಂಟಾಗಿರುವ 
ವೈಷಮ್ಯದ ಕಲಂಕವನ್ನು ತೆಗೆದುಹಾಕುವದಕ್ಕೆ ಸಂಸ್ಕೃತವನ್ನು ರಾಷ್ಟ್ರಭಾಷೆಯಾಗಿ 
ಮಾಹುವದೊಂದೇ ಉಪಾಯ. ಏಕೆಂದರೆ ಹಿಂದಿಗೆ ವಿರುದ್ಧವಾಗಿರುವವರುಕೂಹ 
ಸಂಸ್ಕೃತದಲ್ಲಿ ಪೂಜ್ಯಬುದ್ದಿಯುಳ್ಳವರಾಗಿರುತ್ತಾರೆ. ಆ ಭಾಷಗೆ ಪ್ರೋತ್ಸಾಹವು 
ದೊರೆತರೆ- ಬೇರಿಗೆ ನೀರೆರೆದರೆ ಕೊಂಬೆಗಳಿಗೆಲ್ಲ ಪೋಷಣೆ ದೊರೆಯುವಂತೆ- ಎಲ್ಲಾ 
ಪ್ರಾಂತೀಯಭಾಷಗಳಿಗೂ ಪೋಷಣ ದೊರೆತಂತೆ ಎಂಬುದು ಸರ್ವರಿಗೂ 
ಸಮ್ಮತವಾಗಿರುತ್ತದೆ. 

ಸಂಸ್ಕೃತವು ಒಮ್ಮೆ ರಾಜಕೀಯಬಾಷಯಾಗಿದ್ದಿತಂಬುಬಕ್ಕ ಅಲ್ಲಲ್ಲಿ 
ಸಂಸ್ಕೃತದಲ್ಲಿ ದೊರೆಯುವ ಶಾಸನಗಳೂ, ಅರ್ಥಶಾಸ್ತವೇ ಮುಂತಾದ ಗ್ರಂಥಗಳೂ, 
ಮನುಯಾಜ್ಞವಲ್ಲಾ ದದಿಸ್ಛೃತಿಗಳಲ್ಲಿರುವ ರಾಜಧರ್ಮವಿವರಣೆಯೂ ಸಾಕ್ಷ 5ವನ್ನು 
ಕೊಡುತ್ತಿವೆ. ಭರತಖಂಹಕ್ಕೆಲ್ಲ ಏಕತ್ತಬುದ್ಧಿಯನ್ನು ಈಗಾಗಲೆ ಕೊಡುತ್ತಿರುವ ಈ 
ಭಾಷಯ ಯೋಗ್ಯತೆಯು ಮತ್ತಷ್ಟು ಹಚ್ಚುವದರಿಂದ ಇದು ರಾಷ್ಟ್ರಭಾಷ 
ಯಾಗುವದರಿಂದ ದೇಶಕ್ಕೆ ಎಲ್ಲಾ ಬಗೆಯಿಂದಲೂ ಲಾಭವೇ ಹೂರತು ಯಾವ 
ನಷ್ಟವೂ ಇಲ್ಲಿ. 

ಈಗಿರುವ ಸ್ಥಿತಿಯಲ್ಲಿ ಸಂಸ್ಕೃತವು ಕಲಕಲವು ಮತಗಳಿಗೆ ಬೇಕಾದಷ್ಟು 
ಗ್ರಂಥಗಳನ್ನು ಮಾತ್ರ ಬದುಕಿಸಿಕೊಂಡಿರುವ ಸ್ಥಿತಿಯಲ್ಲಿದೆ. ಅದರಲ್ಲಿರುವ ಲೌಕಿಕ 
ವಿಚಾರಗಳು -ಆಯುರ್ವೀದ, ವಾಸ್ತುವಿದ್ಯಫಿ, ಸಂಗೀತವೇ ಮುಂತಾದ ಕಲಿಗಳು 
-ಅಹಕವಾಗಿರುವ ಗ್ರಂಥಗಳ ರಾಶಿಯು ದೇಶದಲ್ಲೆಲ್ಲ ಪಸ್ತಕಭಂಹಾರ 
ಗಳಲ್ಲಿದ್ದುಕೊಂಡು ಮಹಾಜನರ ಪ್ರೋತ್ಸಾಹವನ್ನು ನಿರೀಕ್ಷಿಸುತ್ತಿದೆ. ಸನಾತನ 
ಧರ್ಮಾವಲಂಬಿಗಳು, ಜೈನರು, ಬೌದ್ದರು, ಮುಸಲ್ಫಾನರುಕೂಹ ಈ ಭಾಷಯಲ್ಲಿ 
ಬರೆದಿರುವ ವಿವಿಧವಿಷಯಗಳ ಗ್ರಂಥಗಳು ಇನ್ನೂ ಪ್ರಕಾಶವಾಗದೆ ಇರುತ್ತವೆ. 


ಸಂಸ್ಕೃತಭಾಷೆಯ ಮಹತ್ತ್ವ 31 


ಸರಕಾರದ ಪ್ರೋತ್ಸಾಹವು ಸಿಕ್ಕಿದರೆ ಅವುಗಳಲ್ಲವೂ ಅತ್ಯಲ್ಪಕಾದಲ್ಲಿ ಬೆಳಕನ್ನು ಕಂಡಾವು; 
ಭಾರತಜನತೆಯ ಸಂಸ್ಕೃತಿಯ ವೈೆಶಾಲ್ಯವೂ ಲೋಕಶಾಂತಿಗೆ ಬೇಕಾಗಿರುವ ಸಾಧನಗಳ 
ಮೂಲವೂ ಸಂಸ್ಕೃತದ ಬೆಳವಣಿಗೆಯಿಂದ ಇಂದಿನ ಜಗತ್ತಿಗೆ ಸಿಕ್ಕಾವು. 


ಭರತಖಂಹದ ಬೇರೆಬೇರೆಯ ಪ್ರದೇಶಗಳಲ್ಲಿರುವ ಜನರು ಈ 
ಮಹಾಭಾಷೆಯನ್ನು ಉಜ್ಜೇವನಗೊಳಿಸಿ, ಅದರಲ್ಲಿ ಆಧುನಿಕವಿಚಾರಗಳನ್ನು 
ತುಂಬುವ ಯೋಜನೆಯಲ್ಲಿ ಆಗಲೆ ತೊಡಗಿರುತ್ತಾರೆ. ಬೊಂಬಾಯಿ, ಮದರಾಸು, 
ಕೇರಳ- ಮುಂತಾದ ಪ್ರಾಂತಗಳಲ್ಲಿ ಈ ಭಾಷೆಯಲ್ಲಿ ಅಡಗಿರುವ ಜ್ಞಾನರಾಶಿಯನ್ನು 
ಬೆಳಕಿಗೆ ತಂದು ಭಾರತದೇಶನಿವಾಸಿಗಳಿಗೆಲ್ಲ ಹಂಚುವದು ಪರದೇಶಗಳಿಗೂ 
ಅದರಿಂದಾಗುವ ಉಪಕಾರವನ್ನು ಉಪಪಾದಿಸುವದು- ಈ ಕಾರ್ಯಗಳಲ್ಲಿ ಕೆಲವರು 
ಆಗಲೆ ಉದ್ಕುಕ್ತರಾಗಿರುತ್ತಾರೆ. 


ಭಾಷಾಶಾಸ್ತ್ರಫಿ', ತುಲಾನಾತ್ಸಕಮತವಿಮರ್ಶೆ- ಮುಂತಾದ ಹೂಸಶಾಸ್ತ್ರ 
ಗಳಿಗೂ ಎಡೆಗೊಟ್ಟಿರುವ ಈ ಭಾಷೆಯಲ್ಲಿ ರಷ್ಯಫಿ, ಇಂಗ್ಲೆಂಡ್‌, ಅಮಿರಿಕ- ಮುಂತಾದ 
ಕಡೆಯವರೂ ಆದರವನ್ನು ತೋರಿಸುತ್ತಾ ಇರುತ್ತಾರೆ. ಸಂಸ್ಕತಿ ಗ್ರಂಥಗಳು 
ಬೇರೆಬೇರೆಯ ಭಾಷೆಗಳಿಗೆ ಪರಿವರ್ತನೆಯಾಗುತ್ತಿರುವದಲ್ಲದೆ, ಸಂಸ್ಕೃತಭಾಷಯ 
ಪರಿಚಯವನ್ನೂ ಸಂಭಾಷಣಾದಿಗಳನ್ನೂ ತಮ್ಮತಮ್ಮ ದೇಶದವರಿಗೆ ಹರಹುವ 
ದೇಶಗಳೂ ಭರತಖಂಡದ ಹೊರಗೆ ಇವೆ. ನಮ್ಮ ದೇಶದಲ್ಲಿಯೂ ಆ ಭಾಷೆಗೆ 
ರಾಷ್ಟಭಾಷಯ ಸ್ಥಾನವನ್ನು ಕೊಟ್ಟು ಹೂಳಪಿತ್ತರ, ವಿದ್ಯಾಭಿಮಾನಿಗಳಾದ ದೇವತೆಗಳು 
ನಲಿಯರೆ? ಇದನ್ನು ಅಧ್ಯಾತ್ಮಪ್ರಕಾಶದ ವಾಚಕರು ಪರ್ಯಾಲೋಜಚಿಸಬೇಕೆಂದು 
ಬೇಹುತ್ತೇನೆ. 


ಜೇ Xx ೫ ೫% ೫ 


11. ಸಂಸ್ಕೃತಭಾಷೆಯ ಮಹತ್ತ್ವ 


'ಸಂಸ್ಕೃತವು ರಾಷ್ಟ್ರಭಾಷೆಯಾಗಬಲ್ಲದೆ"?' ಎಂಬ ಹಿಂದಿನ ಲೇಖನಕ್ಕೆ 
ಕಲವರು ನಮ್ಮ ದೇಶದ ಬಂಧುಗಳು ಕೆಲವು ಅಡಚಣೆಗಳನ್ನು ತಿಳಿಸಿದ್ದು ನನ್ನ ಲಕ್ಷ pe] 
ಬಂದಿತು. ಕೆಲವು ಆಕ್ಷೇಪಗಳಿಗೆ ನನ್ನ ಲೇಖನದಲ್ಲಿಯೇ ಉತ್ತರವಿರುವದರಿಂದ 
ಅವನ್ನು ಲಕ್ಷಿಸಬೇಕಾದದ್ದಿಲ್ಲಫಿ. ಆದರೆ ಗ್ರೀಕ್‌ಲ್ಯಾಟಿನ್‌ ಭಾಷಗಳಂತ ಸಂಸ್ಕೃತವೂ ನಮ್ಮ 


ದೇಶಭಾಷಗಳಲ್ಲಿ ತನ್ನ ಸಾರಸರ್ವ ಸ್ತಸಮೇತವಾಗಿ ಮುಳುಗಿರುವದರಿಂದ ಅದನ್ನು 


32 ಸಂಸ್ಕೃತವೂ ಸಂಸ್ಕೃತಿಯೂ 


ಕಡೆಗಣಿಸುವದರಿಂದ ಹಾನಿಯೇನೂ ಇಲ್ಲಫಘಿ* ಅದರಲ್ಲಿರುವ ಜಗದ್ದಂದ್ಯಗ್ರಂಥಗಳನ್ನು 
ಪ್ರಾದೇಶಿಕ ಭಾಷಗಳಿಗೂ ವಿಶ್ಚಭಾಷಯಾದ ಇಂಗ್ಲಿಷಿಗೂ ಇಳಿಸಿದರೆ ಸಾಕು- ಎಂದು 
ಒಬ್ಬ ಮಹನೀಯರು ತಿಳಿಸಿರುತ್ತಾರೆ. ಸಂಸ್ಕೃತವು ರಾಜಕೀಯಾದಿವ್ಯವಹಾರಗಳಿಗೆ 
ಅವಶ್ಯವಲ್ಲ ಎಂದು ಇನ್ನೊಬ್ಬರು ಬರೆದಿದಾರೆ. ಕಷ್ಟವಾದ ಈ ಭಾಷೆಯನ್ನು ಯಾರೂ 
ಕಲಿಯುವದಕ್ಕೆ ಒಪ್ಪವದಿಲ್ಲಘಿ, ಕಲಿಯುವದು ಸಾಧ್ಯವೂ ಇಲ್ಲ -ಎಂದು ಮತ್ತೊಬ್ಬರು 
ಬರೆದಿದಾರೆ! ಈ ಬಾಷೆಯಲ್ಲಿರುವ ವಿಷಯಗಳನ್ನೆಲ್ಲ ದೇಶಭಾಷಗಳಿಗೆ ಯಥಾವತ್ತಾಗಿ 
ಇಳಿಸುವದು. ಸಾಧ್ಯವಲ್ಲವೆಂಬುದು ಸಂಸ್ಕೃತಜ್ಞರಿಗೆ ಗೊತ್ತಿದೆ; ಸಂಸ್ಕೃತವು 
ದೇಶಭಾಷಗಳಲ್ಲಿ ಮುಳುಗಿಲ್ಲಫಘಿ, ಅವುಗಳಿಗೆ ಪೋಷಣೆಯನ್ನು ಕೊಡುತ್ತಾ 
ಬಳಯುತ್ತಲೇ ಇದೆ ಎಂಬುದೂ ಇತ್ತೀಚಗೆ ಪ್ರಕಟವಾಗಿರುವ ಸಂಸ್ಕೃತಗ್ರಂಥಗಳನ್ನೂ 
ಬೇರೆಬೇರೆ ಪಂಡಿತಜನರ ಸಂಭಾಷಣೆಯನ್ನೂ ನೋಡಿದವರು ಒಪ್ಪುತ್ತಾರೆ. 
ರಾಜಕೀಯಾದಿ ವ್ಯವಹಾರಗಳಲ್ಲಿ ವಿಷಯಗಳನ್ನು ಅನುವಾದಮಾಡುವಾಗ 
ಪಾರಿಭಾಷಿಕಶಬ್ದಗಳನ್ನು ಸಂಸ್ಕೃತದಲ್ಲಿಯೇ ಈಗಲೂ ಕಲ್ಲಿಸುತ್ತಿದಾರೆ ಎಂಬುದು 
ಎಲ್ಲರಿಗೂ ತಿಳಿದಿದೆ. ದೇಶೀಯಭಾಷಗಳಿಗೆ ವ್ಯವಹಾರದಲ್ಲಿ ಕಲವು ಪರದೇಶದ 
ಶಬ್ದಗಳು ಬರುವಂತೆ ಸಂಸ್ಕೃತದಲ್ಲಿಯೂ ಬಂದು ಸೇರುವದಕ್ಕೆ ಅಡ್ಡಿಯೇನೂ ಇಲ್ಲ 
ಎಂಬುದು ತತ್ತ್ವಿವಿಮರ್ಶಕರಿಗೆ ಗೊತ್ತೇ ಇದೆ. ಭಿತಿಕಶಾಸ್ತದ ಶಬ್ದಗಳಿಗಾಗಿ 
ಇಂಗ್ಲಿಷನ್ಹೇ ಕಲಿಯಬೇಕಂಬುದನ್ನು ಪ್ರಗತಿಪರವಾಗಿರುವ ಯಾವ ದೇಶದವರೂ 
ಒಪ್ಪಿಲ್ಲಫಿ. ಈ ಸಂಸ್ಕೃತವನ್ನು ಕಲಿಯುವದು ಅಷ್ಟೇನೂ ಕಷ್ಟವಲ್ಲಫಿ; ಇಂಗ್ಲಿಷನ್ನು 
ಕಲಿಯುವದಕ್ಕೆ ನಾವು ವೆಚ್ಚಮಾಹುತ್ತಿರುವಎ ಹಣದ ಮತ್ತು ಬಾಧ್ಲಿಕಕ್ರಮದ 
ಅರ್ಧಪಾಲನ್ನು ಉಪಯೋಗಿಸಿದಮಾತ್ರದಿಂದ ಆ ಭಾಷಗಿಂತಲೂ ಸಂಸ್ಕೃತವು 
ಹಚ್ಚುವೇಗದಿಂದ ಅನಾಯಾಸವಾಗಿ ಬೇಶದಲ್ಲಲ್ಲ ಹಬ್ಬಿಕೊಳ್ಳಬಲ್ಲದೆಂಬುದನ್ನು 
ಪರೀಕ್ಷೆಯಿಂದ ಮನಗಾಣಬಹುದಾಗಿದೆ. ಆದ್ದರಿಂದ ವಿಚಾರವಿಲ್ಲದೆ 
ಆಕ್ಷೀಪಣಗಳನ್ನೊಡ್ಡುವದು ಸಾಕು; ಇನ್ನು ಮೇಲಾದರೂ ನಿಜವಾಗಿರುವ ಸಂಸ್ಕೃತದ 
ಮಹಿಮೆಯನ್ನು ನಿಷ್ಟಕ್ಷಪಾತದೃಷ್ಟಿಯಿಂದ ನೋಡಿ ಒಪ್ಪಿಕೊಳ್ಳೋಣ. 

ಈ ಲೇಖನದಲ್ಲಿ ನಾನು ಸಂಸ್ಕೃತದ ಮಹತ್ತ್ವವನ್ನು ಕುರಿತು ಪರದೇಶದ 
ವಿದ್ವಾಂಸರಾದ ವಿಮರ್ಶಕರೂ ನಮ್ಮ ದೇಶದಲ್ಲಿ ಉಚ್ಚಸ್ಥಾನವನ್ನು ಏರಿರುವ 


1. "Sahitya Academy, Govt. Estate, Madras-2 ಇವರು ಪ್ರಕಟಿಸುವ 'ಸಂಸ್ಕೃತ 
ಪ್ರತಿಭಾ' ಎಂವ ಷಾಣ್ಠಾಸಿಕ ಪತ್ರಿಕೆಯಲ್ಲಿರುವ ಲೇಖನಗಳನ್ನು ಓದಿದವರಿಗೆ ಸಂಸ್ಕೃತವು 
ಜೀವಂತವೆಂಬುದು ಮನದಟ್ಟಾಗುವದರಲ್ಲಿ ಸಂದೇಹವಿಲ್ಲಫಿ. 


ಸಂಸ್ಕೃತಭಾಷೆಯ ಮಹತ್ತ್ವ 33 


ಮಹಾಶಯರೂ ಏನು ಹೇಳಿದ್ದಾರೆಂಬುದಿಷ್ಟನ್ನು ಮಾತ್ರ ಬರೆಯುವೆನು. 
ದ್ರಾಕ್ಷೆಯಹಣ್ಣನ್ನು ಎಟುಕಲಾರದೆ ನರಿಯು ಹುಳಿ ಎಂದು ಹೇಳಿದಮಾತ್ರದಿಂದ ಅದರ 
ಮಾಧುರ್ಯಕ್ಕೇನೂ ಕುಂದಿಲ್ಲವಷ್ಟೆ ಫಿ? 


(1) ಫ್ರಾನ್‌ಬಾಷ್‌ (France Bopp):- "ಒಂದಾನೊಂದು ಕಾಲದಲ್ಲಿ 
ಸಂಸ್ಕೃತವೊಂದೇ ಭೂಲೋಕದ ಭಾಷಯಾಗಿತ್ತುಘ- 


(2) ಮಾಕ್‌ ಮುಲ್ಲರ್‌ (Prof. Max Muller):- "ಸಂಸ್ಕೃತವು ಈ 
ಲೋಕದಲ್ಲಿರುವ ಸರ್ವೋಚ್ಚಭಾಷ,' 


(೨) ಟೇಲರ್‌ (Taylor):- "ಯೂರೋಪುಖಂಡಹವು ಸರ್ವೋತ್ತಮ 
ಭಾಷಗಳೆಂದು ಸಿದ್ಧಾಂತಪಡಿಸಿರುವ ಭಾಷಗಳಿಗೆಲ್ಲ ತಾಯಿಯಿದು.' 


(4) ಡಾ ಲೂಯಿ ರೆನಾನ್‌ (Dr. Louis Renen):- 'ಇಂಡಿಯಕ್ಕೂ 
ಸಂಸ್ಕೃತಕ್ಕೂ ಅವಿನಾಭಾಎಸಂಬಂಧವಿದೆ. ಇಂಡಿಯವು ನಮ್ಮ ವಂಶದಎರ 
ಮಾತೃಭೂಮಿ, ಸಂಸ್ಕೃತವು ಯೂರೋಪಿನ ಭಾಷಗಳ ತಾಯಿ. ಸಂಸ್ಕೃತವೇ ನಮ್ಮ 
ತತ್ತ್ವಶಾಸ್ತ್ರಗಳ ಜನನಿ; ಅರಬ್ಬಿಯವರ ಮೂಲಕ ನಮ್ಮ ಗಣಿತಶಾಸ್ತ್ರದ ಬಹ್ಪಂಶಕ್ಕೆ 
ತಾಯಿ; ಬುದ್ದನ ದ್ವಾರದಿಂದ ಕ್ರಿಸ್ತಿಯನ್‌ಮಾದಲ್ಲಿರುವ. ಧ್ಯೇಯಗಳಿಗೆ ತಾಯಿ; 
ಗ್ರಾಮಪಂಚಾಯಿತಿಯ ಮೂಲಕ ಸ್ವರಾಜ್ಯಕ್ಕೂ ಪ್ರಜಾಸತ್ತೆಗೂ ತಾಯಿ. 
ಭಾರತಮಾತೆಯು ಅನೇಕಪ್ರಕಾರಗಳಿಂದ ನಮಗೆಲ್ಲ ಮಾತೆಯಾಗಿರುತ್ತಾಳೆ | 

ಈಗ ನಮ್ಮ ದೇಶದ ಕೆಲವು ಸುಪ್ರಸಿದ್ದವ್ಯಕ್ತಿಗಳ ಅಭಿಪ್ರಾಯವನ್ನು 
ಕೇಳೋಣ: 

(1) ಶ್ರೀ ಜವಹರಲಾಲ್‌ ನೆಹರು 1934:-'ಎಷ್ಟೋ ಶತಮಾನ 
ಗಳಿಂದ, ಅಥವಾ ಯುಗಾಂತರಗಳಿಂದಲೂ, ಸಾಂಪ್ರದಾಯಿಕವಾದ ಸಂಸ್ಕೃತ 
ವಿದ್ಯಾಭ್ಯಾಸವು ನಡೆಯುತ್ತಲೇ ಬಂದಿದೆ. ಈ ನಮ್ಮ ಜನಾಂಗದ ಸಂಸ್ಕೃತಿಯೇ 
ಭಾರತದ ನಾಗರಿಕತೆಗೆ ಇಂಥ ದೀರ್ಫಾಯುಸ್ಸನ್ನು ಕೊಟ್ಟೆರುವದು.' 

(19೨೨): "ಸಂಸ್ಕೃತವು ಭಾರತದೀಶೀಯರ ಸಂಸ್ಕೃತಿಯ ಉತ್ತಮವಿಭೂತಿ 
ಯಾಗಿರುತ್ತದ.' ಪ್ರಾಚೀನಕಾಲದಂತ ಭವಿಷ್ಯತ್ಕಾಲದಲ್ಲಿಯೂ ಇದೊಂದು ಉತ್ತಮ 
ವಿಚಾರಪ್ರಸಾರಕಸಾಧನವಾಗಿರುವದಂಬ ಪ್ರತ್ಯಾಶೆಯನ್ನು ಆಗ ನೆಹರುರಎರು 
ಸೂಚಿಸಿರುತ್ತಾರೆ. 


34 ಸಂಸ್ಕೃತವೂ ಸಂಸ್ಕೃತಿಯೂ 


(2) ಶ್ರೀ ಕೆ.ಎಮ್‌. ಮುನ್ನಿ (1904) :-ಉತ್ತರಪ್ರದೇಶದ 
ಗವರ್ನರಾಗಿದ್ದಾಗ: "ಮಾನವನ ಮನಸ್ಸಿನಲ್ಲಿ ನೆಲಸಿರುವ- ನಾಚಿಗೆಗೆಟ್ಟ ಅಕಾರ 
ಲಾಲಸೆಯ ರೂಪವಾಗಿರುವ- ಚಾರ್ವಾಕವಾಸನೆಯನ್ನು ತಪ್ಲಿಸಬೇಕಾದರೆ 
ಮಾನವರನ್ನೆಲ್ಲ ಒಗ್ಗಟ್ಟುಮಾಡಬೇಕಾದರೆ, ಸಂಸ್ಕೃತಾಭ್ಯಾಸವೊಂದೇ ಉಪಾಯ 
ವೆಂಬುದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ ಯಾವಯಾವಾಗ 
ಸಂಸ್ಕೃತಾಧ್ಯಯನವು ಅಭಿವೃದ್ಧಿಯನ್ನು ಹೊಂದುವದೋ, ಆಗಾಗ ಜನರು ಚಿನ್ನತ್ಯದ 
ಮುಟ್ಟವನ್ನೇರುತ್ತಿರುವರು.'' 

(1956):  "ಸಂಸ್ಕೃತವೊಂದಿಲ್ಲದಿದ್ದರ ಭಾರತವೆಂದರ ಬರಿಯ 
ಪ್ರಾಂತಭಾಷೆಗಳ ಸಿವುಡೆಂದಾಗುವದು. ಅದಿಲ್ಲದಿದ್ದರೆ ಭಾರತದ ಭಾಷೆಗಳಿಗೆ 
ಹೊಂದುಗೆಯಿರಲಾರದು; ಅದರ ನಿವಾಸಿಗಳು ಹವ್ಚಪಡಬಹುದಾದ ಪುರ್ವಜರ 
ಸಂಪಾದನೆಯೇನೂ ಉಳಿದಿರುವದಿಲ್ಲಫಿ”; ಎಲ್ಲರಿಗೂ ಸಮಾನವಾಗಿರುವ ಸಂಸ್ಕೃತಿಯೇ 
ಇರುವದಿಲ್ಲ. ಅದಿಲ್ಲದಿದ್ದದರೆ ಭಾರತಕ್ಕೆ ಯಾವ ನೀತಿಯ ಆಲಂಬನೆಯೂ 
ಇರುವದಿಲ್ಲಫಿ, ಉಪದೇಶಿಸುವ ಹೊಸ ವಿಷಯವೇನೂ ಇರುವದಿಲ್ಲಫಿ. ಮಾನವವರ್ಗಕ್ಕೆ 
ಕೊಡುವ ಸಂದೇಶವೂ ಅದಕ್ಕೆ ಯಾವದೂ ಇರುವದಿಲ್ಲ.” 


ಶ್ರೀ ಸಂಪೂರ್ಣಾನಂದರು :- ಉತ್ತರಪದೇಶದ ಮುಖ್ಯಮಂತ್ರಿಗಳು 
(1955) "ಸಂಸ್ಕೃತದಲ್ಲಿ ಜನಾಂಗದ ಭಾಷೆಯಾಗುವ ಶಕ್ತಿಗಳಲ್ಲ ಇವೆ ಎಂಬುದು ನನ್ನ 

ಡಾ| ಪಟ್ಟಾಭಿರಾಮಯ್ಯನವರು. ಮಧ್ಯಪ್ರದೇಶದ ಗವರ್ನರಾಗಿದ್ದಾಗ: 
(1991) ಸಂಸ್ಕೃತವನ್ನು ಇನ್ನುಮೇಲೆ ನಾವು ಮೃತಭಾಷೆಯೆಂದು ಎಣಿಸುವ ಹಾಗೇ 
ಇಲ್ಲಫಿ. ಅದನ್ನು ಜೀವಂತಭಾಷಯಾಗಿ ಮಾಡುವದು ನಮ್ಮ ಕೈಯಲ್ಲಿದೆ! ಸಂಸ್ಕೃತವನ್ನು 
ಕಡೆಗಣಿಸಿದ್ದರಿಂದಲೇ ಅದು ಮೃತಭಾಷೆಯಾಗಿದ್ದುಕೊಂಡಿದೆ. ಸಂಸ್ಕೃತವನ್ನು 
ಜನಾಂಗದ ಭಾಷೆಯೆಂದು ಒಪ್ಪಿದರೆ ದಕ್ಷಣದೇಶದವರಾದ ನಮ್ಮಗಳಿಗೆ 
ನಷ್ಟವೇನೆಂಬುದು ನನಗೆ ತಿಳಿಯಲೊಲ್ಲದು. ಹಿಂದಿಗಿಂತ ಸಂಸ್ಕೃತವು ನಮಗೆ ಚನ್ನಾಗಿ 
ತಿಳಿಯುತ್ತದೆ. ತೆಲುಗಿನಲ್ಲಿ ನೂರಕ್ಕೆ 00 ಭಾಗ ಸಂಸ್ಕೃತ ಬೆರೆತಿದೆ; ಮಲಯಾಳವು 
ಸಂಸ್ಕೃತಸಮಾಸಗಳನ್ನೇ ಒಟ್ಟೊಟ್ಟಾಗಿ ಸೇರಿಸಿಕೊಂಡಿರುತ್ತದೆ. 

ಸರದಾರ್‌ ಪನಿಕ್ಕರ್‌ (1954) :- ಸಂಸ್ಕೃತವೊಂದೇ ಜನಾಂಗದ 
ಪಿತ್ರಾರ್ಜಿತವಾಗಿತ್ತು. ದಕ್ಷಿಣ ಉತ್ತರ, ಪಲ್ಷಿಮ, ಪೂರ್ವ- ಎಲ್ಲಾ ಕಡೆಯವರೂ ಈ 


ಸಂಸ್ಕೃತಭಾಷೆಯ ಮಹತ್ತ್ವ 35 


ಭಾಷಗೆ ಸೇವೆಯನ್ನು ಮಾಡಿರುತ್ತಾರೆ. ಇದೊಂದೇ ಜನಾಂಗದ ಪಿತ್ರಾರ್ಜಿತವೆನ್ನುಎದು 
ಹಾಗಿರಲಿ, ನಮ್ಮ ಜನಾಂಗದ ನಡತೆಯ ಮೂಲ, ನಮ್ಮ ವಿಚಾರದ ರೂಪವಿಶೇಷ, 
ನಮ್ಮ ಅಭಿಪ್ರಾಯಗಳಿಗೆಲ್ಲ ಮೂಲವು ಸಂಸ್ಕೃತದಲ್ಲಿಯೇ ಇರುವದರಿಂದ ಸಂಸ್ಕೃತ 
ಪರಿಚಯವು ನಿಜವಾದ ಭಾರತೀಯನೆಂದುಕೊಳ್ಳುವ ಪ್ರತಿಯೊಬ್ಬನಿಗೂ ಅವಶ್ಯಫಿ. 
ದೇಶಭಾಷಗಳಿಗೆಲ್ಲ ಅರಷ್ಟಾತೃವಾಗಿರುವ ಸ್ಥಾನವು ಸಂಸ್ಕೃತಕ್ಕೆದೆಯೇ ಹೂರತು 
ಹಿಂದಿಗೆ ಎಂದಿಗೂ ಆ ಸ್ಥಾನವು ತನ್ನಬೆನ್ನುವ ಎದೆ ಬರಲಾರದು. ಭಾರತದ ಏಕತ್ವವನ್ನು 
ನಿಲ್ಲಿಸಿಕೊಂಡು ಹಿಡಿದೆತ್ತುವು.. ಯೋಗ್ಯತೆಯು ಸಂಸ್ಕೃತಕ್ಕೆ ಪ್ರತಿಯೊಂದು 
ಪ್ರಾಂತದಲ್ಲಿಯೂ ಉಂಟು. 

ಡಾ| ರಾಜೇಂದ್ರಪ್ರಸಾದ್‌, ಭಾರತರಾಷ್ಟ್ರಾಧಿಪತಿಗಳು (195೨):- 
ಸಂಸ್ಕೃತವೊಂದೇ ಅನೇಕ ಶತಮಾನಗಳಿಂದ ಭಾರತದ ಏರಕತ್ತಕ್ಕೆ ಮುಖ್ಯಾಧಾರವನ್ನು 
ಒದಗಿಸಿತಂದು ಜನರು ಹೇಳುವದನ್ನು ನಾನು ಶಕೇಳಿರುತ್ತೇನೆ. ಎರಡು ಸಾವಿರ 
ವರ್ಷಗಳ ಹಿಂದೆ ಭಾರತವು ಈಗಿರುವದಕ್ಕೆಂತಲೂ ವಿಶಾಲತರವಾಗಿದ್ದಿರಬೇಕು; 
ಆಗಲೂ ಬೇರೆಬೇರೆ ದೂರದೇಶಗಳಲ್ಲಿರುವ ಜನರು ಒಬ್ಬರಿಗೊಬ್ಬರ 
ಸಂಬಂಧವನ್ನಿಟ್ಟುಕೊಂಡಿದ್ದರು. ಆವರಿಗೆಲ್ಲ ವ್ಯವಹಾರಕ್ಕೆ ಮಾಧ್ಯಮವಾಗಿದ್ದದ್ದು 
ಸಂಸ್ಕೃತವೇ. ಬೇರಬೇರಯ ದೇಶಗಳಲ್ಲಿ ಆಯಾ ಭಾಷಗಳನ್ನು ಜನರ 


ಮಾತನಾಹುತ್ತಿದ್ದರೂ ಸಂಸ್ಕೃತವೊಂದೇ ಅಖಿಲಜನಾಂಗದ ಭಾಷಯಾಗಿತ್ತುಘ. ಎಷ್ಟೋ 
ಶತಮಾನಗಳವರೆಗೆ ಜನಾಂಗದ ಭಾಷೆಯಾಗಿತ್ತೆಂದು ನಾವು ಹೇಳಬಹುದು. ಒಂದು 
ದೇಶವು ಮತ್ತೊಂದಕ್ಕೆ ಎಷ್ಟೇ ದೂರವಾಗಿರಲಿ, ಜನರೂ ಅವರ ಭಾಷಗಳೂ ಎಷ್ಟೇ 
ಭಿನ್ನಭಿನ್ನವಾಗಿರಲಿ- ಸಂಸ್ಕೃತವೊಂದೇ ಎಲ್ಲರನ್ನೂ ಒಗ್ಗೂಡಿಸುವ ಶಕ್ಷಿಯಾಗಿತ್ತುಫಿ. 

ಡಾ|| ಕೈಲಾಸನಾಥ ಖಟ್ಟು ಒರಿಸ್ಸಾ ಗವರ್ನರಾಗಿದ್ದಾಗ (1957):- 
"ಸಂಸ್ಕೃತವು ಪ್ರಾಂತೀಯಭಾಷಗಳಿಗೆಲ್ಲ- ಅರೇಬಿಯ ಅಥವಾ ಪರ್ಷಿಯ ದೇಶಗಳ 
ಅಪೇಕ್ಷಿಯಿಲ್ಲದಿರುವ ಭಾಷಗಳಿಗೆಲ್ಲ- ಮಾತೃವಾಗಿರುತ್ತಿದೆ. ನಮ್ಮ ಜನಾಂಗದ 
ಜೀವನದಲ್ಲಿ ಸಂಸ್ಛೃತವೊಂದೇ ಏಕೀಕರಣಕ್ಕೊಂದು ಮಹಾಶಕ್ತಿಯಾಗಿರುವದೆಂದು ನನ್ನ 
ದೃಢನಂಬಿಕ. ಅದು ನಮ್ಮ ಪ್ರಾಚೀನಸಂಸ್ಕೃತಿಗೆ ಸಮಬಂಧವನ್ನು ಕಲ್ಪಿಸುತ್ತದೆ; 
ಸಂಸ್ಕೃತವನ್ನು ಜನಾಂಗದ ಭಾಷಯಾಗಿ ವಿಸ್ತರಿಸಿದರೆ ಪ್ರಾಂತೀಯ ಭಾಷಗಳ 
ವಿಕಾಸಕ್ಕೂ ಸಾಧನವಾಗುತ್ತದೆ”. 

ಪಠ್ರಿಮ ಬಂಗಾಳದ ಗವರ್ನರಾಗಿದ್ದಾಗ (1949) ಸಂಸ್ಕೃತವು ಸರಕಾರದ 
ಭಾಷಯಾಗಬೇಕೆನ್ನುಎದಕ್ಕೆ ಅವರು ಸಮೃತಿಯಿತ್ತಿದ್ದರು. ಯೂನಿಯನ್‌ ಹೋಮ್‌ 


೨೦ ಸಂಸ್ಕೃತವೂ ಸಂಸ್ಕೃತಿಯೂ 


ಮಿನಿಸ್ಟರ್‌ ಆಗಿದ್ದಾಗ (195೨) ಸಂಸ್ಕೃತವು ಜನಾಂಗದ ಭಾಷೆಯಾಗಶಕ್ಕದ್ಲಂಬ 
ಅಭಿಪ್ರಾಯವು ಈಗಲೂ ನನಗಿದೆ ಎಂದರು; ಈ ಬಗ್ಗೆ ಶಾಸನ ಘಟನೆಯು ಮುಂದೆ 
2ರ ವರ್ಷಗಳೊಳಗೆ ತಿದ್ದುಪಡಿಯಾಗುವದೆಂಬ ಭರವಸೆಯನ್ನೂ ತೋರಿಸಿದರು. 


ಸಂಸ್ಕೃತವು ಇಡಿಯ ಭಾರತದ ಸರಕಾರಿಯ ಭಾಷೆಯಾಗಬೇಕೆಂಬುದಕ್ಕೆ 
ದೇಶದ ಪ್ರಮುಖರ ಸಮ್ಮತಿ ಎಷ್ಟರಮಟ್ಟಿಗೆ ಇದೆ ಎಂಬುದನ್ನು ವಾಚಕರು ಇದರಿಂದ 
ಮನದಟ್ಟುಮಾಡಿಕೊಳ್ಳಬಹುದು. ಶ್ರೀ ಚಪಲಾಕಾಂತರು ತಂದಿರುವ ಶಾಸನ 
ತಿದ್ದುಪಡಿಯ ಸೂಚನೆಗೆ ವಿವೇಕಿಗಳಲ್ಲರೂ ಈಗಲಾದರೂ ಹಚ್ಚಿನ ಒತ್ತಾಸಯನ್ನು 
ಕೊಡಬಹುದಲ್ಲವೆ"? 


ಜೇ ೫ ೫ ೫ ೫% 


12. ಆ ಭಾಷೆ ನನಗೆ ಹೇಗೆ ಹೊಸದಾಯಿತೊ! 


ಒಂದು ದಿನ ಕಣ್ಣುಬೇನೆಯಿಂದ ದೇವನಾಗರಿಲಿಪಿಯನ್ನು ಓದುವದಕ್ಕೆ 
ಆಗದೇ ಕಣ್ಣು ಮುಚ್ಚಿಕೊಂಡು ಹಾಗೇ ಮಲಗಿಕೊಂಡೆನು. ಸ್ವಲ್ಪ ಹೂತ್ತಿನೊಳಗೇ ನಿದ್ರೆ 
ಹತ್ತಿತು. 

ಆದರೆ ಸ್ವಲ್ಪ ಹೊತ್ತಿನೊಳಗೆ ಮತ್ತೆ ಎಚ್ಚರವಾಯಿತು. ಹತ್ತಿರವಿದ್ದ ಒಂದು 
ಪುಸ್ತಕವನ್ನು ಓದುವದಕ್ಕೆ ಪ್ರಾರಂಭಿಸಿದೆನು. ಅದು ಯಾವ ಬರಹವೆಂಬುದಾಗಲಿ, 
ಯಾವ ಭಾಷೆಯ ಗ್ರಂಥವೆಂಬುದಾಗಲಿ ನನಗೆ ತಿಳಿಯಲಿಲ್ಲ. ಆದರೂ ಓದುತ್ತಾ 
ಓದುತ್ತಾ ನನಗೆ ಅದರಲ್ಲಿ ಹಚ್ಚನ ರುಚಿ ಹತ್ತಿತು. ಅರ್ಥವೂ ಸುಲಭವಾಗಿ 
ಆಗುತ್ತಾಬಂದಿತು. ಈ ಭಾಷೆ ಯಾವ ದೇಶದ್ದೊ"? ಇದು ನನಗೆ ಇಷ್ಟು ಸುಲಭವಾಗಿ 
ಹೇಗೆ ಅರ್ಥವಾಯಿತೊ!- ಎಂದು ಆಶ್ಚರ್ಯಪಡುತ್ತಿಬ್ಲೆನು. ನಾನು ಆ ಪುಸ್ತಕವನ್ನು 
ಕೊಂಡುಕೊಂಡ ನೆನಪು ಇರಲಿಲ್ಲ; ಅದು ನನ್ನ ಬಳಿಗೆ ಹೇಗೆ ಬಂತೆಂಬುದೂ 
ಗೊತ್ತಾಗಲಿಲ್ಲ. ಮುಂದುಮುಂದಕ್ಕೆ ಓದುತ್ತಲೇ ಹೋದನು. ಅದರಲ್ಲಿ ಕುತೂಹಲವೂ 
ಆದರವೂ ಉಂಟಾದವು. 


ಆದರೆ ಇದೇನು? ಈಗ ನನಗೆ ನಿಜವಾಗಿ ಎಚ್ಚರವಾಗಿದೆ. ಇದುಎರೆಗೆ ನಾನು 
ಕನಸುಕಾಣುತ್ತಿದ್ದೆನೆಂದೇ ನಿಶ್ಚಯವಾಗಿದೆ. ನಾನು ಒದುತ್ತಿದ್ದದ್ದು 
ಸಂಸ್ಕೃತಭಾಷೆಯಲ್ಲಿರುವ' ಗುರ್ವಷ್ಠಕವೆಂಬ ಸ್ತೋತ್ರ. ಅದು '“ಬೃಹತ್‌ಸ್ತೋತ್ರ 
ರತ್ನಾಕರ''ದಲ್ಲಿದೆ; ಸ್ತೋತ್ರವು ನನಗೆ ಬಾಯಿಗೂ ಬರುತ್ತಿದೆ, ಹೂಸದೇನೂ ಅಲ್ಲ. 


ಒಗ್ಗಟ್ಟು 37 
ಶರೀರಂ ಸುರೂಪಂ ತಥಾ ವಾ ಕಲತ್ರಂ 
ಯಶಶ್ಥಾರು ಚಿತ್ರಂ ಧನಂ ಮೇರುತುಲ್ಕಮ್‌ । 
ಮನಶ್ನೇನ್ನ ಲಗ್ಗಂ ಗುರೋರಂಪ್ರಿಪದ್ಧೇ 
ತತಃ ಕಿಂ ತತಃ ಕಿಂ ತತಃ ಕಿಂ ತತಃ ಕಿಮ್‌ ॥ 


ಇದರ ಅರ್ಥವು ಸುಲಭವಾಗಿ ಆಗುವದರಲ್ಲೇನು ಆಶ್ಚರ್ಯ" ಕನಸಿನಲ್ಲಿ 
ಸಂಸ್ಕೃತವೇ ಹೂಸ ಭಾಷಯನಿಸಿತ್ತು. ಆಗ ನಾನು ಎಚ್ಚರವಾಗಿದ್ದೇನೆಂದೇ 
ಮಾಡಿಕೊಂಡಿದ್ದೆ. ಅದಕ್ಕೆ ಇಷ್ಟು ಬೇಗನೆ ಅರ್ಥವಾದದ್ದು ಹೇಗೆಂದು ಅಚ್ಚರಿ 
ಪಡುತ್ತಲೂ ಇದ್ದ. 

ವಾಚಕರ, ಕನವರಿಕೆ ಸಾಕು! ಎಚ್ಚರವಾಗಿರಿ! ಸಂಸ್ಕೃತವು ಹೂಸದಲ್ಲ. 
ಕಲಿಯುವದಕ್ಕೆ ಕಷ್ಟವೂ ಅಲ್ಲ. ಅನಾದ್ಯಜ್ಞಾನದ ನಿದ್ರೆಯನ್ನು ಮಾತ್ರ ಬಿಟ್ಟಿರಿ. 


ಜೇ ೫ ೫ ೫% ೫% 


13. ಒಗ್ಗಟ್ಟು 


ಆತ್ಲೋದ್ದಾರಕಸಂಘದ ಸ್ಥಾಪನೆಯೇನೋ ಆಯಿತು. ಆದರೆ ಸಂಘಕ್ಕೆ ಸ್ತಂತ 
ಕಟ್ಟಡವಿಲ್ಲಘಿ. ಊರೊಳಗೆ ಜನರ ಪ್ರೋತ್ಸಾಹವೂ ಇಲ್ಲಘಿ. ಆದ್ದರಿಂದ ಸದ್ಯಕ್ಕೆ 
ಹನುಮಂತರಾಯನಗುಡಿಯ ಜಗುಲಿಯೇ ಸಂಘದ ನಡೆವಳಿಕಗೆ ಯುಕ್ತವೆಂದು 
ತೋರಿದೆ. ಮೊನ್ನೆಯದಿನ ಸಾಯಂಕಾಲ ನಾವೆಲ್ಲರೂ ಅಲ್ಲಿಗೆ ಸಂಚಾರಕ್ರಮದಿಂದ 
ಹೋಗಿ ಕುಳಿತುಕೊಂಡೆವು. ನಾನು ಸಂಘದ ವರದಿಯನ್ನು ಹೇಳಿ ಸಂಭಾಷಣೆಯನ್ನು 
ಮೊದಲುಮಾಡಿದೆನು: 

ಅಣ್ಣಗಳಿರಾ, ಆತ್ಲೋದ್ದಾರಕ ಸಂಘವೆಂಬ ಹಸರನ್ನು ಸೂಚಿಸಿದ 
ಮಹಾತ್ಸರೊಬ್ಬರ ಸಂದರ್ಶನವಾದ ಪವಿತ್ರಿಸ್ಸಲವಿದು. ಈಗ ಅವರ ಸಂನಿs 
ಯಿಲ್ಲದಿರವದೊಂದು ಕೂರತೆ. ಆದರೆ ಅವರು ನೆನಪುಕೊಟ್ಟ ಮಾರುತಿಯ ಸಂನಿs 
ಯಂತೂ ನಮಗೆ ಇದ್ದೇ ಇದೆ. ಲಂಕಾಪಟ್ಟಣಕ್ಕೆ ಹೋದ ಸುಗ್ರೀವನ ಸ್ಫನ್ಯದಎರು 
ಹನುಮಂತನನ್ನೇ ನಾಯಕನಾಗಿ ಮಾಡಿಕೊಂಡಂತೆ ನಾವೂ ಆತನನ್ನೇ ನಮ್ಮ ಸಂಘಕ್ಕೆ 
ಅರಷ್ಠಾತೃದೇವತೆ ಎಂದು ಇಟ್ಟುಕೊಳ್ಳೋಣ. ಆ ವಾನರಸ್ಫನ್ಯವು ಒಮ್ಮತದಿಂದ 
ದಕ್ಷಣಕ್ಕೆ ಹೋಗಿ ಜಯಶೀಲರಾದಂತೆ ನಾವೂ ಒಗ್ಗಟ್ಟಾಗಿ ಕಾರ್ಯವನ್ನು 
ಸಾsಸಬಹುದಾಗಿದೆ. ಆದರೆ ಇಲ್ಲೊಂದು ಸಣ್ಣತೊಹಕು ಇದೆ. ನಮ್ಮ ದೇಶದಲ್ಲಿ ಹಲವು 


38 ಸಂಸ್ಕೃತವೂ ಸಂಸ್ಕೃತಿಯೂ 


ಜಾತಿಗಳಿರುವದರಿಂದ ಒಬ್ಬರೊಹನೊಬ್ಬರು ನಿರಾತಂಕವಾಗಿ ಆಹಾರವಿಹಾರಗಳನ್ನು 
ಆಚರಿಸುವದಕ್ಕೆ ಅಡ್ಡಿಯಾಗಿರುತ್ತದೆ. ಇತ್ತೀಚೆಗೆ ಸರಕಾರದವರು ಭಾಷಾವಾರಾಗಿ 
ದೇಶಪ್ರಾಂತಗಳನ್ನು ವಿಂಗಡಿಸಿಕೊಟ್ಟೆರುವದರಿಂದ ಸ್ವಲ್ಪಮಟ್ಟಿಗೆ ಜನರು 
ಒಗ್ಗಟ್ಟಾಗುವದಕ್ಕೆ ಅವಕಾಶವಾಗಿದ್ದರೂ ಅದರಲ್ಲಿಯೂ ತೊಡಕು ಇಲ್ಲದೆ ಇಲ್ಲಫಿ. ನಮ್ಮ 
ದೇಶದ ಒಗ್ಗಟ್ಟಿಗೆ ಇರುವ ಪ್ರತಿಬಂಧಕಗಳು ಯಾವವು? ಅವುಗಳನ್ನು 
ಪರಿಹರಿಸಿಕೊಳ್ಳುವದು ಹೇಗೆ"? -ಎಂಬೀ ವಿಷಯದಲ್ಲಿ ಈ ದಿನದ ಚರ್ಚೆಯಾಗಲಿ- 
ಎಂದು ನನ್ನ ಸೂಚನೆಯಿದೆ. ತಮ್ಮಗಳಿಗೆಲ್ಲ ಒಪ್ಪಾದರೆ, ಆ ವಿಷಯವನ್ನೇ ಈ 
ಸಾಯಂಕಾಲ ಚರ್ಚಿಸಬಹುದೆಂದು ನನ್ನ ಅಭಿಪ್ರಾಯ. 

ಕೃಷ್ಣಯ್ಯ:- ಆಗಬಹುದಯ್ಯಫಿ. ಆದರೆ ಪಾರ್ಲಿಮೆಂಟಿನಲ್ಲಿ ಜನರು 
ಚರ್ಚೆಮಾಡಿದಂತೆ ಉದ್ದುದ್ದನೆಯ ಭಾಷಣಗಳನ್ನು ಮಾಡುವದು ನನಗೆ 
ಸೇರುವದಿಲ್ಲವಪ್ಪಘಿ. ಒಂದು ಕುಟುಂಬದವರು ಒಬ್ಬರೊಹನೊಬ್ಬರು ಮಾತಾಡುವಾಗ 
ಪುಸ್ತಕದ ಮಾತನ್ನಾಗಲಿ, ವಾಗ್ಗೆ ಖುರಿಯನ್ನಾಗಲಿ ತೋರಿಸಿಕೊಳ್ಳುವರೇನಯ್ಯಪಿ" 
ಇಲ್ಲ. ಅದರಂತೆ, ಜೊತೆಯವರಾದ ನಾವೆಲ್ಲರೂ ಸಹಜವಾಗಿ ಮಾತನಾಡೋಣ. 
ಅದರಿಂದಲೇ ಮೊದಲು ಒಗ್ಗಟ್ಟಿನ ರುಳುಕು ಕಾಣಿಸಿಕೊಂಡೀತು. 


ಬೋರಯ್ಯ:- ನನಗೂ ಇದೇ ಸಂಮತ. ಅದರೆ ಬಹಳ ಜಾತಿಗಳಿದ್ದರೆ 
ಒಗ್ಗಟ್ಟಿಗೆ ತೊಡಕು ಎಂದರಲ್ಲಫ. ಈ ಅಯ್ಯನೋರು, ಅದೇಕ ನಮ್ಮೂರಿನಲ್ಲಿ 
ಕುರುಬರು, ಕುಂಬಾರರು, ಲಿಂಗಾಯಿತರು ಮುಂತಾಗಿ ಎಷ್ಟೋ ಜಾತಿಗಳವರು 
ಇದ್ದಾರೆ. ಈವರೆಗೂ ಅವರು ಯಾರಿಗೂ ಒಬ್ಬೊಬ್ಬರಿಗೆ ಕಚ್ಚಾಟವಾದದ್ದು 
ಕಾಣಲಿಲ್ಲವಪ್ಪಫಿ. ಚುನಾವಣೆಕಾಲ ಬಂದಾಗ ಮಾತ್ರ, ಈ ಮಾತು ಆಗಾಗ ಬರುತ್ತದೆ. 
ನಾನು ಆ ದಿನ ಹೇಳಿದ್ದೇ ನಿಜವೆಂದೇ ಕಾಣಿಸುತ್ತಿದೆ. ಇಷ್ಟರಲ್ಲಿಯೇ ಯಾವದೋ 
ಮಂತ್ರಿಗಳ ಚುನಾವಣೆ ನಡೆಯುತ್ತಿರಬೇಕು. ಅದಕ್ಕೇ ಇವಕ್ತಿನ ವಿಚಾರ ಜಾತಿಯ 
ಕಡೆಗೆ ತಿರುಗಿದೆ. ನಿಮಗಿಬ್ಬರಿಗೂ ಯಾವದೋ ಜಾತಿಯ ಮಂತ್ರಿಗಳು 
ಬೇಕಾಗಿದಾರೋ, ಏನೊ" 

ಕೃಷ್ಣಯ :-ಇಲ್ಲ ಮಹಾರಾಯ. ಜಾತಿಗಳ ಹೂಡದಾಟ ನಮ್ಮ 
ದೇಶದಲ್ಲಿಯೇ ಏಕೆ ಇರಬೇಕು"? -ಎಂಬುದೇ ನನ್ನ ಪ್ರಶ್ನೆಫಿ” 

ಬೋರಯ್ಯ: -ಜಾತಿ ಯಾರಲ್ಲಿಲ್ಲಫಿ'? ಜಾತಿಯುಲ್ಲದಿದ್ದರೆ ಮತದ 
ಬಡಿದಾಟವಿದ್ದರೆ ಆಗಬಹುದೊ"? ಸರಕಾರದ ಪದವಿಗಲ್ಲದೆ ಮತ್ತ ಯಾವದರಲ್ಲಿ ಈ 
ಜಾತಿಯ ಬಡಿದಾಟವಿದೆ?% 


ಒಗ್ಗಟ್ಟು 39 

ಮೊಹಿಯುದ್ದೀನ್‌:- ಹೌದಪ್ಪ ಹೌದು. ನಮ್ಮ ಮುಸಲ್ಲಾನರಲ್ಲಿ ಸುನ್ನಿ 
ಷಿಯ ಬಡಿದಾಟವಿಲ್ಲವೆ? ಕ್ರಿಸ್ತಿಯನ್ನರಲ್ಲಿ ಕ್ಯಾಥೊಲಿಕ್‌, ಪ್ರಾಟಿಸ್ಟೆಂಟು- 
ಮುಂತಾದವರ ಬಡಿದಾಟಕ್ಕೀನು ಕಡಿಮೆ"? 

ಶೇಷಯ್ಯಂಗಾರ್‌:- ಒಂದೊಂದು ಮತದೊಳಗಿನ ಜಗಳವೇ ಅಲ್ಲಫಿ” 
ಹಿಂದೂ ಮುಸಲ್ಮಾನ್‌, ಮುಸಲ್ಫಾನ್‌ ಕ್ರಿಸ್ತಿಯನ್‌, ಕ್ರಿಸ್ಲಿಯನ್‌ ಆರ್ಯಸಮಾಜ- 
ಹೀಗೆ ನಮ್ಮ ದೇಶದೊಳಗೆ ಪಂಗಡಗಳಿಗೇನು ಕಡಿಮೆ"? ಇವನ್ನು ಜಾತೀಯತೆಯಲ್ಲಿ 
ಸೇರಿಸಬೇಹವೆ"? 

ಬೋರಯ್ಯ :-ಯಾವದರಲ್ಲಾದರೂ ಸೇರಿಸಿಕೊಳ್ಳಿರಿ. ಇದೆಲ್ಲ ಸದ್ಯಕ್ಕೆ ನಿಮ್ಮ 
ರಾಜಕೀಯದವರ ತಿಕ್ಕಾಟವೇ ಅಲ್ಲದೆ ಬೇರೆ ಅಲ್ಲವೆಂತ ನನಗೆ ತೋರುತ್ತದೆ. 

ಕೃಷ್ಣಯ್ಯ ;- ಅದಿರಲಯ್ಯಪಫಿ, ಭಾಷೆಗಳ ಬಡಿದಾಟಕ್ಕೇನು ಮದ್ದುಫಿ"? 

ಬೋರಯ್ಯ :-ಅದೂ ರಾಜಕೀಯದವರ ತಂಟೆ ಎಂತಲೇ ನನಗೆ 
ತೋರುತ್ತದೆ. ಭಾಷೆಗೆ ಬಡಿದಾಟ ಎನ್ನುಎದಕ್ಕಂತ ಅದು ಗಡಿಯ ಬಡಿದಾಟವೇ 
ಎನ್ನಬಹುಗಾಗಿದೆ; ಅದು ಭಾಷೆಯವರಿಗಲ್ಲಘಿ ಬೇಕಾಗಿರೋದು, ರಾಜಕೀಯದ 
ಗುಂಪುಗಳ ನಾಯಕರಿಗೆ. 

ಶೇಷಯ್ಯಂಗಾರ್‌: -( ಕಣ್ಣುಸನ್ನೆಯಿಂದ)ಸುವೃನಿರ್ರಪ್ಪಫಿ” ಮಹರಾಯರಾ, 
ಅಗೊ, ಅದೇ ಮುದುಕವ್ಯಕ್ತಿಯು ಇತ್ತ ಬರುವಂತಿದೆ ! 

ಇಲ್ಲಿಗೆ ಎಲ್ಲರೂ ಕಾಷ್ಟಮೌನವನ್ನು ಅವಲಂಬಿಸಿದರು. ಅದೇ ತೋಪಿನಿಂದ 
ಅದೇ ವೃದ್ಧರು ದಹದಹನೆ ನಮ್ಮ ಕಡೆಗೆ ನಡೆದುಬಂದರು. ನಮಗೆಲ್ಲ ಎದೆ ಜಗ್ಗೆಂದಿತು. 
ವೃದ್ಧರು ಅದೇ ಸ್ಥಲದಲ್ಲಿ ಕುಳಿತುಕೊಂಡರು. ಮಾತಿಗೆ ಪ್ರಾರಂಭಿಸಿಯೂಬಿಟ್ಟರು. 

"ಭಲೆ, ಭಲೆ! ನೀವು ಸುಮ್ಮನೆ ಹೊತ್ತುಕಳೆಯುಎದಕ್ಕೆ ಸಂಘವನ್ನು 
ಮಾಡಿಕೊಂಡವರಲ್ಲವೆಂದು ನನಗೆ ಮನದಟ್ಟಾಗಿಬಿಟ್ಟೆದೆ. ಆತ್ಲೋದ್ದಾರಕ ಸಂಘವು 
ಅನ್ವರ್ಥವಾಗಿ ಬೆಳೆದುಕೊಳ್ಳಲಿ! ಎಂಬುದೇ ನನ್ನ ಹಾರೈಕೆ. ಈ ದಿನ ನೀವು ಚರ್ಚೆಗೆ 
ತೆಗೆದುಕೊಂಡಿರುವ ವಿಷಯಗಳು ಭಾರತದೇಶದ ಏಳಿಗೆಗೆ ಬಹಳ ಮುಖ್ಯವಾಗಿರು 
ವದು ನಿಲ್ಲ ಯ. ಮೊದಲನೆಯದಾಗಿ ಜಾತಿಭೇದಗಳು ಯಾವ ಕಾರಣದಿಂದಲಾದರೂ 
ಆಗಿರಲಿ, ಸದ್ಯಕ್ಕೆ ಅವುಗಳಿಂದೇನೂ ಸಮಾಜಕ್ಕೆ ಹಾನಿಯಾಗಿಲ್ಲವೆಂಬುದನ್ನು 
ತಿಳಿದುಕೊಳ್ಳಿರಿ. ಆಯಾ ಜಾತಿಯವರು ತಮ್ಮತಮ್ಮವರ ಆಚಾರವಿಚಾರಗಳನ್ನು 
ಸರಿಪಡಿಸಿಕೊಳ್ಳುವದಕ್ಕೂ ಬಹುಕಾಲದಿಂದ ನಡೆದುಬಂದಿರುವ ಕಸುಬುಗಳನ್ನು 


40 ಸಂಸ್ಕೃತವೂ ಸಂಸ್ಕೃತಿಯೂ 


ಬೆಳೆಯಿಸಿಕೊಳ್ಳುವದಕ್ಕೂ ಬಂಡವಾಳವನ್ನು ಹಾಕದೆ ಮಾಡಿಕೊಂಡಿರುವ ಕಂಪೆನಿಗಳು 
ಅವು. ವಿವಾಹವೇ ಮುಂತಾದವುಗಳು ಯಾವ ತಿಕ್ಲಾಚವೂ ಇಲ್ಲದೆ ಜಾತಿಯ 
ಮುಖಂಹರ ಅನುಮತಿಯಿಂದಲೇ ಸಾಗಬಹುದು. ವಿದ್ಯಾಭ್ಯಾಸ, ಆರ್ಥಿಕಸ್ತಿತಿ, 
ನೀತಿ, ಮತ- ಮುಂತಾದ ಎಲ್ಲಾ ವಿಷಯಗಳಲ್ಲಿಯೂ ಆಯಾ ಪಂಗಡದವರು 
ಮೇಲಕ್ಕೇರುವದಕ್ಕೆ ಅದು ದೋಣಿಯಾಗಿರುತ್ತದೆ. ಅದನ್ನು ಬಿಹಬೇಕಾದದ್ದೀನೂ 
ಇಲ್ಲ; ಅದನ್ನು ರಾಜಕಾರಣಕ್ಕೆ ಇಳಿಸದೆ ಇದ್ದರೆ ಆಯಿತು. ಅಪ್ಪಿ. ಇಲ್ಲಿಯೂ 
ಹನುಮಂತನ ಉದಾಹರಣೆಯನ್ನು ಕೊಡಬಹುದಾಗಿದೆ. ವಾನರರಿಗೂ ನರರಿಗೂ 
ಜಾತಿಭೇದದಿಂದ ಒಗ್ಗಟ್ಟಿಗೆ ಏನಾದರೂ ಕುಂದಕವಾಯಿತೇನು"? ಶ್ರೀರಾಮಭಕ್ತಿ 
ಯೊಂದೇ ವಾನರಶ್ರೇಷ್ಠನಾದ ಹನುಮಂತನನ್ನು ಸರ್ವಪೂಜ್ಯನೆನ್ನಿಸಲಿಲ್ಲವೆ"? 

ಇನ್ನು ಭಾಷೆ. ಈ ಸಂದರ್ಭದಲ್ಲಿಯೂ ಹನುಮಂತನೇ ನಮಗೆ 
ಮಾರ್ಗದರ್ಶಕನಾಗಿರುತ್ತಾನೆನ್ನಬಹುದು. ಸುಗ್ರೀವನು ರಾಮನನ್ನು ಪರೀಕ್ಷಿಸಿ 
ಸ್ನೇಹವನ್ನು ಬೆಳೆಯಿಸಬೇಕಂದು ಹನುಮಂತನನ್ನು ಕಳುಹಿಸಿಕೂಟ್ಟಾಗ 
ಹನುಮಂತನು ಆಡಿದ ಭಾಷೆ ಯಾವದು? ಸಂಸ್ಕೃತವೇ. ಸಂಸ್ಕೃತಭಾಷಯಲ್ಲಿ 
ಹನುಮಂತನಿಗೆ ನಿರರ್ಗಗಳಪಾಂಡಿತ್ಯವಿದೆಯೆಂದು ತಿಳಿದಕೂಡಲೆ ಶ್ರೀರಾಮನಿಗೆ 
ಅವನಲ್ಲಿ ಪ್ರೇಮವು ಅಂಕುರಿಸಿತಲ್ಲವೆ"? ಭಾರತದೇಶದಲ್ಲಿರುವವರ 
ವೇಷಭೂಷಾದಿಗಳು ಎಷ್ಟೇ ಭಿನ್ನವಿರಲಿ, ಸಂಸ್ಕೃತದಿಂದ ಅವರೆಲ್ಲರಿಗೂ ಒಗ್ಗಟ್ಟು 
ಕಟ್ಟೆಟ್ರಬುತ್ತಿಯಾಗಿಬಿಹುತ್ತದೆ. ಕಾಶಿಯಲ್ಲಾಗಲಿ ರಾಮೇಶ್ವರದಲ್ಲಾಗಲಿ ಜನರು 
ಆಡುತ್ತಿರುವ ದೇಶಭಾಷ ಯಾವದೇ ಆದರೂ ಅವರು ತೀರ್ಥಕ್ಷೇತ್ರಗಳಲ್ಲಿ 
ಉಪಯೋಗಿಸುತ್ತಿರುವ ಭಾಷ ಸಂಸ್ಕೃತವೇ ಅಲ್ಲವೆ? ಪಂಡಿತಸಭೆಗಳಲ್ಲಿ ಇಂದಿಗೂ 
ಸಂಸ್ಕೃತವೇ ಮಾಧ್ಯಮವಾಗಿರುತ್ತದೆಯಪ್ಪಫಿ? ಹೀಗಿರುವಾಗ ಭಾಷಾಸಮಸ್ಯೆಯನ್ನು 
ಬಿಡಿಸುವಕ್ಕೆ "ಸಂಸ್ಕೃತಭಾಷೆ" ಎಂಬ ಮಂತ್ರದ ಜಪವನ್ನು ಮಾಡಿರಿ. ಎಲ್ಲವೂ 
ಸರಿಯಾಗಿಬಿಡುತ್ತದೆ. 

ಮೊಹಿಯುದ್ದೀನ್‌:-ತಾವು ಪರಮಪೂಜ್ಯರು. ನನಗೆ ಭಾರತದೇಶದಲ್ಲಿ 
ಪ್ರೇಮವಿದೆಯಾದರೂ ಸಂಸ್ಕೃತವೇ ಇಡಿಯದೇಶದ ಭಾಷ ಹೀಗಾದೀತಂಬುದು 
ನನಗೆ ತಿಳಿಯುವಹಾಗಿಲ್ಲಫಿ. ನನಗೂ ಅಲ್ಲಸ್ತಲ್ಲ ಸಂಸ್ಕೃತ ತಿಳಿಯುತ್ತಿದೆ. ಅದರ 
ಯೋಗ್ಯತೆ ದೊಡ್ಡದೆಂಬುದನ್ನು ಬಲ್ಲೆಫಿ. ಆದರೆ ನಮ್ಮ ಮುಸಲ್ಲಾನ ಬಾಂಧವರೆಲ್ಲರೂ 


1. TRUTH Vol. XXVIII No. P. 600. ಈ ಲೇಖನಕ್ಕೆ ಮೂಲ. 


ಒಗ್ಗಟ್ಟು 4] 
ತಮ್ಮ ಉರ್ದುಭಾಷೆಯ ಅಭಿಮಾನವನ್ನು ಬಿಟ್ಟು ಸಂಸ್ಕೃತವನ್ನು ಓದುವದಕ್ಕೆ 
ಒಪ್ಟಿಯಾರೆ” ಈ ದೇಶದಲ್ಲಿರುವ ಕ್ರಿಸ್ಲಿಯನ್ನರೂ 

ವೃದ್ಧರು ಸ್ಪಲ್ಪ ಹುರುಪಿನಿಂದ ಭಾಷಣವನ್ನು ಮುಂದುವರಿಸಿದರು: 
"ಮುಸಲ್ಫಾನರು, ಕ್ಷಿಸ್ತಿಯನ್ನರು, ಬೌದ್ಧರು, ಸಿಕ್ಕರು, ಆರ್ಯಸಮಾಜದವರು, 
ಬ್ರಹ್ಮಸಮಾಜದವರು- ಯಾರೇ ಆಗಲಿ ಈ ದೇಶದಲ್ಲಿರುವವರು ಸಂಸ್ಕೃತವನ್ನು 
ಕಲಿತರೆ ಅವರಿಗೆ ಶ್ರೇಯಸ್ಸುಫಿ. ಜನಗಳಲ್ಲಿ ಬೆರೆತು ತಮ್ಮ ಅಭಿಪ್ರಾಯಗಳನ್ನು 
ಹರಹುವದಕ್ಕೆ ಸಂಸ್ಕೃತಿವಲ್ಲದೆ ಮತ್ತೊಂದು ದ್ವಾರವು ಎಂದಿಗೂ ಸಿಕ್ಕಲಾರದು. 
ಸಂಸ್ಕೃತಕ್ಕೆ ಖುಣಿಯಾಗದ ಈ ದೇಶದ ಭಾಷೆಯೇ ಇಲ್ಲಫಿ; ಸಂಸ್ಕೃತದಲ್ಲಿರುವ 
ಸಂಸ್ಕೃತಿಯ ಪ್ರಭಾವಕ್ಕೆ ಸಿಕ್ಕದಿರುವ ಯಾವ ಮತದವರೂ ಈ ದೇಶದಲ್ಲಂತೂ ಇಲ್ಲಫಿ. 
ಮುಸಲ್ಮಾನರು ತಮ್ಮ ಇತಿಹಾಸವನ್ನು ಸ್ವಲ್ಪ ಓದಿದರೆ ಫಿರೋಸ್‌ ಷಾ ತುಗ್ಗಕ್‌- 
ಸಂಸ್ಕೃತವನ್ನು ಅಭ್ಯಾಸಮಾಡಿದ್ದುಫಿ, "ವಾರಾಹೀಸಂಹಿತೆ' ಯನ್ನು ಪರ್ಷಿಯನ್‌ಭಾಷಗೆ 
ತಿರುಗಿಸಿದ್ದುಫಘಿ, ಸಿಕಂದರ ಲೂದಿಯು ಆಯುರ್ವೇದದ ಸಂಸ್ಕೃತಿಗ್ರಂಥಗಳನ್ನು 
ಪರ್ಷಿಯನ್‌ಭಾಷೆಗೆ ಪರಿವರ್ತನೆಮಾಡಿಸಿದ್ದುಘ, ಅಕ್ಕರ್‌ ಬಾದಷಾನು ಸಂಸ್ಕೃತ 
ದಲ್ಲಿಟ್ಟಿದ್ದ ಅಭಿಮಾನ, ಅವನ ಆಸ್ಥಾನಪಂಡಿತರಾದ ಫೃಜಿ, ಅಬುಲ್‌ಫಸಲ್‌ 
ಮೊದಲಾದವರು ಸಂಸ್ಕೃತಾಭ್ಯಾಸದಲ್ಲಿ ಆಸಕ್ತರಾಗಿದ್ದು ನೈಷಧ, ಮಹಾಭಾರತ, 
ಪಂಚತಂತ್ರಫಿ, ಹರಿವಂಶಪುರಾಣ- ಮುಂತಾದ ಗ್ರಂಥಗಳನ್ನು ಪರ್ಷಿಯನ್‌ ಭಾಷಗೆ 
ತಿರುಗಿಸಿದ್ದುಘ, ದಾರಿಷಿಕೂ ವಾರಣಸಿಯಲ್ಲಿ ಸಂಸ್ಕೃತವನ್ನು ಅಭ್ಯಾಸಮಾಡಿ ೨೦ 
ಉಪನಿಷತ್ತುಗಳನ್ನು ಭಾಷಾಂತರಿಸಿದ್ದು- ಇವೆಲ್ಲ ವ್ಯಕ್ತವಾಗುತ್ತವೆ. ಕಥಾಸರಿತಾಗರ, 
ವೇತಾಲಪಂಚವಿಂಶತಿ, ರಾಜತರಂಗಿಣಿ, ಮಹಾನಾಟಕ, ಪ್ರಬೋಧ 
ಚಂದ್ರೋದಯ, ಕರ್ಣಸುಂದರೀ, ಮುಗ್ಗಬೋಧ, ಸಿದ್ದಾಂತಕೌಮುದೀ, 
ಕವಿರಹಸ್ಯ, ದಾಯಭಾಗ, ಸಿದ್ದಾಂತಶಿರೋಮಣಿ, ಸಾಹಿತ್ಯದರ್ಪಣ, 
ಕಾವ್ಯಪ್ರಕಾಶ, ಅಲಂಕಾರಸುಧಾಮಣಿ- ಇವೆಲ್ಲ ಮುಸಲ್ಫಾನರ ಆಳ್ವಿಕೆಯಲ್ಲಲ್ಲವೆ, 
ರಚಿತವಾದವು?  ಕ್ರಿಸ್ತಿಯನ್ನರು ಮೊದಲಾದವರ ವಿಚಾರವನ್ನು ಇನ್ನೊಮ್ಮೆ 
ವಿಚಾರಮಾಡೋಣ. ವಿವೇಕಿಯಾದ ಯಾವ ಮುಸಲ್ಲಾನನೂ ಸಂಸ್ಕೃತಕ್ಕೆ 
ಅಡ್ಡಬರಲಾರನು- ಎಂಬುದು ನನ್ನ ಅಭಿಪ್ರಾಯವೆಂದು ಸದ್ಯಕ್ಕ ಹೀಳಿರುತ್ತೇನೆ. 

ಆತ್ಲೋದ್ದಾರವಾಗಬೇಕೆಂದು ನಿಮ್ಮ ಮನಸ್ಸಿನಲ್ಲಿದ್ದರ ಹಳೆಯ ಜಾತಿಗಳ 
ವಿಂಗಹದ ಸೊಬಗನ್ನು ಉಳಿಸಿಕೊಳ್ಳಿರಿ, ಸಂಸ್ಕೃತಭಾಷಯನ್ನು ಎಲ್ಲರೂ ಕಲಿಯಿರಿ.” 
ಹೀಗೆಂದು ಆ ಮಹನೀಯರು ಎದ್ದು ಮತ್ತೆ ಸರಸರನೆ ನಡೆದು ಅದೇ ತೋಪಿನಲ್ಲಿ 
ಕಣ್ಣರೆಯಾಗಿಬಿಟ್ಟರು | ಆ ಟಬ ಟಟ್ಟ 


42 ಸಂಸ್ಕೃತವೂ ಸಂಸ್ಕೃತಿಯೂ 


14. ಸಂಸ್ಕೃತದ ಹಿರಿಮೆ 


ಅಣ್ಣಗಳಿರಾ, ಭಾಷಗಳ ಹಸರಿನಲ್ಲಿ ನಮ್ಮ ದೇಶದಲ್ಲಿ ಮೇಲಿಂದ ಮೇಲ 
ಕಲಹಗಳಾಗುತ್ತಿರುವವು. ಬಾಯಿಂದ ಬಂದ ಮಾತಿಗಾಗಿ ಕೃಕ್ಸನೇರಿ ಹೂಡೆದಾಟ 
ವಾಗುತ್ತಿರುವುದು! ಈ ಮೋಹವು ಹೋಗುವುದು ಹೇಗೆ"? ತಾವೆಲ್ಲರೂ ಈ ನನ್ನ 
ಬಿನ್ನಹವನ್ನು ಕಿವಿಗೊಟ್ಟು ಕೇಳಿರಿ. 


ಭರತಖಂಹದಲ್ಲಿರುವ ಭಾಷಗಳಿಗೆಲ್ಲ ತವರು ಸಂಸ್ಕೃತವು. ಕಲವು ಭಾಷಗಳು 
ಸಂಸ್ಕೃತದಿಂದ ಹುಟ್ಟಿ ಸಂಸ್ಕೃತದ ಸಾಲವನ್ನೇ ತಗೆದುಕೊಂಡು ಬೆಳೆಯುತ್ತಿವೆ. ಮತ್ತ 
ಕಲವು) ಭಾಷಗಳಿಗೆ ಸಂಸ್ಕೃತವು ಸಾಕುತಾಯಿ. ಅವಕ್ಕೆ ಬಂದಿರುವ' ಬಲವೆಲ್ಲ 
ಸಂಸ್ಕೃತದಿಂದ. ಇದು ನಿಜವೂ, ಅಲ್ಲವೊ "0 ನಿಮ್ಮಲ್ಲಿ ನೀವು ಯೋಚಿಸಿರಿ. 

ದೇಶಭಾಷಗಳಲ್ಲಿರುವ ಭಾರತ, ರಾಮಾಯಣ, ಪುರಾಣಕಥೆಗಳು, ಮಹಾತ್ಮರ 
ಚರಿತ್ರೆಗಳು, ಧರ್ಮಶಾಸ್ತ್ರ. ನೀತಿಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಶಿಲ್ಪಶಾಸ್ತ್ರ, 
ವಿನೋದವಿದ್ಯೆ - ಇವೆಲ್ಲಕ್ಕೂ ಸಂಸ್ಕೃತವು ಮೂಲವಾದ ಬೊಕ್ಕಸ. ಆ ಭಾಷಯಲ್ಲಿ 
ಎಷ್ಟು ಗ್ರಂಥಗಳು ಇನ್ನೂ ಅಚ್ಚಾಗದೆ ಇವೆಯೋ, ಇನ್ನೂ ಎಷ್ಟು ಉದಾತ್ತ 
ವಿಚಾರ'ಗಳಿವ'ಯೋ ಅವನ್ನು ಯಾರೂ ಅರಿಯರು. ತಿಬೆಟ್‌, ಚೀನ, 
ಮಂಗೋಲಿಯ, ಜಪಾನ್‌ - ಮುಂತಾದ ದೇಶಗಳಲ್ಲಿಯೂ ಈಗಲೂ ಸಂಸ್ಕೃತ 
ಮೂಲರೂಪದಲ್ಲಿ, ಅಥವಾ ಭಾಷಾಂತರವಾಗಿ, ಹಲವು ಸಾವಿರ ಪುಸ್ತಕಗಳು 
ಇರುತ್ತವೆ. ಅವುಗಳಲ್ಲಿರುವ ಅಮೋಘ ವಿಷಯಗಳು ನಮಗೆ ತಿಳಿಯದು. ಹಾದೊ, 
ಅಲ್ಲವೊ"? ಇದಕ್ಕೆ ನಿಮಗೆ ನೀವೇ ಉತ್ತರವನ್ನು ಕೊಡಿರಿ. 


ಭಾರತದಲ್ಲಿ ಇಂದಿಗೂ ಸಂಸ್ಕೃತವು ಜೀವಂತವಾಗಿರುತ್ತದೆ. ಪಂಡಿತರು ಅದನ್ನು 
ಮಾತನಾಡುತ್ತಾರೆ. ಆ ಭಾಷಯುಲ್ಲಿ ಗ್ರಂಥಗಳನ್ನು ಬರೆಯುತ್ತಿದಾರೆ, ಸಂಸ್ಕೃತಿ 
ಗ್ರಂಥಗಳನ್ನು ಕನ್ನಡಿಸಿಕೊಡುತ್ತಿದಾರೆ. ದೇಶಭಾಷಗಳೆಲ್ಲ ಅವರಿಗೆ ಖುಣಿಯಾಗಿವೆ. 
ಹರಿದೊ, ಅಲ್ಲವೊ ? 


ಈಗಲೂ ದೇಶಭಾಷಗಳಲ್ಲಿ ನೂರಕ್ಕೆ ಇಪ್ಪತ್ತು ಮಾತುಗಳಿಗೆ ಕಡಿಮಯಿಲ್ಲದೆ 
ಸಂಸ್ಕೃತ' ಮಾತುಗಳಿವೆ. ದೇವನಾಗರಿ ಲಿಪಿಯಲ್ಲಿ ಆ ಭಾಷಗಳನ್ನು ಬರೆದರೆ ಒಬ್ಬರ 
ಭಾಷೆಯನ್ನೂಭ್ಬರು ಬೇಗನೆ ಕಲಿತುಬಿಡಬಹುದು. ಒಬ್ಬರ ಅಭಿಪ್ರಾಯವನ್ನೊಬ್ಬರು 
ತಿಳಿದುಕೂಂಡಿರಬಹುದು. ಹೌದೊ, ಅಲ್ಲವೊ 


ಅಮರವಾಣಿ 43 


ಭಾರತದ ಹಿಂದಿನ ಸಂಸ್ಕೃತಿಗೂ ಇಂದಿನ ಸಂಸ್ಕೃತಿಗೂ ಸಂಬಂಧವನ್ನು 
ತೋರಿಸುವ ಭಾಷ ಎಂದರೆ ಸಂಸ್ಕತಿವೊಂದೇ. ಬೇರಿಗೂ ಕೂಂಬೆಗಳಿಗೂ 
ಸಂಬಂಧವನ್ನು ಮಾಡಿಕೊಡುವ ಮರದ ಬುಹವು ಹೇಗೋ, ಹಾಗೆ ಸಂಸ್ಕೃತವು 
ನಮ್ಮಗಳ ಹಿಂದಿನ, ಈಗಿನ, ಮುಂದಿನ ಸಂಸ್ಕೃತಿಯ ಬೆಳವಣಿಗೆಗೆ ಹೂಂದು 
ಗಡೆಯನ್ನು ಮಾಡುತ್ತಾ ಹೋಗುತ್ತಿರುವುದು. ಹೌದೊ, ಅಲ್ಲವೊ ? 


ಈ ಭಾಷಯನ್ನು ಈಗಲೂ ದೇಶಭಾಷಗಳಲ್ಲಿ ಕೆಲವರು ಸಹಾಯಕವಾಗಿ 
ಕಲಿಯುತ್ತಲೇ ಇದ್ದಾರೆ, ಅವರಿಗೆ ಲಾಭವೂ ಇದೆ. ಹಳಿದೊ, ಅಲ್ಲವೊ "? ನಿಮ್ಮಲ್ಲಿ 
ನೀವು ಆಲೋಚಿಸಿರಿ. 


ಜೇ Xx ೫ ೫% ೫% 


15. ಅಮರವಾಣಿ 


ಅಣ್ಣಗಳಿರಾ, ಒಂದು ಬಗೆಯ ಹುಳುವಿರುತ್ತದೆ. ಅದನ್ನು ಎರಹನ್ನಾಗಿ 
ಕತ್ತರಿಸಿದರೆ ಅದರ ಒಂದೊಂದು ತುಂಹೂ ಎರಡು ಸ್ವತಂತ್ರಹುಳುಗಳಾಗುತ್ತವೆ. ಮತ್ತು 
ಆ ತುಂಡುಗಳನ್ನು ಕತ್ತರಿಸಿದರೆ ಅವೂ ಬೇರೆ ಎರಡು ಹುಳುಗಳು ಆಗುವವಂತೆ! 
ಸಂಸ್ಕೃತಿ'ವ) ಅಂಥ' ಭಾಷ. ಅದರಿಂದ ಮಾಗ5, ಅರ್ಧವದಾಗs, ಪಾಳಿ, 
ಪ್ರಾಕೃತಭಾಷಗಳು- ಇವೆಲ್ಲ ಹುಟ್ಟಿದವು. ಕಾಲಾನುಕಾಲಕ್ಕೆ ಅವುಗಳು ರೂಪಾಂತರವಾಗಿ 
ಹಿಂದಿ, ಬಂಗಾಳಿ, ಗುಜರಾತಿ, ಮುಹಾರಾಷ್ಟ್ರ-ಮುಂತಾದ ಭಾಷಗಳಾಗಿವೆ. ಆ 
ಭಾಷಗಳು ಸ್ಪತಂತ್ರವಾಗಿರುವದರಿಂದ ಅವಕ್ಕೆ ಸಂಸ್ಕೃತದ ಹಂಗಿಲ್ಲವೇನೊ ಎಂಬಂತೆ 
ಕಾಣುತ್ತವೆ, ಆದರೆ ಒಳಹೂಕ್ಕು ನೋಡಿರಿ, ಅವುಗಳೊಳಗಿನ ಜೀವಾಳವು ಸಂಸ್ಕೃತವೇ 
ಆಗಿರುತ್ತದೆ! ಹೌದೊ, ಅಲ್ಲವೊ"? ಸಲ್ಪ ಪ್ರಯತ್ನಿಸಿ ನೋಡಿ. 


ಜನರಿಗೆಲ್ಲ ಒಂದೇ ಭಾಷ ಬೇಕೆ"? ಅದೇ ಸಂಸ್ಕೃತ. ಕಿಟಕಿಯನ್ನು ತೆಗೆದಮಾತ್ರ 
ದಿಂದ ಗಾಳಿ ಒಳಕ್ಕೆ ಬರುತ್ತದೆ ಅಲ್ಲವೆ"? ಸ್ಪಲ್ಪ ಅವಕಾಶವನ್ನು ಕೊಡಿ, ಸಂಸ್ಕೃತವು 
ನಿಮ್ಮ ಜೀವನಗಾಳಿಯಾಗಿಬಿಹುತ್ತದೆ. ಸಂಸ್ಕೃತವು ತಮ್ಮ ಭಾಷೆಗೆ ಹತ್ತಿರವಿದೆ ಎಂದು 
ಯುರೋಪಿನ ಬಹಳ ಜನಾಂಗಗಳು ಸಂಸ್ಕೃತಕ್ಕೆ ತಮ್ಮ ತಮ್ಮ ಭಾಷೆಯನ್ನು ಬಿಟ್ಟರೆ- 
ಅಗ್ರಸ್ಥಾನವನ್ನೇ ಕೊಟ್ಟಿರುತ್ತಾರೆ. ನಮ್ಮ ಇತಿಹಾಸ ವಾಜ್ಯಯ, ಸಂಸ್ಕೃತಿ, ಅಧ್ಯಾತ್ಮ ವಿದ್ಯೆ- 
ಎಲ್ಲವೂ ಇದರಲ್ಲಿಯೇ ಇದೆ. ನಾವೂ ಈ ಭಾಷೆಗೆ ಸ್ಥಳವನ್ನು ಕೊಡಬೇಕೊ, ಬೇಡವೊ? 


44 ಸಂಸ್ಕೃತವೂ ಸಂಸ್ಕೃತಿಯೂ 


ಹಿಂದಿಯನ್ನು ನಮ್ಮ ದೇಶಕ್ಕೆ ನುಗ್ಗಿಸಿದರು; ಜನರ ಹೊಡೆದಾಟವು ಮೊದಲಾಯಿತು. 
ಸಂಸ್ಕೃತವನ್ನು ನುಗ್ಗಿಸಿದರೆ ಏನಾಗುವದು, ನೋಡಿ! ಎಲ್ಲಲ್ಲಿಯೂ ಸ್ವಾಗತ! ಸಂಸ್ಕೃತವು 
ಮಾನವನಿಗೆ ಮಾನವತೆಯನ್ನು ಕೊಹುತ್ತದೆ. ಕ್ರೂರಸ್ತಭಾವದ ಜನರಿಗೂ ಸಂಸ್ಕೃತದ 
ಸೋಂಕು ತಗಲಿದರೆ ಆ ಜನರು ಮಾನವರೇಕ? ದೇವತೆಗಳಾದಾರು! 


ಸಂಸ್ಕೃತದಲ್ಲಿ ವಿಲಕ್ಷಣಹೆಸರುಗಳಿಂದ ಅಗಣಿತ ಕಲೆಗಳ ಮತ್ತು ಉದ್ಯೋಗಗಳ 
ವಿವರಣೆಗಳಿರುವ ಗ್ರಂಥಗಳು ಸಿಕ್ಕುತ್ತವೆ. ಸಂಗೀತ, ಚಿತ್ರ ಅರ್ಥಶಾಸ್ತ್ರ ಇಂಥ 
ವಿಷಯಗಳು ಅವುಗಳಲ್ಲಿರುತ್ತವೆ. ಇತ್ತೀಚೆಗೆ ಮೈಸೂರಿನಲ್ಲಿ ವಾಯುವಿಮಾನವನ್ನು 
ನಡೆಯಿಸುವ ವಿದ್ಯೆಯ ಒಂದು ಗ್ರಂಥವು ಸಿಕ್ಕಿದೆಯಂತೆ. ನಿಮಗೆ ಗೊತ್ತೆ”? 


ಅಣಗಳಿರ, ಸಲ ಕಣುಸಚೆರೆದು ನೋಡಿರಿ! ಸಂಸ್ಕೃತದ ಬೆಲೆ ತಾನೇ ಕಾಣುವದು. 
ಣಿ ದವೆ ಜಿ ಳ್ಳ) 
ಸೇ ೫ ೫ ಜೇ ೫% 
16. ಸಂಸ್ಕೃತಭಾಷೆ 


ಸ ಅಣ್ಣಗಳಿರಾ, ವಿಜ್ಞಾನಶಾಸ್ತ್ರಕ್ಕೆ ಬೇಕಾದ ಪಾರಿಭಾಷಿಕಶಬ್ದಗಳನ್ನು 
ಆರಿಸಿಕೊಳ್ಳುವದಕ್ಕೆಫಿ, ಅಥವಾ ಹೊಸದಾಗಿ ಕಲ್ಪಿಸುವದಕ್ಕೆಫಿ' ಒಂದು ಸಮಿತಿಯು 
ಏರ್ಪಟ್ಟೆರುವದಂತೆ. ಸಂಸ್ಕೃತದಲ್ಲಿ ರಚಿತವಾಗಿರುವ ಗ್ರಂಥಗಳಲ್ಲಿ ಇಂಥ ಶಬ್ದಗಳು 
ಹೇರಳವಾಗಿ ಸಿಕ್ಕುತ್ತವೆ. ಪ್ರಕೃತಿಪ್ರತ್ಯಿಯಾತ್ಮಕವಾದ ಶಬ್ದಗಳ ಗನಿಯಾಗಿರು 
ವದರಿಂದಲೂ ಶಬ್ದಗಳನ್ನು ಕಲ್ಪಿಸುವದಕ್ಕೆ ಬೇಕಾದಷ್ಟು ಅವಕಾಶವನ್ನು ಕೊಹುವಂತಿರು 
ವದರಿಂದಲೂ ಬೇರೆಯ ಭಾಷಗಳ ಶಬ್ದಗಳನ್ನು ಸೇರಿಸಿಕೊಳ್ಳುವದಕ್ಕೂ ಬೆಳೆಯಿಸಿ 
ಕೂಳ್ಳುಎದಕ್ಕೂ ಸೌಕರ್ಯವಿರುವ ಭಾಷಯಾದ್ದರಿಂದಲೂ ಸಂಸ್ಕೃತದಂಥ 
ಅಮೋಘವಾದ ಭಾಷಾಸಾಧನವ) ಈ ಕಾರ್ಯಕ್ಕೆ ಮತ್ತೆಲ್ಲಿ ದೊರಕೀತು"? ಇದನ್ನು 
ಸಮಿತಿಯವರು ಯೋಚಿಸಲಿ. 

ಕ ಸಂಸ್ಕೃತಭಾಷೆಯ ಗ್ರಂಥಗಳಲ್ಲಿರುವ ಭಾವಗಳು ಈ ದೇಶದ 
ಕೋಟಿಗಟ್ಟಲೆಯ ನಿವಾಸಿಗಳಲ್ಲಿಫಿ, ಅಕ್ಷರಸ್ಥರು, ನಿರಕ್ಷರಕುಕ್ಷಿಗಳು- ಎಲ್ಲರ 
ಅಂತಃಕರಣದಲ್ಲಿಯೂ ಜೀವಂತವಾಗಿ ಈಗಲೂ ಹುದುಗಿಕೂಂಡಿವೆ. ಇದನ್ನು 
ಉಜ್ಜೀವನಗೊಳಿಸುವದಕ್ಕೆ ಇದೊಂದು ಪರಮಸೌಕರ್ಯವಲ್ಲವೆ"? 


ವ; ಈ ದೇಶದ ನಾಗರಿಕತೆಯನ್ನು ಕಳಗಟ್ಟ ಬೆಳೆದುಕೂಳ್ಳುವಂತೆ 
ಮಾಡುವದಕ್ಕೆ ಸಂಸ್ಕೃತದ ನೆರವು ಬೇಕೇಬೇಕು. ಸಂಸ್ಕೃತವೆಂಬ ಜೀವನದ ಉಕ್ಕಂದವು 


ಸಂಸ್ಕೃತಭಾಷೆ 4೨ 


ಹೂರಹೂಮ್ಮಿದಲ್ಲದೆ ಇಲಿಯ ಸಂಸ್ಕೃತಿಯನ್ನು ಸಚೀತನವಾಗಿ ಮಾಹುವದೆಂಬುದು 
ಪರಿಹಾಸ್ಯದ' ಎರಾತು. ಅದನ್ನು ಬಿಟ್ಟರ ಯಾವ ಭಾಷಯನ್ನು 
ಉದ್ಯೋಧಗೊಳಿಸಬೇಕಾದೀತು"? ಯಾವ ವಾಜ್ಯಯವನ್ನು ಅಥವಾ ಯಾವ ಕಲೆಯನ್ನು 
ಬೆಳೆಯಿಸಬೇಕು? ಮತ್ತೊಂದು ಭಾಷಯನ್ನು ಮುಂದಕ್ಕೆ ತಂದರೂ ಅದು ಜನಾಂಗದ 
ವಿಚಾರಗಳ ಮತ್ತು ಭಾವಗಳ ಮಾಧ್ಯಮವಾಗಬೇಕಲ್ಲಫ! ಜನಾಂಗದ ಭಾಷ ಎಂದರೆ 
ಬರಿಯ ಒಂದು ಭೂಷಣವೊ, ದೇಶದವರ ದಿನದಿನದ ಆವಶ್ಯಕತೆಯೊ” ಸಂಸ್ಕೃತವು 
ಈಗಲೆ ಇಂದಿನಿಂದಲೇ ಅಂಧ ಭಾಷಯಾಗುವದಕ್ಕೆ ಅರ್ಹವಾಗಿದೆ. ಹೌದೋ, 
ಅಲ್ಲವೊ"? 

4.  ಭರತಖಂಹದವರೆಲ್ಲ ಒಂದು ಜನಾಂಗವೆಂಬ ಹಮ್ಮಯು ಬರಿಯ 
ರಾಜಕೀಯಚಟುವಟಿಕೆಯಿಂದ ಉದ್ದವಿಸೀತೂ, ಈ ದೇಶದವರ ವಿಚಾರಪ್ರವಾಹದ 
ಜೀವನದಿಯಾದ ಸಂಸ್ಕೃತದಿಂದ ಆದೀತೂ"? ಜನಾಂಗಭಾವನೆಯು ಪರಿಪೂರ್ಣ 
ವಾಗಿರಲೆಂದು ನಿಜವಾಗಿ ಬಯಸುವವರು, ಈ ಭಾಷಯನ್ನು ಸಾರ್ವಜನಿಕವಾಗಿ 
ಮಾಡಿ ತಮ್ಮ ಕೀರ್ತಿಧ್ದಜವನ್ನು ಎಲ್ಲೆಲ್ಲಿಯೂ ಹಾರುವಂತೆ ಮಾಹಬೇಕು. 

೨. ಸಂಸ್ಕೃತವು ಹಿಂದಕ್ಕೂ ಇಂದಿಗೂ ಸುಳಿದಾಹುತ್ತಿರುವ ಒಂದಾನೊಂದು 
ಉತ್ತಮ ನಾಗರಿಕತೆಯ, ಸಂಸ್ಕೃತಿಯ ಉಸಿರು. 

6. ಭರತಖಂಡದವರ ಅಸಾಧಾರಹಾಶಯಗಳನ್ನೊಳಗೊಂಡಿರುವ 
ಭಾಷೆಯೆಂದರೆ ಸಂಸ್ಕೃತವೇ. ಇಡಿಯ ಭೂಮಂಡಲದ ಐತಿಹಾಸಿಕರಿಗೂ 
ಪುರಾತತ್ತ್ವಜ್ಞರಿಗೂ ವಿಚಾರಪ್ರಚೋದಕವಾಗಿರುವ ಭಾಷಯಿದು. 


ಜೇ ಸೇ ೫ ೫% ೫% 


17. ಸಂಸ್ಕೃತಭಾಷೆ 
is ಸಂಸ್ಕೃತಭಾಷೆಯು ಭಾರತದ ಅನೇಕ ಮುಸಲ್ಮಾನರ 
ಭಾಷಯಾಗಿರುವ ಉರ್ದುವಿಗೆ ಪರಂಪರೆಯಿಂದ ಮೂಲವಾಗಿರುತ್ತದೆ. ಇದು 
ದೇಶಭಾಷಗಳೂಂದಿಗೆ ಸೇರಿದರೆ ಹಿಂದೂಮುಸಲ್ಫಾನರ ಸಂಬಂಧವನ್ನು ಹಚ್ಚು 
ನಿಕಟವಾಗಿ ಮಾಡುವದರಲ್ಲಿ ಸಂಶಯವಿಲ್ಲಫಿ. 
ಸ ಸಂಸ್ಕೃತವು ಸರ್ವಸಾಧಾರಣಭಾಷಯಾದಾಗ ಮಿಕ್ಕ ದೇಶಭಾಷಗಳಂತೆ 


40 ಸಂಸ್ಕೃತವೂ ಸಂಸ್ಕೃತಿಯೂ 


ಉರ್ದುಎನ್ನು ಉಳಿಸಿಕೂಳ್ಳುವ'ದು. ಹಿಂದಿಯು ಉರ್ದುವಿನ ಸಂಸ್ಕೃತ 
ಪ್ರತಿಯೋಗಿಯಂತ' ಇರುವದರಿಂದ ಅದನ್ನು ಉಳಿಸುಎವ'ದರ' ಬದಲು 
ಅಳಿಸಿಹಾಕಬಹುದಾದ ಸಂಭವವಿದೆ. 

ವಿ. ಸಂಸ್ಕೃತವು ಉರ್ದು ಮಾತನಾಡದೆ ಇರುವ ಮುಸಲ್ಫಾನರಿಗೂ 
ಸಹಾಯಕವಾಗಿಯೇ ಆಗಿದೆ. ಏಕೆಂದರೆ ಅವರು ಹಿಂದುಗಳ ಆಯಾ ದೇಶಭಾಷ 
ಯನ್ನೇ ಆಡುತ್ತಿರುತ್ತಾರೆ. ಅವರಿಬ್ಬರ ಭಾವನೆಗಳೂ ಸಂಸ್ಕೃತದ ಸಂಪ್ರದಾಯವನ್ನೇ 
ಅನುಸರಿಸುತ್ತಿವೆಯೆನ್ನಬಹುದಾಗಿದೆ. ಬಂಗಾಳ, ಕೇರಳ, ದ್ರವಿಡದೇಶ- ಇವು ಇದಕ್ಕೆ 
ಉದಾಹರಣೆಯಾಗಿವೆ. 

4. ಸಂಸ್ಕೃತಕ್ಕೂ ಪಾರ್ಸಿಭಾಷೆಗೂ ನಿಕಟಸಂಬಂಧವಿದೆ. ಉರ್ದುವಿಗೆ 
ಪಾರ್ಸಿ ಭಾಷ ಎಷ್ಟು ಪೋಷಕವಾಗಿದೆಯೋ ಅಷ್ಟೋ ಸಂಸ್ಕೃತವೂ ಪೋಷಕವಾಗಿರುತ್ತದೆ. 

೦. ಸಂಸ್ಕೃತವನ್ನು ತಿಳಿದಿರುವ ಒಂದು ಪ್ರಾಂತದ ಭಾಷೆಯ ಜರರಿಗೆ 
ಮತ್ತೊಂದು ದೇಶಭಾಷಯನ್ನು ಕಲಿಯುವದೂ ಬಹಳ ಸುಲಭವಾಗಿರುತ್ತದೆ. 
ಸಂಸ್ಕೃತವನ್ನು ಹಂದಕ್ಕಟ್ಟೆ ಹಿಂದಿಯು ಪ್ರಬಲವಾದರೆ ಈ ಸೌಲಭ್ಯವು ಎಂದಿಗೂ 
ದೊರಕಲಾರದು. 

6... ಸಂಸ್ಕೃತಭಾಷೆಯಲ್ಲಿರುವ ಆರ್ಯಸಂಸ್ಕೃತಿಯ ಉಪದೇಶಗಳು 
ಮುಸಲ್ಮಾನರ ಹೃದಯವನ್ಸಾಕರ್ಷಿಸುವದಕ್ಕೆ ಒಂದು ದೊಡ್ಡ ಸಾಧನವಾದಾವು. ಈಗೆ 
ಇರುವ ಹಿಂದೂಮುಸಲ್ಫಾನರ ವಿರೋಧವು ನಿಜವಾಗಿ ಮನೋಭಾವಕ್ಕೂ ಸಂಸ್ಕೃತಿಗೂ 
ಸಂಬಂಕಸಿದ್ದೆಂಬುದು ಸ್ಪಷ್ಟವಾಗಿದೆ. ಇಬ್ಬರ ಮನವೂ ಒಂದಾದರೆ ಮನೆಯೂ 
ಒಂದಾದಂತಾದೀತು. 

1, ಸಂಸ್ಕೃತವು ಬೌಧ್ದರಿಗೂ ಧಾರ್ಮಿಕಭಾಷೆಯೆನಿಸಿದೆ. ಭೂಮಂಡಲದ 
ನಿವಾಸಿಗಳ ನಾಲ್ಕರಲ್ಹೊಂದು ಪಾಲಿನಷ್ಟು ಸಂಖ್ಯೆ ಬೌದ್ದರದು. ನಮ್ಮ ನೆರೆಯವರಾದ 
ಬೌದ್ಧರ ಮೈತ್ರಿಗೆ ಸಂಸ್ಕೃತವೂ ಒಂದು ಸಾಧನವಾದೀತಲ್ಲವೆ"? 

8. ಸಂಸ್ಕೃತವು ಜನಸಾಮಾನ್ಯವು ಆಡುವ ಭಾಷಯಲ್ಲವೆಂಬುದು ನಿಜ. 
ಆದರೆ ಅಷ್ಟುಮಾತ್ರಕ್ಕಿ ಅದು ಮೃತ ಭಾಷಯನ್ನಲಾಗದು. ಏಕಂದರೆ ಪ್ರಾಚೀನ 
ರೋಮದೇಶದ, ಮತ್ತು ಪ್ರಾಚೀನತರ ಗ್ರೀಕಯವನ)ರ ವಾಗ್ಧ್ದಿಗಳಿಗಿಂತಲೂ ಹಚ್ಚನ 
ಸೌಲಭ್ಯದಿಂದ ಆ ಭಾಷೆಯನ್ನು ಭಾಷಣಕ್ಕೂ ಪ್ರವಚನಕ್ಕೂ ಉಪಯೋಗಿಸಬಲ್ಲ 
ಸಂಸ್ಕೃತಜ್ಞರು ಇನ್ನೂ ನೂರುಗಟ್ಟಲೆಯಾಗಿ ಇಲ್ಲಿ ಸಿಕ್ಕುತ್ತಾರೆ. 


47 


18. ಸಂಸ್ಕೃತಭಾಷೆ 


1. ಸಂಸ್ಕೃತಭಾಷಯು ನಮ್ಮೆಲ್ಲರ ಭಾಷೆಯಾದರೆ ಹಿಂದಿನ ಇತಿಹಾಸವೂ 
ಸಂಪ್ರದಾಯವೂ ಅವಿಚ್ಛಿನ್ನವಾಗಿ ಲಭಿಸಿದಂತೆ ಆಗುವದು. ಭಾರತದ ಅತ್ಯಂತ 
ಪ್ರಾಚೀನಮಹಿಮೆಯೆಂದರೆ ಸಂಸ್ಕೃತಮಹಿಮೆಯೇ. ಅನಿವಾರ್ಯವಾಗಿ ಈ 
ಭಾಷೆಯು ಈಗ ಮೂಲೆಗೆ ಬಿದ್ದಿದೆ; ಅದರ ಅವನತಿಯೊಂದಿಗೆ ನಮ್ಮ ಜನಾಂಗವು 
ಹರಿದುಹಂಚಿಹೋಯಿತು. ನಾವು ಒಂದು ಜನವೆಂಬ ಬುದ್ದಿ ಹಾರಿಹೋಗಿಬಿಟ್ಟಿದೆ. 


ಅತಿಪುರಾತನ ಸಂಸ್ಕೃತಿಯವರೆಂಬ ಹೆಮ್ಮೆಯೇ ಜನಕ್ಕೆ ಒಂದು ಆಸ್ತಿಯಲ್ಲವ" 

2 ಸಂಸ್ಕೃತವು ನಮ್ಮೆಲ್ಲರ ಭಾಷಯಾಯಿಕೆಂದು ಇಟ್ಟುಕೊಳ್ಳಿಫಿ'; ಆಗ ಅದು 
ದೇಶಭಾಷಗಳನ್ನಲ್ಲ ಮೇಲಕ್ಷತ್ತುವದು. ಆಯಾ ಭಾಷಯವರು ಅಂತಃಶಕ್ತಿಯಿಂದಲೂ 
ಬಹಿಃ£ಶಕ್ತಿಯಿಂದಲೂ ಕೂಡಿಕೊಂಡು ಭಾರತ ದವರ'ಂಬ ಹವ್ಚೈಯನ್ನು 
ಪಡೆದುಕೊಳ್ಳುವರು. ಇಂಥ ಕಾರ್ಯವನ್ನು ಮತ್ತೆ ಯಾವ ಭಾಷ ತಾನೆ ಮಾಡೀತು"? 

ೆ. ಸಂಸ್ಕೃತವು) ಉಚ್ಚನೀಟ'ವಂಬ ಭೇದವಿಲ್ಲದೆ ಎಲ್ಲರ ಭಾಷ 
ಯಾಯಿಕೆಂದರೆ ಸಾಮಾಜಿಕ, ಧಾರ್ಮಿಕ- ಈ ಎರಡೂ ಐಕ್ಕತೆಗಳೂ ತಮಗೆ ತಾವೇ 
ಬಂದು ಸೇರಿಕೊಳ್ಳುವವು. ವಿನಾಕಾರಣವಾಗಿ ಈ ಭಾಷ ಎಲ್ಲಿಯೋ ಕಲವರ ಸ್ಪತ್ತಾಗಿ 
ಏಶಕ್ಕೆ ಉಳಿಯಬೇಕು"? 


4, ಸಂಸ್ಕೃತವು ದೇಶಭಾಷೆಯೊಡನೆ ಬೆರೆತುಕೊಳ್ಳುವದು, ಇವೆರಹರ 
ಜೊತೆಗೆ ಇಂಗ್ಲಿಷಿನಂಥ' ವಿದೇಶೀಯಭಾಷ ಸೇರಿಕೂಳ್ಳುವದು- ಇಷ್ಟು 
ವಿದ್ಯಾವಂತನೆಂದು ಹೇಳಿಕೊಳ್ಳುವ ಭಾರತದೇಶವಾಸಿಗೆಲ್ಲ ತೀರಕಡಿಮೆಯ ಜ್ಞಾನ 
ಸಾಧನ, ಅದೇ ತೀರ ಹೆಚ್ಚಿನ ಸಾಧನವೂ ಆಗುವದು. ಪ್ರಾಚೀನಾರ್ವಾಚೀನ 
ನಾಗರಿಕತೆಯನ್ನೆಲ್ಲ ಒಳಗೊಂಡಿರುವ ಆ ಬಗೆಯ ವಿದ್ಯಾಭ್ಯಾಸವೇ ಜನಾಂಗಕ್ಕ 
ಯೋಗ್ಯವಾದದ್ದು. ಸಾಮಾನ್ಯವಿದ್ಯಾಶಾಲೆಗಳಲ್ಲಿ ದೇಶಭಾಷಾಸಂಸ್ಕೃತಗಳೂ 
ಪ್ರೌಢವಿದ್ಯಾಲಯಗಳಲ್ಲಿ ಸಂಸ್ಕೃತಾಂಗ್ಲಭಾಷೆಗಳೂ ಇದ್ದರೆ ಎಂಥ ಅಭಿನಂದನೀಯ 
ಕ್ರಮವಾದೀತು! "ಒಂದೊಂದು ದೇಶಭಾಷೆಗೊಂದೂಂದಂ ಸಕಲ 
ವಿದ್ಯಾನಿಲಯವಿರಲಿ' ಎಂಬ ಸೂಚನೆಗೂ ಈ ಸೂಚನೆಗೂ ಎಷ್ಟು ಅಜಗಜಾಂತರ, 
ಆಲೋಚಿಸಿ ನೋಡಿರಿ! ವ್ಯವಹರಣೀಯವಾದದ್ದು ಯಾವದು? 


ಫಸ ಸಂಸ್ಕೃತವು ನಮ್ಮ ದೇಶದಲ್ಲಿ ಹರಿಯಿತೆಂದರೆ ಹಿಮಾಲಯದಿಂದ 
ಹುಟ್ಟಿದ ಗಂಗೆಯು ಶಾಖೋಪಶಾಖೆಗಳಾಗಿ ಭಾರತದಲ್ಲೆಲ್ಲ ಹರಿಯುತ್ತಿದೆ ಎಂಬಂಥ 


48 ಸಂಸ್ಕೃತವೂ ಸಂಸ್ಕೃತಿಯೂ 


ಉತ್ಪಾಹವರ್ಧಕಭಾವನೆ ಬರುವದು. ಮಿಕ್ಷ ಯಾವ ಭಾಷೆಯೇ ಆಗಲಿ ಇದಕ್ಕೆ 
ಹೋಲಿಸಿದರೆ ಕಾಗೆ ಕುಡಿಯುವ ಸಣ್ಣ ತೊರೆಯಾಗಿರುವದು. 

6. ಸಂಸ್ಕೃತವು ನಮ್ಮ ಭಾಷಯಜೊತೆಗೆ ಬಂದರೆ ಶ್ರದ್ದಾಭಕ್ತಿಯಿಂದ 
ಅದನ್ನು ಬರವರಾಡಿಕೊಂಡೇವ್ಪ). ಅದನ್ನು ಅನ್ಯಭಾಷ ಎಂದು ಎಂದಿಗೂ 
ಕಾಣಲಾರೆವು. ಯಾವ ಅನ್ಯಭಾಷಯ ಸ್ನೇಹವುಂಟಾದರೆತಾನೆ ನಮ್ಮ ಭಾಷಗೆ 
ಬೇಕೆನ್ನುವ ಸಹಾಯವು ಸಂಸ್ಕೃತದಿಂದ ಸಿಕ್ಕುವಮಟ್ಟಿಗೆ ದೊರೆತೀತು"? 

1, ಸಂಸ್ಕೃತ ಸಲ್ಪ ಜೀರ್ಣವಾದ ದೊಣ್ಣದೂಂದು ರಾಜಭವನದಂತೆ 
ಇರುತ್ತದೆ. ಅದನ್ನು ಒಂದಿಷ್ಟು ಜೀರ್ಣೂದ್ದಾರಮಾಡಿ ಒಂದೆರಹು ಹೂಸ 
ಕೂಟ್ರಡಿಗಳಂತೆ ಈಗಿನ ಜ್ಞಾನದ ಶಾಖೆಗಳನ್ನು ತಗಲುಹಾಕಿದರೆ ಸಾಕು, ಪ್ರಪಂಚದ 
ಅತ್ಯಂತ ಮುಂಬರಿದಿಲಎ' ಭಾಷಗಳ ಸಾಲಿಗ ಸರಿನಿಲ್ಲುಎದಕ್ತ ತಕ್ಕ 
ಭಾಷೆಯಾಗಿಬಿಹುವದು. ಮಿಕ್ಕ ಯಾವ ಭಾಷಯೇ ಆಗಲಿ, ಆ ಸ್ಥಾನಕ್ಕೆ ಬರುವದಕ್ಕೆ 
ಎಷ್ಟು ಶ್ರಮ, ಎಷ್ಟು ಧನವ್ಯಯ, ಎಷ್ಟು ದೀರ್ಥಕಾಲ ನಿರೀಕ್ಷಣೆ! 

8. ಸಂಸ್ಕೃತವು ವಿದ್ಯಾಭ್ಯಾಸದಲ್ಲಿ ಅಂಗವಾದರೆ ಆಗಲೆ ಹೇಳಿರುವಂತೆ 
ಒಂದುಸಲಕ್ಕೆ ಎರಡೇ ಭಾಷಗಳನ್ನು ಓದಿದರೆ ಸಾಕಾಗಿರುತ್ತದೆ. ಮತ್ತೆ ಯಾವದಾದರೂ 
ಜನಾಂಗದ ಭಾಷೆಯಾಗಿ ನಿಂತರೆ ಆ ಭಾಷ, ದೇಶಭಾಷ, ಸಂಸ್ಕೃತಿಯ ಭಂಹಾರವಾದ 
ಸಂಸ್ಥಾರ- ಇವುಗಳಲ್ಲಿ ಯಾವದಾದರೂಂದನ್ನು ಅತ್ತೂಗೆಯಬೇಕಾಗುಎದು. ಇದು 
ಇಷ್ಟವಾದಲ್ಲಿ? 

೨... ಸಂಸ್ಕೃತದಲ್ಲಿರುವ ತತ್ತ್ವಶಾಸ್ತ್ರವಾಗಲಿ, ಧರ್ಮವಾಗಲಿ ದೇಶಕಾಲಗಳ 
ಪರಿಚ್ಛೇದವಿಲ್ಲದ್ದಾಗಿಬೆಯಾದರೂ ಅದರ ದೃಷ್ಟಿಕೋಣವನ್ನವಲಂಬಿಸುವದರಿಂದಲೇ 
ನಮ್ಮ ಜನಾಂಗಭಾವನೆಯು ಉತ್ಪೃಷ್ಟರೀತಿಯಿಂದ ಬೆಳದುಕೊಂಡೀತು. ಸಂಸ್ಕೃತವು 
ಉಜ್ಜೀವಿತವಾದರೆ ನಾವೂ ಉಜ್ಜೀವಿತವಾದಂತ. ಈ ಉಜ್ಜೀವನವು ಎಂದಾದರೂ 
ಆಗಲೇಬೇಕಲ್ಲವೆ”? 


10. ಭಾರತದ ಅಧ್ಯಾತ್ಮಭಾವನೆಯು ಸರಿಯಾಗಿ ತನ್ನ ಪರಮಗತಿಯನ್ನು 
ಕಾಣಬೇಕಾದರೆ ಅದನ್ನು ದಾಟಿಸುವದಕ್ಕೆ ಸಂಸ್ಕೃತಭಾಷಯಲ್ಲದೆ ಮತ್ತೆ ಯಾವ 
ಯೋಗ್ಯನೌಕಯಿದ? 


| ತುಲನಾಶ್ಮಕಭಾಷಾಶಾಸ್ತಕ್ಕೆ ಮೂಲಪ್ರಚೋದಕವಾದ ಭಾಷ ಸಂಸ್ಕೃತ. 


ಸಂಸ್ಕೃತ 49 
ಆದ್ದರಿಂದಲೇ ಅದನ್ನು ಗೌರವದಿಂದ ಸಾದರವಾಗಿ ಭೂಮಂಡಲದ ವಿದ್ದಾಂಸರೆಲ್ಲರೂ 
ಕಾಣುತ್ತಿರುವರು. ಇಂಥ ಭಾಷೆಯು ಸಜೀವವಾಗಿಯೂ ನಮ್ಮದೆಂದು ಹೇಳಿಕೊಳ್ಳುವ 
ಕುಮೈೆ ನಮಗೆ ಬೇಡವೆ"? ಇದೊಂದು ಪ್ರಾಚೀನಾವಶೇಷವೆಂದು ತೃಪ್ತಿಪಟ್ಟರೆ ಸಾಕ"? 


2. ಸಂಸ್ಕೃತಭಾಷೆಯ ಜನರಿವರೆಂಬ ಕಾರಣದಿಂದ ಭೂಲೋಕದ 
ಎಲ್ಲಾ ಭಾಗಗಳಲ್ಲಿಯೂ ಈಗಾಗಲೆ ನಮಗೊಂದು ಗೌರವದ ಸ್ಥಾನವು 
ದೊರೆತುಬಿಟ್ಟಿದೆ. ನಾವೂ ಅದರಿಂದ ಪ್ರಭಾವಿತರಾಗಿ ಪ್ರಪಂಚವನ್ನೆಲ್ಲ ಸಂಸ್ಕೃತ 
ಸಂಸ್ಕೃತಿಯ ಪ್ರಭಾವಕ್ಕೆ ಈಡುಮಾಡುವ ಕನಸು ನನಸಾಗಬೇಡವೆ? 


13. ಸಂಸ್ಕೃತವು ನಮ್ಮ ಭಾಷೆಯಾಗಿ ಬೆಳೆದರೆ, ಸಂಜೀವಿನೀಮಂತ್ರದಿಂದ 
ಅದರ ಜೇತನವು) ಬಲವಾದರೆ, ಈ ಲೋಕಕ್ಕೆಲ್ಲ ಒಂದು ಭಾಷಯಿರಬೇಕೆಂದು 
ಎಸ್ಸರಾಂಟ ಮುಂತಾದ ಹೂಸ ಭಾಷಗಳ ಸೃಷ್ಟಿಗೂ ಜನರು ರೈಹಾಕುತ್ತಿರುವ ಈ 
ಸಮಯದಲ್ಲಿ ಆ ವಿಶ್ವಭಾಷಾಸ್ಥಾನವು ಸಂಸ್ಕೃತಕ್ಕೆ ಒದಗಲಿ! -ಎಂದು ಹಾರೃಸುವದು 
ಹಗಲುಗನವರಿಕಿಯಾದೀತೇನು"? 


ಜೇ ಸೇ ೫ ೫ ೫ 


19. ಸಂಸ್ಕೃತ 


1. ಸಂಸ್ಕೃತದಲ್ಲಿ ಒಂದಾನೊಂದು ತತ್ತ್ವಜ್ಞಾನವಿದೆ. ಅದು ಭರತಖಂಡ 
ದವರ ವಿಚಾರಸೂರ್ಯನ ವಿಷ್ಣುಪದವಾಗಿರುತ್ತದೆ, ಅಥವಾ ಭಾರತವಿಚಾರದ 
ಎಂದೇಕೆನ್ನಬೇಕು, ಪ್ರಪಂಚದ ಮಾನವರೆಲ್ಲರ ವಿಚಾರವು ತುಟ್ಟತುದಿಗೇರಿದರೆ 
ಮುಟ್ಟಬೇಕಾದ ಮಜಲು ಈ ತತ್ತ್ವದ ಸಿದ್ದಾಂತ. ಅದು ವಿಷಮಜೀವನಯಾತ್ರೆಯಲ್ಲಿ 
ಮಾನವನಿಗೆ ಮಾರ್ಗದರ್ಶಿಯಾಗಲಿ- ಎಂಬ ಒಂದೇ ಕಾರಣದಿಂದಲೇ ಈ 
ಭಾಷೆಯನ್ನು ಉಳಿಸಿಕೊಳ್ಳುವದು ಅತ್ಯವಶ್ಯವಾಗಿದೆ. 


೭. ಸಂಸ್ಕೃತವು ತತ್ತ್ವಶಾಸ್ತ್ರದ ಭಾಷಯಾದ್ದರಿಂದ ಇದರಲ್ಲಿ ನೀತಿ ಮತ್ತು 
ಆಧ್ಯಾತ್ರಿಕಸಾರ- ಇವೆರಹೇ ಇರುವ ಒಂದು ವಿಶ್ಚಧರ್ಮವಿದೆ. ಅದರಲ್ಲಿ ನಂಬಬೇಕಾದ 
ಬಲಾತ್ಕಾರದ ತತ್ತ್ವ ಗಳೇ ಇಲ್ಲಿ. ತನ್ನ ಕ್ಷೇತ್ರದೊಳಕ್ಕೆ ಸೇರಿದವರೆಲ್ಲ೦ನ್ನೂ 
ಯುಕ್ತಿಯಿಂದಲೂ ಮನವೊಲಿಸುವದರಿಂದಲೂ ಸನ್ಮಾರ್ಗಕ್ಕಳಯುಎದೊಂದೇ ಆ 
ತತ್ತ್ವಶಾಸ್ತ್ರದ ಗುರಿ. 


50 ಸಂಸ್ಕೃತವೂ ಸಂಸ್ಕೃತಿಯೂ 


ಫಿ ಸಂಸ್ಕೃತವು) ಪಾಶ್ಲಾತ್ಯರ ಕಣ್ಣಿಗೆ ಬಿದ್ದಂದಿನಿಂದ ನಾಗರಿಕ 
ಪ್ರಪಂಚದವರೆಲ್ಲರ ಭಾಷೆಯಾಗಿಬಿಟ್ಟಿದೆ. ಅದನ್ನು ಮೆಚ್ಚ ಈ ಬೇಶಕ್ಕಿ ನೂರಾರು 
ಜನರು ಇಲ್ಲಿಗೆ ಬಂದುಹೋಗುತ್ತಿರುವರು. ಪರದೇಶದ ಸಂಸ್ಕತ ವಿದ್ವಾಂಸರು ಇಲ್ಲಿಗೆ 
ಬಂದು ಸಂಸ್ಕೃತದಲ್ಲಿ ವಾಗ್ಧಿತೆಯಿಂದ ಭಾಷಣಗಳನ್ನು ಮಾಡಿದಾಗ ನಮ್ಮ ದೇಶದವರು 
ತಲೆತಗ್ಗಿಸಬೇಕಾಗಿಬಂದದ್ದೂ ಉಂಟು! ಈಗಲೂ ತಮ್ಮ ಇಂಗ್ಲಿಷಿನ ಜ್ಞಾನದ 
ಒಣಹೆಮ್ಮೆಯಿಂದ ನಮ್ಮ ದೇಶದ ಸ್ಥೂಲುಗಳಲ್ಲಿ ಕಾಲೇಜುಗಳಲ್ಲಿ ಕೋರ್ಟುಗಳಲ್ಲಿ 
ಕಚೇರಿಗಳಲ್ಲಿ ಸಾಧಾರಣಸಭೆಗಳಲ್ಲಿಫಿ, ಸಮ್ಮೇಲನಗಳಲ್ಲಿ ಈ ಎರವಲು 
ಭಾಷೆಯಲ್ಲಿಯೇ ತಪ್ಪುತಪ್ಪಾಗಿ ಉಚ್ಚರಿಸಿದ ಅಪಸ್ವರದ ಶಬ್ದಗಳನ್ನೊಳಗೊಂಡ 
ವಾಕ್ಯಗಳೇ ನಮಗೆ ಬೇಕಾಗಿವೆ. ಹೊರದೇಶದವರು ನಮ್ಮ ಈ ಸ್ಥಿತಿಯನ್ನು ನೋಡಿ 
ನಗುತ್ತಿರುವರು. ಇಂಗ್ಲಿಷನ್ನು ಉಪಯೋಗಿಸುವ ಬೇರೆ ದೇಶಗಳೂ ಇವೆ; ಅವು ತಮ್ಮ 
ಭಾಷಯ ಗ9ರವವನ್ನು ತಳ್ಳಹಾರಿ ಆ ಭಾಷಯನ್ನೇನೂ ಪೂಜಿಸುತ್ತಿಲ್ಲಫಿ. 

4. ಆಂಗ್ಲಭಾಷೆಯ ಅಕ್ಷರಯೋಜನೆ, ಉಚ್ಚಾರಣೆ, ಆ ಭಾಷಯ 
ಬೆಹಗುಗಳು-ಇವನ್ನೆಲ್ಲ ಸರಿಯಾಗಿ ಕಲಿಯುವದಕ್ಕೆ ಬೇಕಾದದ್ದರ ಅರ್ಥ ಕಷ್ಟವು 
ಸಂಸ್ಕೃತವನ್ನು ಕಲಿಯುವದಕ್ಕೆ ಆಗಲಾರದು. ಆಂಗ್ಲಭಾಷಯ ಪೂಜಿಗೆ ಲಕ್ಷ್ಮೀಕಟಾಕ್ಷ 
ವಿರುವಷ್ಟು ಕಾಲವೇ ಅವ. ಇದಕ್ಕೆ ನಾವ) ಈಗ ಹಿಂದಿಯ ಆರಾಧನೆಗೆ 
ಒಲಿಯುತ್ತಿರುವದೇ ಸಾಕ್ಸಿಫಿ. 

೦... "ಸಂಸ್ಕೃತವು ಬ್ರಾಹ್ಮಣರ ಸ್ಪತ್ತು' ಎಂದು ಹುಚ್ಚು ಬೇರೆ! ಸಂಸ್ಕೃತದಲ್ಲಿ 
ಹಾಗೆಂದೇನಾದರೂ ಬರೆದಿರುವ ವಾಕ್ಯವಿದೆಯೇ? ಈ ಕಲ್ಯಾಣವಾಕ್ಕನ್ನು ನಾನು 
ನಿಮಗೆ ಹೇಳಿದಂತೆ ಬ್ರಾಹ್ಮಣರೇ ಮುಂತಾದವರೆಲ್ಲರಿಗೂ ಕೀಳೆ' ಎಂಬ ವಾಕ್ಯವು 
ಸ್ಪಷ್ಟವಾಗಿ ಕೇಳಿಬರುತ್ತಿಲ್ಲವೆ” 


ಜೇ ೫ ೫ ೫% ೫% 


20. ಸಂಸ್ಕೃತ 


1962ನೆ ಡಿಸೆಂಬರು ತಿಂಗಳಲ್ಲಿಬೊಂಬಾಯಿಯಲ್ಲಿನಡೆದ ಸಂಸ್ಕೃತವಿಶ್ಲಫರಿಷತ್ತಿಗೆ 
1300 ಪ್ರತಿನಿಧಿಗಳು ಬಂದಿದ್ದರಂತೆ. ಅಲ್ಲಿ ಡಾ।। ಎಸ್‌. ರಾಧಾಕೃಷ್ಣನ್‌ (ಭಾರತದ 
ವೈಸ್‌ಪ್ರೆಸಿಡೆಂಟ್‌ರವರು) ಮಾಡಿದ ಆರಂಭಭಾಷಣದಲ್ಲಿ ಅವಿಷ್ಕಾರ ಮಾಡಿದ ಕೆಲವು 
ಅಭಿಪ್ರಾಯಗಳು ಮನನೀಯವಾಗಿವೆ. 


ಸಂಸ್ಕೃತ ೨1 

“ಯಾವ ಭಾಷೆಯಲ್ಲಿಯೇ ಆಗಲಿ ಇರುವ ಪ್ರಪಂಚದ ಉದ್ದಂಧಗಳಲ್ಲ 

ಮಾನವಕುಲಕ್ಕೆ ಸೇರಿದವುಗಳಾಗಿವೆ. ಬಗೆಬಗೆಯ ಸಂಸ್ಕೃತಿಗಳೂ ಮತಗಳೂ 

ಜನಾಂಗಗಳೂ ಒಟ್ಟು ಸೇರಿರುವ ಈ ಕಾಲದಲ್ಲಿ ಹೂರತೋರಿಕೊಳ್ಳಲಿರುಎ' 

ನವೀನಪ್ರಪಂಚದ ನಾಗರಿಕರೆನ್ನಿಸಿಕೊಳ್ಳುವ ಅತಕಾರವನ್ನು ಸಂಪಾದಿಸಿಕೊಳ್ಳಬೇಕಾದರ 

ನಾವು ಮತ್ತೊಬ್ಬರ ಭಾವಗಳ ಮತ್ತು ಆದರ್ಶಗಳ ವಿಷಯದಲ್ಲಿ ಸರಿಯಾದ 
ಸಹಾನುಭೂತಿಯ ದೃಷ್ಟಿಯನ್ನು ಸಂಪಾದಿಸಿಕೊಳ್ಳಬೇಕಾಗಿರುತ್ತದೆ. 


"ಸಂಸ್ಕೃತಕ್ಕೆ ಸಂಬಂಕಸಿರುವ ಸಂಸ್ಕೃತಿಯು ನಮಗೆ ಒಂದಾನೊಂದು ಮತದ 
ದೃಷ್ಟಿಯನ್ನು ಕೂಹುತ್ತದೆ. ಅದರಲ್ಲಿ ವೈಯಕ್ತಿಕತೆಯಿರುವದಿಲ್ಲ, ಅದು ಸಾರ್ವತ್ರಿಕ 
ವಾಗಿರುತ್ತದೆ; ಈಗಿನ ಸ್ಥಿತಿಗಳಿಗೆ ಅತ್ಯಂತವಾಗಿ ಹೂಂದಿಕೊಂಡಿರುವ' ಮತವದು. 


""ನಾನಾತ್ರದಲ್ಲಿ ಏಕತ್ವವನ್ನು ಕಾಣುವದೇ ಭಾರತದ ಗುರಿಯಾಗಿರುತ್ತದೆ; ಹಾಗೆ 
ಕಾಣುವದು ನಾನಾತ್ತವನ್ನು ಅಳಿಸಿಹಾಕುವದರಿಂದಲ್ಲಫಿ, ಭೇದಗಳನ್ನು ಉಳಿಸಿಕೊಂಡೇ 
ಅವುಗಳನ್ನೆಲ್ಲ ಕೂಢಿಸಿಕೊಳ್ಳುವದರಿಂದ. ಈ ದೇಶದ ಮೂಲೋಲಬ್ಲೇಶವಂದರ 
ನಾನಾತ್ತದಲ್ಲಿ ಏಕತ್ವವನ್ನು ಕಾಣುವದು, ವೈವಿಧ್ಯದಲ್ಲಿ ಏಕರೂಪತೆಯನ್ನು 
ನಿರ್ಮಿಸಿಕೊಳ್ಳುವದು. ಈ ಲೋಕದ ಮಹಾಸರಕಾರಗಳು ಸಹಕರಿಸಿಕೊಂಡಿರಬೇಕಂದು 
ನಾವು ಕೇಳಿಕೊಳ್ಳುತ್ತಿರುವದೇಕಂದರೆ, ನಮ್ಮ ಸಂಪ್ರದಾಯದಿಂದ ಇಂಥ ತತ್ತ್ವದೃಷ್ಟಿಯು 
ಕವಲೊಡೆದುಕೊಂಡಿರುತ್ತದೆಯಾದ್ದರಿಂದ. 


“ಸಂಸ್ಕೃತದಲ್ಲಿ ನಮ್ಮ ದೇಶದ ಕಾವ್ಯಫಿ', ಕಲೆ; ವಿಜ್ಞಾನ, ವೈದ್ಯ; ರಾಜನೀತಿ, 
ಧರ್ಮ- ಈ ಎಲ್ಲವೂ ಹುದುಗಿಕೊಂಡಿವೆ. 


“ಸಂಸ್ಕೃತವು ಕೇವಲ ಹಿಂದುಗಳ ಭಾಷೆ ಎಂದು ಎಣಿಸುವುದು ತಫ್ಪಘಿ. ಫ್ಲೇಟೂ, 
ಅರಿಸ್ಟಾಟಲ್‌, ಕ್ಯಾಂಟ್‌, ಹೆಗೆಲ್‌, ಷೇಕ್ಸ್ಪಿಯರ್‌, ಮಿಲ್ಟನ್‌, ಬ್ರೌನಿಂಗ್‌, ಟೆನಿಸನ್‌- 
ಇವರ ಕೃತಿಗಳನ್ನು ಓದುವಂತೆಯೇ ಬಾದರಾಯಣ, ಜೈಮಿನಿ, ಕಹಾದ, ಗೌತಮ, 
ವ್ಯಾಸ, ವಾಲ್ಫೀಕೆ, ಕಾಳಿದಾಸ, ಭವಭೂತಿ- ಇವರ ಕೃತಿಗಳನ್ನು ಓದಬೇಕು. 
ಸಂಸ್ಕೃತದಲ್ಲಿ ಮತವೂ ಅಲ್ಲದೆ ತತ್ವ್ವಶಾಸ್ತ್ರವೂ ಅಲ್ಲದೆ ಎಷ್ಟೋ ವಿಚಾರಗಳಿರುತ್ತಿವೆ. 
ಹಿಂದೂಧರ್ಮಕ್ಕೆ ಸೇರದೆ ಇರುವ ಪೂರ್ವಬೇಶಗಳ ಜನರೂ ಸಂಸ್ಕೃತಸಂಸ್ಕೃತಿಯ 
ಪ್ರಭಾವಕ್ಕೆ ಒಳಗಾಗಿರುತ್ತಾರೆ. ಅದರ ಮಹತ್ವವನ್ನು ಇಂದಿಗೂ ಆರಾತಸುತ್ತಿದಾರೆ.'' 


೨೨ ಸಂಸ್ಕೃತವೂ ಸಂಸ್ಕೃತಿಯೂ 


ಅಣ್ಣಗಳಿರ, ಸಂಸ್ಕೃತವು ಈಗ ಎಲ್ಲರ ಸ್ತೋತ್ರಕ್ಕೂ ಪಾತ್ರವಾಗುತ್ತಿದೆ. ಆದರೆ 
ಅದನ್ನು ದೇಶದಲ್ಲಿ ಹಬ್ಬಿ ಸುವದಕ್ಕೆ ನಾವು ಬರಿಯ ಹೊಗಳುಭಟ್ಕಧಾದರೆ ಸಾಲದು. 
ಭಾರತದೇಶದ ತತ ತ್ರರ್ಜ್ಲಾ ನವು ಹೇಗೆ ಶ್ರೀವಿವೇಕಾನಂದರಂಥ ತ್ಯಾಗಮೂರ್ತಿಗಳಾದ 
ಸಂನ್ಯಾಸಿಗಳ ಸೇವೆಯಿಂದ ಭೂಲೋಕದಲ್ಲೆಲ್ಲ ವ್ಯಾಪಿಸಿಕೊಂಡಿತೋ ಹಾಗೆಯೇ 
ಸಂಸ ೃತಪ್ರಿಯರಾದ ನಿಷ್ಠಾ NSS ಕೆಲವರು ಸೊಂಟವನ್ನು ಕಟ್ಟಿ 
ಆ ಭಾಷೆಯ ಸೇವೆಗೆ ನಿಲ್ದುವದು ಅತ್ಯವಶ್ಯವಾಗಿದೆ. 


1. ಯಾವ ಪತ್ರಿಕೆಯೇ ಆಗಲಿ, ಅದರ ಸಂಪಾದಕರು ಭಾರತದ ಭಕ್ತರೂ 
ಸಂಸ್ಕೃತಪ್ರಿಯರೂ ಆಗಿದ್ದರೆ ಪತ್ರಿಕೆಯ ಪ್ರಮಾಣಕ್ಕೆ ತಕ್ಕಂತೆ ಆಯಾ ಪತ್ರಿಕಯ 
ue ಒಂದು ಭಾಗವನ್ನು ಸ ಸಂಸ್ಕೃತದಲ್ಲಿ ಸರಳವಾದ ಪ್ರೆ ವಿಯಲ್ಲಿ ಬಳಕೆಯಲ್ಲಿರುವ 
ಸಂಸ್ಕೃತಮಾತುಗಳಿಂದ ತಿಳಿಸುವದಕ್ಕೆ ಪ ಪ್ರಾರಂಭಿಸಬೇಕು. ಅಲ್ಲಿ ಅನಿವಾರ್ಯವಾಗಿ 
ಬಳಸಿದ ಸಂಸ್ಕೃತಶಬ್ದಗಳ ಅರ್ಥವನ್ನು ಪತ್ರಿಕೆಯ ಭಾಷೆಯಲ್ಲಿ ಕೂಡಬೇಕು. 

ಸೆ ಗ್ರಂಥಕರ್ತರು ತಮತಮಗೆ ಮೆಚ್ಚಿನ ವಿಷಯಗಳನ್ನು-ಲೌಕಿಕ, 
ಧಾರ್ಮಿಕ, ತಾತ್ತ್ವಿಕ- ಯಾವ ವಿಷಯವು ತಮಗೆ ಮೆಚ್ಚೊಫಿ, ಅದನ್ನು- ಸಣ್ಣಸಣ್ಣ 
ಗ್ರಂಥಗಳಲ್ಲಿ ಹೊಸದಾಗಿ ಬರೆಯಬೇಕು. ಅವುಗಳ ಅಭಿಪ್ರಾಯವನ್ನು ಸಂಕ್ಷೇಪವಾಗಿ 
ದೇಶಭಾಷೆಯಲ್ಲಿ ಕೊಡಬೇಕು. 

ತಿ... ಶ್ರೀಮಂತರು ಸಂಸ್ಕೃತಪಾಠಶಾಲೆಗಳನ್ನು ತೆರೆದು-ಅಲ್ಲಿ ಸಂಸ್ಕೃತ 
ಭಾಷೆಯ ಮೂಲಕ ಎಲ್ಲಾ ವಿಷಯಗಳನ್ನೂ ಬೋತಸುವದಕ್ಕೆ ಏರ್ಪಡಿಸಬೇಕು. 


ಸರಕಾರದವರು ಈ ಸ್ತುತ್ಯ ಕಾರ್ಯಕ್ಕೆ ಕೂಹಬಹುದಾದ ಪ್ರೋತ್ಸಾಹವನ್ನು 
ಮುಂದಿನ ಲೇಖನದಲ್ಲಿ ಚಾ ಜಿ 


ಜೇ Xx ೫% ೫ 


21. ಸಂಸ್ಕೃತ 
ಸಂಸ್ಕೃತವನ್ನು ಅದಕ್ಕೆ ತಕ್ಕ ಸ್ಥಾನದಲ್ಲಿ ಕುಳ್ಳಿರಿಸಿ, ಅದರಿಂದಾಗುವ ಲಾಭವನ್ನು 
ಪಡೆಯುವದಕ್ಕೆ ಸರಕಾರದವರು ಏನೇನು ಮಾಡಬಹುದು" 


ls ಸಂಸ್ಕೃತವನ್ನು ಭಾರತದೇಶದ ಭಾಷೆಯೆಂದು ಅನುಮೋದಿಸಬೇಕು. 
ಇದನ್ನು ಒಪ್ಪಿದರೆ ಇಲ್ಲಿಯೇ ಈಗಲೇ ಭಾರತದೇಶವು ಭಾಷಾದ್ದಯದ ದೇಶವಾಗಿ 


ಸಂಸ್ಕೃತ ೨೨ 


ಬಿಡುವದು. ಭಾಷೆಗಳ ಹೊಡೆದಾಟವು ನಿಂತೇಹೋಗುವದು. ದೇಶವೆಲ್ಲ ಒಗ್ಗಟ್ಟಾದದ್ದು 
ಸರಕಾರಕ್ಕೊಂದು ಲಾಭವಲ್ಲವೆ "? 


ತ್ನ ಆದರೆ ಹಿಂದಿಯು ಹೇಗೋ ರಾಷ್ಟ್ರಭಾಷೆಯೆಂದಾಗಿಬಿಟ್ಟಿರುವದರಿಂದ 
ಸಂಸ್ಕೃತವೂ ಒಂದು ರಾಷ್ಟ್ರಭಾಷೆ ಎಂದು ಅಂಗೀಕರಿಸಬೇಕು. ಸಂಸ್ಕೃತಕಮಿಷನ್‌ 
ಸದಸ್ಯರು ಇದನ್ನು ಶಿಫಾರಸುಮಾಡಿರುತ್ತಾರೆ. ಇದರಿಂದ ಹಿಂದಿಗೂ ಮಿಕ್ಷ 
ಭಾಷೆಗಳಿಗೂ ಪೋಷಣೆ ಸಿಕ್ಕುತ್ತದೆ. ಸಂಸ್ಕೃತಭಾಷಯಿಂದ ಭಾರತಕ್ಕೆ ಐಕ್ಯವು ಬಂದೇ 
ಇದೆ: ಹಿಂದಿಯಿಂದ ಹೊಸದಾಗಿ ಒಗ್ಗಟ್ಟನ್ನು ನಿರ್ಮಾಣಮಾಹಡಬೇಕಾಗಿದೆ. ಭಾಷೆಗಳ 
ತಿಕ್ಕಾಟದಿಂದ ಈ ಹೂಸ ಪ್ರಯತ್ನವು ಆಯಾಸಸಾಧ್ಯಫಘಿ, ವ್ಯರ್ಧಾಯಾಸಜನಕ. 


ಫಿ, ಸಂಸ್ಕೃತದಿಂದ ಹಿಂದಿನ ಸಂಸ್ಕೃತಿಯ ಸಂಬಂಧವನ್ನು ಉಳಿಸಿದಂತೆ 
ಆಗುತ್ತದೆ, ಹಿಂದಿಯು ಈಗಿನ ಭಾಷೆಗಳ ಪ್ರತಿನಿಎsಯಾಗುತ್ತದೆ. ಲ್ಯಾಟಿನ್‌, ಗ್ರೀಕು- 
ಮುಂತಾದವುಗಳಂತೆ ಸಂಸ್ಕೃತವೂ ಹಾಳಾಗದೆ ಉಳಿದುಕೊಳ್ಳುತ್ತದೆ. 


4. ಭಾತಿಕವಿಜ್ಞಾನ, ಇತಿಹಾಸ, ವಾಜ್ಜಯ, ಕಲೆಗಳು, ನ್ಯಾಯಫಿ, 
ದೈನಂದಿನವ್ಯವಹಾರ, ಉತ್ಸವಗಳು- ಮುಂತಾದವುಗಳಿಗೆ ಬೇಕಾಗುವ ಸಂಸ್ಕೃತ 
ಪಾರಿಭಾಷಿಕಶಬ್ದಗಳನ್ನು ಪುರಾತನಗ್ರಂಥಗಳಿಂದ ಆರಿಸಿಕೂಳ್ಳಬೇಕು; ಇಲ್ಲದಿದ್ದರೆ 
ಹೊಸದಾಗಿ ಸಂಸ್ಕೃತದಲ್ಲಿ ಸುಲಭವಾಗಿ ಅರ್ಥವಾಗುವ ಶಬ್ದಗಳನ್ನು ಕಲಿಸಬೇಕು. 
ಒಂದೊಂದು ದೇಶದವರು ಒಂದೊಂದು ಪರಿಭಾಷಯನ್ನು ಏರ್ಪಡಿಸಿಕೂಳ್ಳುಎ 
ಅನಿಷ್ಟಪದ್ದತಿಯು ಇದರಿಂದ ಕಣ್ಮರೆಯಾಗುತ್ತದೆ. ಭಾರತದೇಶದ ಒಗ್ಗಟ್ಟು 
ಬೆಳೆಯುತ್ತದೆ. 


೨. ಹಿಂದಿನ ಗ್ರಂಥಗಳ ಸಾರವನ್ನು ಸುಲಭತರವಾದ ಸಂಸ್ಕೃತಭಾಷಯಲ್ಲಿ 
ಬರೆಯಿಸಬೇಕು. ಹೊಸ ವಿಷಯಗಳ ಗ್ರಂಥಗಳನ್ನು ಆ ಭಾಷಯಲ್ಲಿ ಬರೆಯಿಸಿ 
ಪ್ರೋತ್ಸಾಹಿಸಬೇಕು. ದೇಶಭಾಷಗಳ ಅನುವಾದವನ್ನು ಅಂಥ ಮೂಲದಿಂದಲೇ ತಮ್ಮ 
ತಮ್ಮ ಪ್ರಾಂತಕ್ಕೆ ತಕ್ಕಂತೆ ಮಾರ್ಪಡಿಸಿ ಪ್ರಕಟಿಸಿಕೂಳ್ಳಬೇಕು. ಇದರಿಂದಲೂ ಒಗ್ಗಟ್ಟು 
ಹೆಚ್ಚುವದು. ಒಂದೇ ಗ್ರಂಥವನ್ನು ಒಬ್ಬೊಬ್ಬರು ಒಂದೂಂದು ರೀತಿಯಲ್ಲಿ 
ಮಾರ್ಪಡಿಸುವ ಚಟವು ತಪ್ಪುವದು. 


ಜೇ x ಸೇ ಸೇ ೫ 


54 ಸಂಸ್ಕೃತವೂ ಸಂಸ್ಕೃತಿಯೂ 


22. ಸಂಸ್ಕೃತ 


ಕನ್ನಡದಲ್ಲಿ ವ್ಯವಹಾರಕ್ಕಾಗಿ ಉಪಯೋಗಿಸುವ ಮಾತುಗಳು ಎಷ್ಟು 
ಸಂಸ್ಕೃತವಾಗಿರುತ್ತವೆ"?- ಎಂಬುದನ್ನು ಲಕ್ಷ 5ವಿಟ್ಟು ನೋಡುವದರಿಂದ ಲಾಭವುಂಟು. 
ಇಲ್ಲಿ ಕೆಲವು ಉದಾಹರಣೆಯ ವಾಕ್ಯಗಳನ್ನು ಕೂಟ್ಟೆರುತ್ತೇನೆ. ಅವುಗಳ ಕೆಳಗೆ 
ಸಂಸ್ಕೃತಭಾಷಯ ಅನುವಾದವನ್ನೂ ಬರೆದಿದೇನೆ. 

1. "ಕರ್ಮವೀರ, ಸಚಿತ್ರ ರಾಷ್ಟ್ರೀಯ ವಾರಪತ್ರಿಕೆ 

ಕರ್ಮವೀರ, ಸಚಿತ್ರ-ರಾಷ್ಟ್ರಿಯ-ವಾರಪತ್ರಿಕಾ 

ಆ. (ಅ) “ಭೋಜನರ ಪತಿಯು ಪ್ರಾಚೀನಭಾರತದಲ್ಲಿಯ ಹಡಗು 
ನಿರ್ಮಾಣದ ಬಗ್ಗೆಯೇ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದಕ್ಕೆ ಯುಕ್ತಿಕಲ್ಪತರು'' 
ಎಂಬ ಹಸರಿದೆ.' 


ಭೋಜನರಪತಿಃ ಪ್ರಾಚೀನಭಾರತೀಯನೌಕಾನಿರ್ಮಾಣಮೇವಾಧಿಕೃತ್ಯ 
ಗ್ರನ್ನಮೇಕಂ ಲಿಖಿತವಾನ್‌ | ತಸ್ಯ "ಯುಕ್ತಿಕಲತರುಃ' ಇತಿ ನಾಮ ॥ 


(ಆ) 'ಅದರ ವಿವರವನ್ನು ನೋಡಿದರೆ ಈ ದೇಶದಲ್ಲಿ ಈ ಉದ್ಯಮವು 
ಎಷ್ಟೂಂದು ಪ್ರಗತಿ ಹೂಂದಿತ್ತು ಎಂಬುದರ ಕಲ್ಪನೆ ಬರುತ್ತದೆ. ಅದರಲ್ಲಿ ಅವನು 
ಇಲ್ಲಿ ಕಟ್ಟಲಾಗುತ್ತಿದ್ದ ಹಹಗುಗಳ ಆಕಾರ, ಅಳತ, ಅವುಗಳಿಗೆ ಉಪಯೋಗಿಸುತ್ತಿದ್ದ 
ಕಚ್ಚಾ ಸರಕುಗಳು- ಮುಂತಾದವುಗಳ ಬಗ್ಗೆ ಬರೆದಿದಾನೆ. ವರ್ಣನೆ ತೀರಸೂಕ್ಷ್ಮವಿವರ 
ಗಳನ್ನು ಕೂಹ ಒಳಗೊಂಡಿದೆ. 


ತಸ್ಯ ವಿಷಯವಿವರಣಾವಲೋಕನೇನ ಅಸ್ಮಿನ್‌ ದೇಶೇ ಅಯಮ್‌ 
ಉದ್ಯೋಗಃ ಕಿಯತೀಂ ಪ್ರಗತಿಮ್‌ ಪ್ರಾಪ್ತ ಆಸೀತ್‌ ಇತ್ಯನುಮೇಯಂ 
ಭವತಿ। ತತ್ರ ಹಿ ಅತ್ರ ನಿರ್ಮಿತಿತಾನಾಂ ನೌಕಾನಾಮ್‌ ಆಕಾರಂ, 
ಪರಿಮಾಣಮ್‌, ಉಪಕರಣಸಾಮಗ್ರೀಂ ಚ-ಇತ್ಯಾದಿ ಸವಿವರಮ್‌ 
ಅಲೇಖೀತ್‌ ಸಃ । ಅತಿಸೂಕ್ಷ್ಮಾವಾನ್ಷರ ವಿಷಯಾಣಾಮ್‌ ಅಪಿ ತತ್ರ 
ವರ್ಣನಮಸ್ತಿ ॥ 


ಪ್ರಭಾತ 


ತೆ. (ಅ) "ಯಕ್ಷಗಾನದಲ್ಲಿ ಈಗ ರೂಢಿಯಲ್ಲಿರುವ ಪ್ರಬಂಧ (ಗೇಯ 


ಸಂಸ್ಕೃತ ೨೨ 


ರಚನಾರೀತಿ)ಗಳ ದೃಷ್ಟಿಯಿಂದ ನೋಡಿದರೆ ಆಧುನಿಕ ಶಾಸ್ತ್ರೀಯ ಸಂಗೀತಕ್ಕೆ ಅದರ 
ಖಣ ಸ್ವಲ್ಪವೇ 
ಯಕ್ಷಗಾನೇ ಸಾಂಪ್ರತಾಂ ನಿರೂಢಾನಾಂ ಪ್ರಬನ್ನಾಭಿಖ್ಯಾನಂ ಗೇಯ 
ರಚನಾರೀತೀನಾಂ ದೃಷ್ಠಾ ಸ ಆಧುನಿಕಶಾಸಿ ಪೀಯಸಂಗೀತಾ 
ಧಮರ್ಣ್ಯಮ್‌ ಅಲಮೇವೇತಿ ವಾಚ್ಯಮ್‌ ॥ 


5. (ಆ) 'ಆದರೆ ಕಂದ, ಚೌಪದಿ, ಷಟ್ಟದಿ- ಎಂದು ಮುಂತಾಗಿ 
ಬಹುಸಂಖ್ಯಾತವಾಗಿ ಯಕ್ಷಗಾನದಲ್ಲಿ ಉಪಯೋಗಿಸಲ್ಪಹುತ್ತಿರುವ ಪ್ರಬಂಧಪ್ರಕಾರ 
ಗಳು ನಮ್ಮ ಶಾಸ್ತ್ರೀಯಸಂಗೀತದ ಪರಿಮಿತಿಗೆ ಒಳಪಟ್ಟಿರುವಂಬುದನ್ನು ಬೃಹದ್ದೀಶೀ, 
ಅಭಿಲಷಿತಾರ್ಧಚಿಂತಾಮಣಿ, ಸಂಗೀತಚೂಡಾಮರೆ, ಸರಸ್ಪತೀ ಹೃದಯಾಲಂಕಾರ, 
ಸಂಗೀತಸುಭಾನಿs-ಇತ್ಕಾದಿ ಶಾಸ್ತಗಂಧಗಳಿಂದ ಆಸಕ್ತರಾದವರು ತಿಳಿಯ 
ಬಹುದಾಗಿದೆ. 

ಪರಂ ತು ಕನ್ನಮ್‌, ಚತುಷದೀ, ಷಟದೀ- ಇತ್ಯಾದೀನಾಂ 
ಬಹುಸಂಖ್ಯಾಕಾ ಯಕ್ಷಗಾನೇ ಪ್ರಯುಜ್ಯಮಾನಾಃ ಕವಿತಾರಚನಾ 
ಪ್ರಕಾರಾಸ ಅಸ್ಥಾಕಂ ಶಾಸ್ತ್ರೀಯಸಂಗೀತನಿಯಮೈರೇವ ಪ್ರತಿಬದ್ಧಾ- 
ಇತ್ಯೇತತ್‌ ಬೃಹದ್ದೇಶೀ, ಅಭಿಲಷಿತಾರ್ಥಚಿನ್ರಾಮಣಃ ಸಂಗೀತ 
ಚೂಡಾಮಣಿ; ಸರಸ್ಪತೀಹೃದಯಾಲಂಕಾರ;, ಸಂಗೀತರತ್ನಾಕರಃ, 
ಸಂಗೀತಸುಧಾನಿಧಿಃ- ಇತ್ಯಾದಿಶಾಸ್ರಗ್ರನ್ನೇಭ್ಯೋ ವಿಜ್ಞಾತುಂ ಶಕೃತೇ 
ಸಮುತ್ಸುಕ್ಳೆ: ॥ 
ಜೀವೋತ್ತಮ 


4. 'ವಿವಿಧಜೀವಿಗಳಿಂದ ತುಂಬಿದ ಈ ಜಗತ್ತಿನಲ್ಲಿ ಮನುಷ್ಯಜೀವಿಯ 
ಜನ್ಮವಾದಾಗಲೇ ಧರ್ಮದ ಆವಿರ್ಭಾವವಾಯಿತು. ಅದಕ್ಕೂ ಮೊದಲು 
ಮನುಷ್ಯನಿಲ್ಲದ ಪಶುಪಕ್ಷಿಗಳು, ಜಲಚರಪ್ರಾಣಿಗಳು, ಕ್ರಿಮಿಕೀಟಾದಿಗಳು ಇವಿಷ್ಟೇ 
ಇದ್ದಾಗ ಯಾವ ವಿsನಿಯಮವೂ ಇರಲಿಲ್ಲಫಿ. 

ವಿವಿಧಜೀವಪೂರ್ಣೇ ಅಸ್ಮಿನ್‌ ಜಗತಿ ಯದೈವ ಮನುಷ್ಯಜೀವಾನಾಂ 
ಜನ್ಮ ತದೈವ ಧರ್ಮಸ್ಯ ಆವಿರ್ಭಾವ ಆಸೀತ್‌ । ತತಸ್ತು ಪ್ರಾಕ್‌, 
ಮನುಷ್ಯಂ ವಿನಾ ಕೇವಲಂ ಪಶುಪಕ್ಷಿಣ, ಜಲಚರಪ್ರಾಣಿನಃ, 


೨೦ ಸಂಸ್ಕೃತವೂ ಸಂಸ್ಕೃತಿಯೂ 


ಕ್ರಿಮಿಕೀಟಾದಯಶ್ಚೈವ ಆಸನ್‌ ತದಾ ನ ಕೋಪಿ ಶಾಸಕ್ರತನಿಯಮ 
ಆಸೀತ್‌ ॥ 


ಪೌರವಾಣಿ 


'ಶ್ರೀ ನಿಜಲಿಂಗಪ್ಪನವರು ಅವಿರೋಧವಾಗಿ ಆಯ್ಕೆಯಾದರು. ಅವರನ್ನು 
ಅಭಿನಂದಿಸುತ್ತೇವೆ. ಅದೃಷ್ಠಬೊಡನೆ ಹೋರಾಡಿ ಹಹಯಬರಹವನ್ನೇ 
ಮಗುಚದಂತಾಯಿತು.' 


ಶ್ರೀನಿಜಲಿಂಗಪಮ್‌ ಅವಿರೋಧೇನ ಸರ್ವೈರ್ವುತಮ್‌ 
ಅಭಿನನ್ನಾಮಃ 1 ನೂನಂ ದೈವಮಪಿ ಯತ್ನೇನ ಪ್ರತಿಯುಧ್ಯ 


ಲಲಾಟಲಿಖತಮಪಿ ಪರಿಮಾರ್ಜಿತಂ ತೇನ ।॥। 
ಇಲ್ಲಿ ಕೊಟ್ಟಿರುವ ಸಂಸ್ಕೃತಾನುವಾದಗಳು ಕನ್ನಡಿಗರಿಗೆ ಅರ್ಥವಾಗಲಾರವೇನು"? 


ಜೇ ೫ ೫% ೫% ೫% 


23. ಸಂಸ್ಕೃತಭಾಷಯಿಂದ ದೇಶದ ಒಗ್ಗಟ್ಟು' 


ಸಂಸ್ಕೃತವು ಹಿಂದೆ ಭಾರತದೇಶದವರ ಸಂಘಟನೆಗೆ ಕಾರಣವಾಯಿತು. ಅದರ 
ವಾಜ್ಯಯವು ಈ ದೇಶದ ಬಹುಭಾಗದ ಜನರಿಗೆಲ್ಲ ಸಮಾನವಾದ ಒಂದಾನೊಂದು 
ಪ್ರೇರಣೆಯನ್ನು ಕೂಡುವ, ಸಮಾನವಾದ ಜೀವನಕ್ರಮವನ್ನು ಅನುಸರಿಸುವ 
ಮಾರ್ಗವನ್ನು ಪ್ರೇರಿಸುವದಾಗಿತ್ತು. 

ಈ ಭಾಷಯು ಹಿಂದೂಗಳನಿಸುಎವರನ್ನಲ್ಲ ಒಗ್ಗಟ್ಟಾಗುವಂತೆ, ಒಂದೇ 
ಜೀವನಕ್ರಮವನ್ನನುಸರಿಸುವಂತೆ ಮಾಡಿತು. ಸಂಸ್ಕೃತ ವ್ಯಾಕರಣಕಾರರಾದ ಪಾಣಿನಿ, 
ಕಾತ್ಯಾಯನ, ಪತಂಜಲಿ- ಇಎರು ಸಂಸ್ಕೃತಬ ದ್ವಾರದಿಂದ ಜನರಿಗೆಲ್ಲ 
ವಿಚಾರಪ್ರಣಾಳಿಕೆ, ಭಾವನೆಗಳು, ಆಶೋತ್ತರಗಳು- ಇವುಗಳನ್ನೊದಗಿಸುವ 
ಒಂದಾನೊಂದು ಸಂಘಟನ ಯನ್ನು ಮಾಡಿಕೂಟ್ವರು. ಸ್ಥ )ತಿಕಾರ'ರೂ, 


1. ಈ ಲೇಖನದಲ್ಲಿರುವ ಹಲವು ವಿಚಾರಗಳಿಗೆ "Bhavan's Journal'ನ ೭2ನೆಯ 
ಸಂಚಿಕೆಯು ಆಧಾರವಾಗಿದೆ. ಅಭಿಪ್ರಾಯಗಳಿಗೆ ನಾನೇ ಹೊಣೆ. 


ಸಂಸ್ಕೃತಭಾಷೆಯಿಂದ ದೇಶದ ಒಗ್ಗಟ್ಟು ೨7 


ಗೃಹ್ಯಸೂತ್ರಿಕಾರರೂ ಜನರ ಸಮಾಜವನ್ನು ಸಂಸ್ಥರಿಸಿಕೊಳ್ಳುವ ಪ್ರಕಾರವನ್ನು 
ತಿಳಿಸಿದರು. ಇದರ ಫಲಿತಾಂಶವು ಭಾರತದ ಹೂರಗಿರುವ ಸಿಂಹಳ, ಬರ್ಮಾ, ಜಾವಾ, 
ಕ್ಯಾಂಬೋಡಿಯಾ- ಈ ಪ್ರಾಂತಗಳಿಗೂ ಒದಗಿತು. ರಾಮಾಯಣದಿಂದ 
'ಸತ್ಯಧರ್ಮ'ಗಳ ಭಾವನೆಯೂ ಮಹಾಭಾರತದಿಂದ "ಸಾಮ್ರಾಜ್ಯ' ಭಾವನೆಯೂ 
ಈ ದೇಶಕ್ಕೆ ಬರುವಂತಾಯಿತು. 


ಮುಂದೆ ಪರಕೀಯರ ಧಾಳಿಯಿಂದ ದೇಶಕ್ಕೆ ಧಕ್ಕೆ ತಗಲಿ ಒಗ್ಗಟ್ಟು ಸಡಿಲವಾಗು 
ಎದಕ್ಕ ಆರಂಭವಾದರೂ ಸಂಸ್ಕೃತವು ಭಾಗವತಾದಿಪುರಾಣಗಳ ಮೂಲಕ 
ಭಕ್ತಿಪ್ರವಾಹವನ್ನು ಹಬ್ಬಿಸಿ ದೇಶಭಾಷಗಳನ್ನಲ್ಲ ಪುಷ್ಟಿಗೊಳಿಸಿತು. ಪ್ರತಿಯೊಂದು 
ದೇಶಭಾಷೆಯಲ್ಲಿಯೂ ಸಂಸ್ಕೃತದ ನೆರವಿನಿಂದ ಜೀವಕಳ ಕಾಣಿಸಿಕೊಂಡಿತು. ಜನರ 
ಜೀವನವು ಸಂಸ್ಕೃತವಾಯಿತು. 


ಇತ್ತಲಾಗಿ ಹಲವು ಕಾರಣಗಳಿಂದ ಸಂಸ್ಕೃತದ ಸಹಾಯವು ಜನರಿಗೆ ತಪ್ಪಿತು. 
ಆಗಲೂ ಈ ಭಾಷಯ ಅಭಿಮಾನವನ್ನು ಬಿಡಲಾರದವರು ಇದನ್ನು ಉಳಿಸಿಕೊಂಡು 
ಬಂದರು. ಇಂಗ್ಲಿಷು ತಲೆಯೆತ್ತಿಕೊಂಡು ದೇಶದ ಯುವಕರನ್ನೆಲ್ಲ ಪ್ರೋತ್ಸಾಹಿಸುವ 
ವೇಳಗೆ ಗತವೈಭವವೆನಿಸಿದ್ದ ಸಂಸ್ಕೃತವಾಜ್ಯಯದಲ್ಲಿ ಅಹಗಿದ್ದ ಅಮೂಲ್ಯವಿಷಯಗಳನ್ನು 
ವಿದ್ದಾಂಸರು ಶೋಶಸಿ ತೆಗೆದರು. ಆಗ ಇಂಗ್ಲಿಷು, ಸಂಸ್ಕೃತ- ಎರಡೂ ದೇಶದ 
ಜೀವನದ ಜೀರ್ಣೋದ್ದಾರವನ್ನು ಮಾಡಲಾರಂಭಿಸಿದವು. ಮತ್ತೆ ಜನರ ಜೀವನವು 
ಅನುಪ್ರಾಣಿತವಾಗಿ ಇಹಪರವಿಚಾರಗಳನ್ನೂ ಸಮಾಜ ರಚನೆಯ ವಿಚಾರವನ್ನೂ 
ಜನರು ಮನದಂದುಕೊಳ್ಳಲಾರಂಭಿಸಿದರು. 


ಇಂಗ್ಲಿಷು ಭಾಷೆಯಿಂದ ನಮಗೂ ಹೊರಗಿನ ದೇಶಗಳಿಗೂ ಸಂಬಂಧವು ನಿಕಟ 
ವಾಗುತ್ತಿದೆ. ಸಂಸ್ಕೃತದ ಅಭಿಮಾನವು ಭಾರತದೇಶದಲ್ಲಿ ಅನೇಕರಿಗೆ ಮತ್ತ ಎದ್ದು ಕೊಂಡಿದೆ. 
ಸಂಸ್ಕೃತದಲ್ಲಿ ಪತ್ರಿಕೆಗಳು ಹೊರಡುತ್ತಿವೆ. ಬೇರೆಬೇರೆಯ ವಿಷಯಗಳನ್ನು ಕುರಿತ 
ಹಲವು ಪ್ರಾಚೀನ ಗ್ರಂಥಗಳು ಪ್ರಕಾಶವಾಗುತ್ತಿವೆ. ಪ್ರಾಚೀನ, ಅರ್ವಾಚೀನ- ಎರಡೂ 
ವಿಚಾರಧಾರೆಗಳನ್ನೊಳಗೊಂಡ ಹೊಸಗ್ರಂಥಗಳೂ ನಿರ್ಮಾಣವಾಗುತ್ತಿವೆ. ಹಿಂದಿಯು 
ರಾಷ್ಟ್ರಭಾಷಯಂದು ಗೊತ್ತಾದಮೇಲೆ ಆ ಭಾಷಯು ಸಂಸ್ಕೃತದ ನೆರವನ್ನೇ ಹೆಚ್ಚಾಗಿ 
ಪಡೆಯುತ್ತಿರಬೇಕೆಂಬ ನೀತಿಯನ್ನು ಅನುಸರಿಸಲಾಗಿದೆ. ಹಿಂದೀ ಶಿಕ್ಷಣದ 
ಇಲಾಖೆಯವರು ಆ ಭಾಷೆಯ ಅಭ್ಯಾಸಿಗಳಿಗೆ ಸಂಸ್ಕೃತದ ಶಿಕ್ಷಣವ) 
ಅನಿವಾರ್ಯವೆಂದೂ ಸಾರುವದಕ್ಕೆ ಮೊದಲುಮಾಡಿರುತ್ತಾರೆ. ಸಂಸ್ಕೃತದ ವಿಷಯಕ್ಕೆ 


58 ಸಂಸ್ಕೃತವೂ ಸಂಸ್ಕೃತಿಯೂ 


ನಿಯಮಿತವಾಗಿದ್ದ ಕಮಿಟಿಯವರು ಹಿಂದಿಯ ಜೊತೆಗೆ ಸಂಸ್ಕೃತವನ್ಸೂ ಐಚ್ಛಿಕ 
ರಾಷ್ಟ್ರಭಾಷೆಯಾಗಿ ಮಾಡಬೇಕೆಂದು ಶಿಫಾರಸ್ಸುಮಾಡಿರುತ್ತಾರೆ. 

ಈ ಮುನ್ನಡೆಗೆ ಆಗಿರುವ ಮುಖ್ಯವಾದ ಅಹಚಣೆ ಎಂದರೆ ದೇಶವನ್ನು 
ಭಾಷಾವಾರುಪ್ರಾಂತಗಳಾಗಿ ಒಡೆದಿರುವದು. ಇದರ ಫಲವಾಗಿ ಕಲವು ಭಾಷಾ 
ಮತಾಂಧರು ತಮ್ಮ ತಮ್ಮ ದೇಶಭಾಷಯನ್ನು ಸಂಸ್ಕೃತದ ಸಂಪರ್ಕವಿಲ್ಲದಂತೆ ಶುದ್ದ) 
ವಾಗಿರಿಸಬೇಕಂದೂ ಆಯಾ ದೇಶ'ಭಾಷಯನ್ನೇ ಆಯಾ ಪ್ರಾಂತದ 
ರಾಷ್ಟ್ರಭಾಷಯಾಗಿ ಮಾಹಬೇಕೆಂದೂ ಪ್ರಯತ್ನಿಸುತ್ತಿರುವರು. ಈ ಆತ್ಮಹತ್ಯಾರೋಗದ 
ಸೋಂಕು ಕೆಲವರು ಹಿಂದೀಪ್ರಚಾರಕರಿಗೂ ತಾಕುತ್ತಿರುವಂತೆ ತೋರುತ್ತಿದೆ. ಅವರ 
ಪ್ರಯತ್ನವು ಸಫಲವಾದರೆ ದೇಶದ ಒಗ್ಗಟ್ಟು ಸಡಿಲವಾಗುವದರಲ್ಲಿ ಸಂಶಯವಿಲ್ಲ. 
ಎಷ್ಟು ದೇಶಭಾಷ ಗಳಿವೆಯೋ ಭಾರತವು ಅಷ್ಟು ತುಂಡುಗಳಾಗಿ ಒಡೆದು ಜನರಿಗೆ 
ಭಾರತೀಯರೆಂಬ ಅಭಿಮಾನವೇ ಬೇಗನೆ ಅಳೆಸಿಹೋಗುವದರಲ್ಲಿ ಸಂಶಯವಿಲ್ಲ. 


ಆದರ್ಶಪ್ರಾಂತವೆನಿಸಿಕೊಂಡಿದ್ದ ಮೈಸೂರು ದೇಶದಲ್ಲಿಯೂ ಭಾಷಾಭಿ 
ಮಾನಾಂಧರು ಅಲ್ಲಲ್ಲಿರುವರು. ಕೆಲವು ದಿನಗಳ ಕಳಗೆ ವಿದ್ಯಾಭ್ಯಾಸದ ಇಲಾಖೆಯ 
ಹಿರಿಯ ಅಠಕಾರಿಗಳೂಬ್ಬರು ಬೆಂಗಳೂರು ಮಹಾವಿದ್ಯಾನಿಲಯದಲ್ಲಿ ಭಾಷಣ 
ಮಾಡುತ್ತಾ "ಸಂಸ್ಕೃತವೇ ನಮ್ಮ ಅಧಃಪತನಕ್ಕೆ ಕಾರಣ. ಕನ್ನಡದಲ್ಲಿ ಶಾಲು ಕನ್ನಡ, 
ಸಿಗರೇಟು ಕನ್ನಡ- ಎಂದು ಎರಡು ಭಾಗಗಳಾಗಿವೆ' ಎಂದು ಸಂಸ್ಕೃತದ ಮತ್ತು 
ಇಂಗ್ಲಿಷಿನ ಪ್ರಭಾವವು ಕನ್ನಹದಮೇಲ ಆಗಬಾರದೆನ್ನುವ ತಮ್ಮ ಅಭಿಪ್ರಾಯವನ್ನು 
ಹೂರಗೆಹಹಿದರಂತೆ. 'ಹಳಯದೆಲ್ಲವೂ ಹಾಳು' ಎಂಬುದು ಅವರ ಸಿದ್ದಾಂತ. 
ಇಂಥವರು ನಮ್ಮ ತರುಣರಿಗೆ ಕೊಡಿಸುವ ವಿದ್ಯೆಯ ಫಲವು ಏನಾಗಬಹುದೆಂಬುದನ್ನು 
ಊಹಿಸುವದು ಕಷ್ಟವಲ್ಲ. ನಮಗೆ ದೇಶದ ಪ್ರಾಚೀನಸಂಸ್ಕತಿಯ ಸಂಬಂಧವು 
ಕಡಿದುಹೋಗುವದು. ಈಗಿನ ನಾಗರಿಕಜಗತ್ತಿನ ಸಂಬಂಧವೂ ಇಲ್ಲದಂತಾಗುವದು. 
ಕನ್ನಡಿಗರೆಂದರೆ ಕೂಪಕೂರ್ಮಗಳಾಗಿ ವಟಗುಟ್ಟುತ್ತಿರಬೇಕಾದೀತು. 


ಜೇ ಸೇ ೫ ೫ ೫ 


೨9 


24. ನವೀನ ಸಂಸ್ಕೃತಸಂವಿಧಾನಸಮಿತಿ 
(New Sanskrit Board) 


ಸಂಸ್ಕೃತದ ಅಭ್ಯಾಸವನ್ನು ಅಭಿವೃದ್ಧಿಗೊಳಿಸುವದಕ್ಕೆ ಭಾರತದ ಸರಕಾರದವರು 
ಈ ಸಮಿತಿಯನ್ನು ಹೊಸದಾಗಿ ಪರಿಷ್ಕರಿಸಿ ಏರ್ಪಡಿಸಿರುತ್ತಾರೆ. ಈ ಸಮಿತಿಯ 
ಕರ್ತವ್ಯಗಳೇನೆಂದರೆ :- 

1. ಈ ದೇಶದಲ್ಲಿ ಸಂಸ್ಕೃತಪ್ರಚಾರ ಮತ್ತು ವಿಕಾಸ- ಇವುಗಳ ಬಗ್ಗೆ 
'ನೀತಿ'ಯನ್ಸು ಕುರಿತು 

೭.  ಬೇರೆಬೇರೆಯ ಮಟ್ಟಗಳಲ್ಲಿ ಸಂಸ್ಕೃತವಿದ್ಯಾಭ್ಯಾಸದ ಪ್ರಕಾರಗಳು 
ಹೇಗಿರಬೇಕು; ಪಾಠನಕ್ರಮ ಮುಂತಾದವುಗಳ ಸಮೀಕರಣ, ಪಾಠ್ಯವಿಷಯಗಳು, 
ಪರೀಕ್ಷೆಗಳು, ಪದವಿಗಳು, ಬೇರೆಬೇರೆಯ ವರ್ಗದ ಉಪಾಧ್ಯಾಯರುಗಳಿಗಿರಬೇಕಾದ 
ಯೋಗ್ಯತೆ, ಅವರಿಗೆ ಕೂಹಬೇಕಾದ ಶಿಕ್ಷಣ- ಇವನ್ನು ಕುರಿತು 

ವಃ ಪಾಠಶಾಲಾಪದ್ಧತಿಯನ್ನೂ ಸ್ವತಂತ್ರವಾಗಿರುವ ಸಂಶೋಧನಾ 
ಸಂಸ್ಥೆಗಳನ್ನೂ ಕ್ರಮಪಡಿಸುವದನ್ನು ಕುರಿತು 

4. ಪಾಠಶಾಲೆಗಳೂ ಹೃಸ್ಥೂಲುಗಳೂ ಕೇಳಿಕೊಂಡರೆ ಸಂಶೋಧನಾ 
ವಿಭಾಗಗಳನ್ನು ಏರ್ಪಡಿಸಿ ವಿದ್ಯಾರ್ಥಿವೇತನಗಳನ್ನು ಕೊಡಿಸುವದನ್ನು ಕುರಿತು 

೨... ಹೂಸ ಶೋತತ ಸಂಸ್ಕೃತಪಾಠ್ಯಪುಸ್ತಕಗಳನ್ನು ಸಜ್ಜುಗೊಳಿಸಿ 
ಪ್ರಕಾಶಿಸುವದನ್ನು ಕುರಿತು 

6. ಪಂಡಿತರಿಗೆ ಸರಕಾರದ ಗಿಲವಎನ್ನೂ ಪ್ರೋತ್ಸಾಸಹಎನ್ನೂ 
ಕೊಡುಎದನ್ನು ಕುರಿತು, ಮತ್ತು 

ಟೆ ಸಂಸ್ಕೃತದ ವಿಕಾಸ ಮತ್ತು ಪ್ರಚಾರಕ್ಕಾಗಿ ಸಹಾಯಧನವನ್ನು ಕುರಿತು 
ಸಮಿತಿಯವರನ್ನು ಕೇಳಬಹುದಾದ ವಿಷಯಗಳನ್ನು ಕುರಿತು 

ಸರಕಾರಕ್ಕೆ ತಿಳಿವಳಿಕೆಕೊಡುವದು. 


ಸಂಸ್ಕೃತವನ್ನು ಗಿಳಿಯಂತೆ ಹಾಲುಹಣ್ಣುಗಳನ್ನು ಕೊಟ್ಟು ಪೋಷಿಸುವ 
ಉಪಾಯವಿದೆನ್ನುವಎದಕ್ಕೆ ಯಾವ ಸಂಶಯವೂ ಇಲ್ಲಫಿ. ಸಂಸ್ಕೃತಕ್ಕೆ ವ್ಯವಹಾರದ 


0೦0 ಸಂಸ್ಕೃತವೂ ಸಂಸ್ಕೃತಿಯೂ 


ವಿಷಯಗಳನ್ನು ಕುರಿತು ಚರ್ಚಿಸುವ ಯೋಗ್ಯತೆ ಬರುವಂತೆ ಪುಷ್ಟಿಯನ್ನು 
ಕೂಡಹಬೇಕೆಂಬ ಇಚ್ಛೆಯಿದ್ದರೆ, ಆ ಭಾಷೆಯು ಭಾರತದ ಪ್ರಾಚೀನ ಸಂಸ್ಕೃತಿಯನ್ನೂ 
ಈಗಿನ ನಾಗರಿಕತೆಗೆ ಬೇಕಾದ ಅವಶ್ಯಕತೆಗಳನ್ನೂ ಒದಗಿಸಿ ಭಾರತದ ಒಗ್ಗಟ್ಟನ್ನು 
ಬೆಳೆಯಿಸುವ ಶಕ್ತಿವಿಶೇಷವಾಗಬೇಕೆಂದಿದ್ದರೆ, ಆ ಮಾತು ಬೇರೆ. 


ಜೇ ೫ ಜೇ ಜ ೫ೇ 
25. ಸಂಸ್ಕೃತಸ್ತುತ್ಯಾಭಾಸ 
ಕೆಲವ) ವರ್ಷಗಳಿಂದ ಸಂಸ್ಕೃತಭಾಷಯನ್ನು ಹೂಗಳಿ ತೆಪ್ರನಾಗುವ 
ಮಹಾತ್ಮರು ಹೆಚ್ಚುತ್ತಿದಾರೆ. ಈ ಏಪ್ರಿಲ್‌ ತಿಂಗಳಿನ 24ನೆಯ ತಾರೀಖಿನಲ್ಲಿ 
ನವದೆಹಲಿಯ ಲೋಕಸಭೆಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಶ್ರೀನೆಹರುರವರು 
ಮಾಡಿದ ಭಾಷಣದಲ್ಲಿ ಇಂಥ ವ್ಯರ್ಥಸ್ತುತಿಯಿತ್ತು. 

“ಸಂಸ್ಕೃತವು ಬಲುಮಟ್ಟಿಗೆ ಭಾರತದ ವಿಚಾರ, ಸಂಸ್ಕೃತಿ, ಸಂಪ್ರದಾಯಗಳು- 
ಇವಕ್ತಿ ಪ್ರತಿನಿsಯಾಗಿದೆ ಎಂದು ಧಾರಾಳವಾಗಿ ಹೇಳಬಹುದಾಗಿದೆ. ನನಗೆ ಆ 
ಭಾಷೆಯೇನೂ ಹೆಚ್ಚಾಗಿ ತಿಳಿಯದು, ಆದರೂ ನನಗೆ ಸಂಸ್ಕೃತವೆಂದರೆ ಬಹಳ ಮೆಚ್ಚು. 
ಭಾರತದಲ್ಲಿ ಸಂಸ್ಕೃತವು ಸಂಪೂರ್ಣವಾಗಿ ಮೃತ ಭಾಷಯಾಗಿದೆ ಎಂಬುದು 
ಶೋಚನೀಯ. ನಮ್ಮಗಳ ಅಭಿಮಾನಕ್ಕೆ ಪಾತ್ರವಾಗಿರುವದಕ್ಕೆಲ್ಲ ಇದೊಂದು ಭಾರಿಯ 
ಆಘಾತವಾಗಿದೆ.'' 

“ನಮ್ಮ ದುರದೃಷ್ಟದಿಂದ ಸಂಸ್ಕೃತವನ್ನು ಈಗಿನ ಭಾರತದ ಚಲಾವಣೆಯ 
ಭಾಷೆಯಾಗಿ ಉಜ್ಜೀವನಮಾಡುವದು ಆಗಲಾರದೆ ಇದೆ; ಆದರೆ ಸಂಸ್ಕೃತದ 
ಅಭ್ಯಾಸವು ಆದಷ್ಟೂ ವಿಶಾಲವಾಗುವಂತೆ ಪ್ರೋತ್ಸಾಸಹಿಸಿಕೊಡಬೇಕೆಂಬುದು ನನ್ನ 
ಇಷ್ಟ. ಪ್ರಾಕೃತವು ಆಡುವ ಭಾಷೆಯಾದಂದಿನಿಂದ -ಸುಮಾರು 2000 ವರ್ಷ 
ಗಳಿಂದಲೂ- ಅದು ಸಾಮಾನ್ಯಜನರ ಭಾಷೆಯಾಗಿರುವದು ನಿಂತುಹೋಗಿರುತ್ತದೆ. 
ಹೀಗಿದ್ದರೂ ಅದು ಈಗಿನ ಭಾರತೀಯಭಾಷಗಳಿಗೆ ಒಂದಿಷ್ಟು ಆಧಾರವಾದ ತಳಹದಿ 
ಯನ್ನು ಒದಗಿಸಿಕೊಟ್ಟಿರುತ್ತಿದೆ. ಅದು ಅವುಗಳಿಗೆ ಒಲವನ್ನೂ ಗಾಂಭೀರ್ಯವನ್ನೂ 
ಒದಗಿಸಿದೆ.” 


ಇಲ್ಲಿಗೆ ಸ್ತೋತ್ರಪಾಠವ) ಮುಗಿಯಿತು. 'ಭಾರತದೇಶವು ಬಹುಭಾಷಾ 


ಸಂಸ್ಕೃತಸ್ತುತ್ಯಾಭಾಸ 61 


ಬೇಅವಿಂಬುದನ್ನು ನಾವು ಮನಗಾಣಬೇಕು' ಎಂದು ದೇಶಭಾಷಗಳ ವಿಷಯವನ್ನು 
ಅವಾಹನೆಮಾಡಿದಬಳಿಕ ಶ್ರೀ ನೆಹರುರವರು "ಉತ್ತರಭಾರತದ ಭಾಷೆಗಳು ಸಂಸ್ಕೃತಕ್ಕೆ 
ಹತ್ತಿರವಾಗಿವೆ. ದಕ್ಷಿಣಭಾರತದ ಭಾಷೆಗಳು ಅಷ್ಟು ಹತ್ತಿರ ಸಂಬಂಧವಿಲ್ಲದಿದ್ದರೂ 
ಸಂಸ್ಕೃತಕ್ಕೂ ಅವಕ್ಕೂ ಅನೇಕ ಸಂಸ್ಪರ್ಶಗಳಿರುತ್ತವೆ' ಎಂದೂ ಒಪ್ಪಿಕೊಂಡಿರುತ್ತಾರೆ. 
ಭಾಷೆಗಳಿಗೆ ವಿಜ್ಞಾನಶಾಸ್ತವೇ ಮುಂತಾದ ಪಠ್ರಿಥವಿಚಾರಗಳಿಗೆ ಇಂಗ್ಲಿಷು ಬೇಕು- 
ಎಂದು ಇಂಗ್ಲಿಷನ್ಸೂ ಹರಸಿರುತ್ತಾರೆ; ಆದರೆ ದೇಶಭಾಷೆಗಳಿಗೆ ಅನ್ಯಾಯವಾದೀತೆಂಬ 
ಅಂಜಿಕೆಯಿಂದಲೊ ಏನೊ, ವಿಜ್ಞಾನಶಾಸ್ತ್ರದ ತಿಳಿಎಳಿಕೆಯನ್ನು ದೇಶಭಾಷಗಳ 
ಮೂಲಕವಾಗಿ ಹಚ್ಚಾಗಿ ಕೂಹುವದು ಅವಶ್ಯವಂದಿರುತ್ತಾರ. ದೇಶಭಾಷಗಳೂ 
ಬೆಳೆಯುತ್ತಿವೆ ಎಂದು ಆ ಭಾಷೆಗಳನ್ನು ಹೊಗಳಿ ಹಿಂದಿ ಮುಂತಾದ ದೇಶಭಾಷಗಳನ್ನು 
ಬಳಯಿಸಿ ಅವನ್ನು ಆಯಾಪ್ರಾಂತದ ಸ೦ಕಾರಿ ಉದ್ಯೋಗಗಳಲ್ಲಿಯೂ 
ಉಪಯೋಗಿಸಬೇಕಂದೂ ಹೇಳಿ ಸರ್ವರ ಪ್ರೀತ್ಯಾದರಗಳಿಗೆ ಪಾತ್ರರಾಗಿರುತ್ತಾರೆ. 
ಕೊನೆಗೆ ದೇಶಭಾಷಗಳನ್ನು ಕೂಡಿಸುವ ಕೊಂಡಿ ಯಾವದು"? ಹಿಂದಕ್ಕೆ ಇಂಗ್ಲಿಷಾಗಿತ್ತು. 
ಈಗ ಹಿಂದಿಯಾಗುವದು, ಸ್ಪಾಭಾವಿಕವಾಗಿದೆ; ಹಂದಿಯು ಮಿಕ್ಕ ಭಾಷೆಗಳಿಗಿಂತ 
ಉತ್ತಮಭಾಷಯಂದೇನೂ ಅಲ್ಲ. ಶಾಸನದಲ್ಲಿ ಅದನ್ನು ಕೇಂದ್ರಕ್ಕೂ ಸರಕಾರಿಯ 
ಕಲಸಕ್ಕೂ ಉಪಯೋಗಿಸಬೇಕೆಂದು ಶಾಸನ ಘಟನೆಯಲ್ಲಿರುವದರಿಂದ ಅದನ್ನು 
ಉಪಯೋಗಿಸುವದೇ ಯುಕ್ತವಾಗಿದೆ- ಎಂದು ಉಪಸಂಹಾರವನ್ನು ಮಾಡಿರುತ್ತಾರೆ. 


ಅಕ್ಕಿಯ ಮೇಲಿನ ಆಶೆ, ನೆಂಟರ ಮೇಲಿನ ಹಿತ - ಎಂಬ ಗಾದೆಯನ್ನು 
ಅನುಸರಿಸುತ್ತಿರುವ ಈ ಭಾಷಣವನ್ನು ಒಳಹೂಕ್ಕು ಪರಿಶೀಲಿಸುವ ನಿಷಕ್ಷಪಾತಿಗಳಿಗೆ 
ತೋರುವದೇನೆಂದರೆ: ದೇಶಭಾಷಗಳು ಇಂಗ್ಲಿಷಿನ ಪ್ರಭಾವದಿಂದ ಕ್ರಮಕ್ರಮವಾಗಿ 
ಚೇತರಿಸಿಕೊಂಡು ಹೂಸಹೂಸಶೈಲಿಗಳನ್ನು ಅಳವಡಿಸಿಕೊಂಡು ಬೆಳೆಯುತ್ತಾ 
ಬಂದಿವೆಯಂಬುದು ನಿಜ; ಆದ್ದರಿಂದ ಅವಕ್ಕೆ ಆಯಾ ಪ್ರಾಂತದಲ್ಲಿ ಸರಿಯಾದ 
ಸ್ಥಾನವನ್ನು ಕೂಟು ಪ್ರೋತ್ಪಾಹಿಸುವದು ನ್ಯಾಯಬದಧ್ಧವಾಗಿದೆ. ಈ ಭಾಷಗಳಿಗೆ 
ಸಂಸ್ಕೃತದಿಂದ ಆಗಿರುವ ನೆರವು ಅಷ್ಟಿಷ್ಟಲ್ಲ. ಕಲವು ಸಂಸ್ಕೃತಜನ್ಯವಾಗಿವೆ, ಮತ್ತ ಕೆಲವು 
ಸಂಸ್ಕೃತಪುಷ್ಟವಾಗಿವೆ. 

ಪ್ರಾಕೃತಭಾಷಯು ಹುಟ್ಟೆದಮೇಲ ಕೂಡಲೆ ಸಂಸ್ಕೃತವು 'ಮೃತಿಭಾಷ 
ಯಾಯಿತೆಂಬುದು ಸರಿಯಲ್ಲ. ಇದಕ್ಕೆ ಸಂಸ್ಕೃತಪ್ರಾಕೃತಗಳರಡನ್ನೂ ಬಳಸಿಕೊಂಡು 
ಬರದಿರುವ ನಾಟಕಗಳೇ ಸಾಕ್ಷಿ. ಸಂಸ್ಕೃತವು ಈಗಲೂ 'ಮೃತಭಾಷ ಎನ್ನುವದು 


62 ಸಂಸ್ಕೃತವೂ ಸಂಸ್ಕೃತಿಯೂ 


ಸರಿಯಲ್ಲ; ಏಕೆಂದರೆ ಆ ಭಾಷೆಯಲ್ಲಿ ಪರಸ್ಪರ ಸಂಭಾಷಕ'ಯನ್ನೂ 
ಪತ್ರಿವ್ಯವಹಾರವನ್ನೂ ಮಾಡುತ್ತಿರುವ ಪಂಡಿತರು ನಮ್ಮ ದೇಶದಲ್ಲಿ ಹಲವರಿರುತ್ತಾರೆ. 
ಲಿಕಿಕಭಾಷೆಗಳೆಗೆ- ಅದರಲ್ಲಿಯೂ ರಾಷ್ಟಭಾಷಯ ಸ್ಥಾನಕ್ಕೆ ಹಠಾತ್ತಾಗಿ ಅದರ 
ಅಭಿಮಾನಿಗಳು ಏರಿಸುವ ಹಿಂದಿಗೆ- ಸಂಸ್ಕೃತದಿಂದಾಗಬೇಕಾಗಿರುವ ಪೋಷಣೆಯು 
ಶಬ್ದಭಂಹಾರ, ಭಾರತ ಇತಿಹಾಸ ಸಂಸ್ಕೃತಿವಿಚಾರಕ್ರಮಗಳ ಸಂಪರ್ಕ ಇವುಗಳ 
ಒತ್ತಾಸೆಯು ಈಗಲೂ ಇವೆ. ಇದನ್ನು ಹಿಂದೀಭಾಷಾಭಿಮಾನಿಗಳೂ ಒಪ್ಲಿಕೊಂಡಿರು 
ತ್ತಾರೆ; ಸಂಸ್ಕೃತವನ್ನು ಹಿಂದೀಭಾಷೆಯವರು ಕಡ್ಡಾಯವಾಗಿ ಕಲಿಯಬೇಕೆಂದೂ 
ಕಾನೂನುಮಾಡಿಕೊಂಡಿರುವ ದೇಶಗಳೂ ಉಂಟು. ಸರ್ವಥಾ ಮೃತಭಾಷಯಾದ 
`ಹೀಬ್ರೂ' ವಿನಂಭಥದ್ದು ರಾಷ್ಟ್ರಭಾಷಯಾಗಿರುಎಲ್ಲಿ ಜೀವಂತಿವಾಗಿರುವದೆಂದೂ 
ಸರ್ವಸಂಮತವಾದ ಸಂಸ್ಕೃತವನ್ನು ಸರಕಾರದ ಕೇಂದ್ರಕ್ಕೂ ಪ್ರಾಂತಗಳಿಗೂ 
"ಭಾಷಾಕೀಲಕ'ವಾಗಿ (ಭಾಷಗಳ 'ಕೊಂಡಿ'ಯಾಗಿ) ಮಾಡಿಕೊಳ್ಳುವದಕ್ಕೆ ದುರಭಿಮಾನ 
ವೊಂದು ಹೂರತು ಮತ್ತಯಾವ ಅಡ್ಡಿಯೂ ಇರುವದಿಲ್ಲ. 


೫ ಸೇ ಸೇ ೫ ೫ 


26. ಸಂಸ್ಕೃತದಲ್ಲಿ ಭಕ್ತ 


ಸರಕಾರದವರು ಹಿಂದಿಯನ್ನು ರಾಷ್ಟ್ರಭಾಷಯಂದು ಮಾಡಿಬಿಟ್ಟೆರುತ್ತಾರೆ. 
ದಕ್ಷಿಣದ ಕೆಲವರಿಗೆ ರಾಜಕಾರಣನಿಮಿತ್ತದಿಂದ ಹೊಟ್ಟೆಯುರಿಯಾಗಿದೆ. ಇಂಗ್ಲಿಷಿಗೆ 
ಹಚ್ಚನ ಸ್ಥಾನವನ್ನು ಕೂಡಬೇಕಂಬ ಹಠವನ್ನು ತೊಟ್ಟಿರುವಎರೂ ಕಲವರು 
ತಿರುಗಿಬಿದ್ದಿರುತ್ತಾರೆ. ಆದ್ದರಿಂದ ಸಂಸ್ಕೃತದ ಬಗ್ಗೆ `ನಮ್ಮ ಹಳೆಯ ಕಾಲದ ಭಾಷೆ 
ಎಂಬ ಮೋಹದಿಂದಲೊ, ಏನೊ- ಮತ್ತೆ ಕೆಲವರು ಅದನ್ನು ಹೊಗಳುವ ಕಲವು 
ಭಾಷಣಗಳನ್ನು ಮಾಡಿ ಅಧವಾ ಪತ್ರಿಕೆಗಳಲ್ಲಿ ಲೇಖನವಎ'ನ್ದು ಬರೆದು 
ಸುಮ್ಮನಾಗುವದರಲ್ಲಿದಾರೆ. 

ಯಾವ ಪಕ್ಷಕ್ಕೂ ಸೇರದೆ ತತ್ವವನ್ನು ಇದ್ದಹಾಗೆ ಕಾಣುವದಕ್ತ 
ಸಿದ್ದರಾಗಿರುವವರಿಗೆ ಕಾಣುತ್ತಿರುವದೇನು? ಇಂಗ್ಲಿಷು ನಮಗೆ ಬೇಕು; ಏತಕ್ಕೆ"? 
ಈಗಿನ ಹೊರಗಿನ ಪ್ರಪಂಚದ ಸಂಬಂಧವಿರಬೇಕು ಎಂಬ ಕಾರಣದಿಂದ, ಅಲ್ಲವೆ"? 
ಹೂರಗಿನ ದೇಶದ ಸಂಪರ್ಕಎನ್ನು ಇಟ್ಟುಕೊಳ್ಳುವಮುಟ್ಟಿಗೆ ಮೇಲುಮುಟ್ಟದ 
ಅಠಕಾರಸ್ಸಾನಗಳಲ್ಲಿರುವವರು ಅಥವಾ ಜನಾಂಗಗಳ ಪರಸ್ಪರ ಸಂಬಂಧವನ್ನಿಟ್ಟು 


ಸಂಸ್ಕೃತದಲ್ಲಿ ಭಕ್ತಿ 63 


ಕೊಳ್ಳಬೇಕೆನ್ನುವವರು ಇಂಗ್ಲಿಷನ್ನು ಕಲಿಯಬೇಕು. ಇಂಗ್ಲಿಷು ಭಾಷಯು 
ವಿಜ್ಞಾನಶಾಸ್ತ್ರಕ್ಕೆ ಅತ್ಯವಶ್ಯವಾದ್ದರಿಂದ ಆ ಭಾಷೆಯನ್ನು ಎಲ್ಲರೂ ಕಲಿಯಲೇಬೇಕು- 
ಎನ್ನುವವರಿದಾರೆ; ಆದರೆ ವಿಜ್ಞಾನಶಾಸ್ತ್ರದಲ್ಲಿ ಹೆಚ್ಚಿನ ತಿಳಿವಳಿಕೆಯಿರುವ ಜನಾಂಗ 
ದವರೆಲ್ಲರೂ ಕಡ್ಡಾಯವಾಗಿ ಇಂಗ್ಲಿಷನ್ನು ಕಲಿಯುತ್ತಿದ್ದಾರೆಯೆ"? ಇದನ್ನು 
ಆಲೋಚನೆಮಾಡಬೇಕು. ವಿದ್ಯಾಭ್ಯಾಸ ಮಾಡಿರುವ ಭಾರತದೇಶೀಯರಿಗೆ ಈಗ 
ಇಂಗ್ಲಿಷು ಒಂದೇ ಸಾಧಾರಣ ಭಾಷೆಯಾಗಿದೆಯಾದ್ದರಿಂದ ಅದು ಉಳಿಯಬೇಕು- 
ಎನ್ನುವವರಿದಾರೆ. ಮೇಲ್ತರದ ವಿದ್ಯಾಭ್ಯಾಸವಿಲ್ಲದವರು ಹೆಚ್ಚಿನ ಸಂಖ್ಯಯವರೂ, 
ಇಂಗ್ಲಿಷು ವಿದ್ಯಾಭ್ಯಾಸವಿರುವವರೊ- ಇದನ್ನು ಯೋಚಿಸಬೇಡವೆ? ಅವರಿಗೆ 
ಸುಲಭವಾಗಿ ಯಾವದಾದರೂ ಭಾಷೆಯು ಸಮಾನವಾಗಿರಬಹುದಾದರೆ ಅದನ್ನು 
ಕಲಿಸುವದು ಉತ್ತಮವಲ್ಲವೆ? ಆ ಪರದೇಶದ ಭಾಷೆಯನ್ನು ಎಲ್ಲರಿಗೂ ಕಲಿಸುವದಕ್ಕೆ 
ಎಷ್ಟು ಹಣವನ್ನು ಸುರಿಯಬೇಕಾದೀತು"? 


ಹಿಂದಿಯು ಬಹುಜನರಭಾಷೆ ಎಂಬ ಕಾರಣದಿಂದ ಅದನ್ನು ಎಲ್ಲೆಲ್ಲಿಯೂ 
ಕಡ್ಡಾಯವಾಗಿ ಕಲಿಯಿಸಬೇಕೆಂಬುದು ಅsಕಾರವಲಯದಲ್ಲಿರುವವರ ಅಭಿಪ್ರಾಯ. 
ಆದರೆ ಹಿಂದಿಗೆ ಸಂಸ್ಕೃತಸಹಾಯವು ಬೇಕು- ಎಂಬುದನ್ನು ಹಂದಿಯವರೇ 
ಒಪ್ಪಿಕೊಂಡಿರುತ್ತಾರೆ. ಸಂಸ್ಕೃತದಿಂದ ಪುಷ್ಟಿಯನ್ನು ಹೊಂದಬಹುದಾದ ಹಿಂದಿಯನ್ನು 
ಕಲಿಯುವದು ಸುಲಭವೊ, ನೇರಾಗಿ ಸಂಸ್ಕೃತವನ್ನೇ ಕಲಿಯುವದು ಸುಲಭವೊ" 
ಇದನ್ನು ಯಾವದಾದರೊಂದು ಗ್ರಾಮದ, ಅಥವಾ ಪಟ್ಟಣದ ಮಿಶ್ರಸಮಾಜಕ್ಕೆ ಕಲಿಸಿ 
ಪರೀಕ್ಷೆಮಾಡಿ ನೋಡಬಾರದೆ? ಐವತ್ತು ಜನರು ಹಿಂದಿಯನ್ನು ಕಲಿಯಲಿ, 
ಇನ್ನೈವತ್ತು ಜನರು ಸಂಸ್ಕೃತವನ್ನು ಅಭ್ಯಾಸಮಾಡಲಿ. ಸಂಸ್ಕೃತವನ್ನು ಕಲಿಯುವದು 
ಬೇಗನೆ ಸಾಧ್ಯವಾದರೆ ಆಗ ನಾವು ಯಾವ ತೀರ್ಮಾನವನ್ನು ಮಾಡಬೇಕು"? 

ಸಂಸ್ಕೃತವು ಪೂರ್ವದ ಮತ್ತು ಪಕ್ಷಿಮದ ನಾಗರಿಕದೇಶಗಳಲ್ಲಲ್ಲ ವಿಚಾರವಂತರ 
ಆದರಕ್ಕೆ ಪಾತ್ರವಾಗುತ್ತಿದೆ. ಆ ಭಾಷಯನ್ನು ಮಾತನಾಡುವದಕ್ಕೂ ಓದುವದಕ್ಕೂ 
ಬರೆಯುವದಕ್ಕೂ ಸುಲಭವಾಗಿ ಕಲಿಯಿಸಬಹುದೆಂದು ಪರದೇಶದ ಜನರು 
ಅನುಭವದಿಂದ ಮನಗಾಯುತ್ತಿದಾರೆ. ನಮ್ಮ ದೇಶದವರೂ ಹಾಗೆಯೇ ಪರೀಕ್ಷಮಾಡಿ 
ಏತಕ್ಕೆ ತೀರ್ಮಾನವನ್ನು ಮಾಡಿಕೊಳ್ಳಬಾರದು" 

ಸರಕಾರದವರು ಹಿಂದಿಪ್ರಚಾರಸಭೆಗೆ ಪ್ರೋತ್ಸಾಹಕವಾಗಿ ಎಷ್ಟೋ ಹಣವನ್ನು 
ವೆಚ್ಚಮಾಡುತ್ತಿದ್ದಾರೆ, ಹಿಂದಿ ಪ್ರಚಾರದ ಸಭೆಯಂತೆ ಸಂಸ್ಕೃತ ಪ್ರಚಾರಿಣೀ 


04 ಸಂಸ್ಕೃತವೂ ಸಂಸ್ಕೃತಿಯೂ 


ಸಭೆಯೊಂದನ್ನು ಸಂಸ್ಕೃತ ಭಕ್ತರೇಕೆ ಸ್ಥಾಪನೆ ಮಾಡಬಾರದು? ಅದರ ಕೇಂದ್ರಗಳನ್ನು 
ಭರತಖಂಡದ ಪ್ರಾಂತಗಳಲ್ಲೆಲ್ಲ ತೆರೆಯುವಂತೆ ಏತಕ್ಕೆ ಪ್ರೋತ್ಸಾಹಿಸಬಾರದು"? ಆಯಾ 
ಪ್ರಾಂತದ ಭಾಷೆಯ ಮಾಧ್ಯಮದಿಂದ ಸಂಸ್ಕೃತ ಪುಸ್ತಕಗಳನ್ನು ಬರೆಯುವದು, 
ಪ್ರಾಂತಭಾಷೆಯಲ್ಲಿ ಈಗಾಗಲೆ ಬಳಕೆಯಲ್ಲಿರುವ ಸಾವಿರಗಟ್ಟಲೆಯ ಶಬ್ದಗಳನ್ನು 
ಎತ್ತಿತೋರಿಸುವ ಪಾಠಗಳನ್ನು ಬರೆಯುವದು, ಕ್ಷ ಪ್ಷಕಾಲಿಕಪತ್ರಿಕಗಳ ಮೂಲಕ 
ವಾಗಿಯೂ ರೇಡಿಯೊ, ಸಿನೆವು-ಮುಂತಾದ ದ್ದಾರಗಳಿಂದಲೂ 
ಸಂಸ್ಕೃತಭಾಷಯನ್ನೇಕ ಪ್ರಚಾರಮಾಹಬಾರದು" 

ವರ್ತಮಾನಪತ್ರಿಕೆಗಳಲ್ಲಿ ಸ್ವಲ್ಪಭಾಗವನ್ನು ಸಂಸ್ಕೃತಕ್ಕೆ ಮಿಸಲಾಗಿಹುವದು, 
ಮಾಸಪತ್ರಿಕೆಗಳಲ್ಲಿ ಕೆಲವು ಪಾಠಗಳನ್ನು ಹಾಕುವದು, ಸದ್ಯದ ವರ್ತಮಾನವನ್ನು 
ಸರಕಾರದ ಪ್ರಕಟನೆಗಳಲ್ಲಿ ಸಂಸ್ಕತಿ ಭಾಷೆಯಲ್ಲಿಟ್ಟು ತೋರಿಸುವದು- ಹೀಗೆ 
ಮಾಡಿದರೆ ಮುಂದಿನ ಹತ್ತುವರ್ಷಗಳಲ್ಲಿ ಸಂಸ್ಕೃತವು ಹಿಂದಿಗೆ ಸಮಾನವಾಗಿ ಅಥವಾ 
ಅದಕ್ಕಿಂತಲೂ ಕುಚ್ಚಾಗಿ ಜನರ ಮನಸ್ಸನ್ನು ಆಕರ್ಷಣೆಮಾಡುವದನ್ನು ಮನಗಾಣಿಸ 
ಬಹುದಲ್ಲವೆ? ಆಗ ಸರಕಾರವು ಸಂಸ್ಕೃತವನ್ನು ಈಗಿನಂತೆ ಕಡೆಗಣಿಸುವದು ಸಾಧ್ಯವೆ"? 
ಇದನ್ನು ಸಂಸ್ಕೃತಭಕ್ತರೆಲ್ಲರೂ ಸಾವಧಾನವಾಗಿ ಆಲೋಚಿಸಬೇಕು. 


* ಹ ೫ ೫ 
27, ಸಂಸ್ಕೃತಪ್ರಚಾರದಿಂದ ಸಂಸ್ಕೃತಿಗೆ ಬೆಂಬಲ 


ಮೈಸೂರಿನ ಸಂಸ್ಕೃತವಿದ್ಯಾಸಮಿತಿಯಲ್ಲಿ ಸಂಸ್ಕೃತಪರೀಕ್ಷೆಗಳಲ್ಲಿ ತೇರ್ಗಡೆ 
ಯಾದವರಿಗೆ ಬಹುಮಾನವನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ (18-8-63) 
ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಸರದಾರ ಕೆ.ಎಮ್‌ ಪಣಿಕ್ಷರ್‌ರವರು 
ಮಾಡಿದ ಭಾಷಣವು ದೂರದೃಷ್ಟಿಯಿಂದ ಕೂಡಿದ್ದಾಗಿತ್ತೆಂದು ನನಗೆ ತೋರುತ್ತದೆ. 


ನಮ್ಮ ಉತ್ತಮಸಿಂಪ್ರದಾಯಗಳು, ವೈಭವ, ಮತ್ತು ಪೂರ್ವಜರಿಂದ ನಮಗೆ 
ಬಂದಿರುವ ಸೌಭಾಗ್ಯ- ಇವುಗಳನ್ನು ಇನ್ನೂ ಇಟ್ಟುಕೊಂಡಿರಬೇಕೆನಿಸಿದರೆ ಸಂಸ್ಕೃತ 
ಪ್ರೇಮವು ನಮ್ಮಲ್ಲಿರಲೇಬೇಕು- ಎಂದು ಸರದಾರರು ನುಡಿದದ್ದರಲ್ಲಿ ಪೂರ್ಣಸತ್ಯವಿದೆ. 
ಸಂಸ್ಕೃತವನ್ನು ಮರೆತರೆ, ಈಜಿಷ್ಟು ದೇಶವು ಹಿಂದಿನ ಸಂಬಂಧವನ್ನು ಕಡಿದುಕೂಂಡು 
ಬಿಟ್ಟಿರುವಂತೆ, ನಾವೂ ಕಡಿದು ಹಾಕಿಕೊಂಹಂತಾಗುವದು ಎಂದು ಅವರು ಐತಿಹಾಸಿಕ 


ನಿದರ್ಶನವನ್ನೂ ಕೊಟ್ಟಿರುತ್ತಾರೆ. 


ಆರು "ಸ' ಕಾರಗಳು ೦೨ 


ಚತುರ್ದಿಕ್ಕುಗಳಲ್ಲಿಯೂ ಇರುವ ಭಾರತೀಯರಲ್ಲಿ ಕಾಣಬರುವ ಐಕ್ಕಕ್ಕೂ 
ಸಮಾನಸಂಸ್ಕೃತಿಗೂ ಸಂಸ್ಕೃತದ ಪ್ರಭಾವವೇ ಕಾರಣವು. ಸಂಸ್ಕೃತವನ್ನು ಎಲ್ಲರೂ 
ಮಾತನಾಹದೆ ಇದ್ದರೂ ಸಂಸ್ಕೃತಜ್ಞರು ದೇಶಭಾಷೆಯಮೂಲಕ ಸಂಸ್ಕೃತದಲ್ಲಿರುವ 
ಜ್ಞಾನವನ್ನೂ ಸಂಪ್ರದಾಯವನ್ನೂ ತಿಳಿಯ ಹೀಳುತ್ತಿದಾರೆಂಬುದು ಸತ್ಯ- ಎಂಬ 
ನುಡಿಯು ಅರ್ಥಪೂರ್ಣವಾಗಿರುತ್ತದೆ. ಉರ್ದುವನ್ನು ಬಿಟ್ಟರೆ ಮಿಕ್ಕ ಎಲ್ಲಾ ಭಾಷಗಳ 
ಮೇಲೂ ಸಂಸ್ಕೃತವೇ ವಾಜ್ಯಯಪ್ರಚೋದಕವಾಗಿಬಿಟ್ಟೆದೆ ಎಂಬುದೊಂದು ನಿತ್ಯಸತ್ಯ. 


ಸಂಸ್ಕೃತದ ಉಚ್ಚೀವನವಾಗಬೇಕನ್ನುತ್ತಿರುವದು ಹಿಂದುಗಳ ಅಭಿನಿವೇಶವಲ್ಲ. 
ಸಂಸ್ಕೃತಿವೆಂಬುದು ನಮ್ಮ ಜನಾಂಗಕ್ತಿಲ್ಲ ಸೇರಿದ್ದು; ಭಾರತವನ್ನಲ್ಲ ಒಂದೆಂದು ಗಣಿಸುವ 
ಗ್ರಂಥಗಳು ಸಂಸ್ಕೃತದಲ್ಲಿಯೇ ಕಾಣಬರುತ್ತವೆ; ಅದನ್ನು ಕೈಬಿಟ್ಟರೆ ನಮಗೆ 
ಉಪನಿಷತ್ತುಗಳ ಬೋಧೆಯಾಗಲಿ ಪೂರ್ವಾಚಾರ್ಯರ ಸೂಕ್ತಿಗಳಾಗಲಿ ದೊರಕುವ 
ಸ್ಥಾನವಿನ್ನೊಂದಿಲ್ಲ. ಸಂಸ್ಕೃತದಲ್ಲಿ ಬರೆದಿರುಎಎರ'ಲ್ಲಿ ಜೈನರೂ ಬೌದ್ಧರೂ 
ಮುಸಲ್ಮಾನರೂ, ಕ್ರಿಸ್ತಿಯನರೂ ಸಹ ಇರುತ್ತಾರೆ. ಹಿಂದೂಚೀಣ, ಜಾವಾ, ಮಧ್ಯ 
ಆಸಿಯ, ಅಗ್ಲೇಯ ಆಸಿಯ- ಇಲ್ಲೆಲ್ಲ ಸಂಸ್ಕೃತದ ಶಾಸನಗಳಿವೆ- ಎಂಬ ವಿಷಯಗಳು 
ಸಂಸ್ಕೃತದ ವೈಶಾಲ್ಯ, ನಾನಾಜನಾಂಗವ್ಯಾಪ್ತಿತ್ತ- ಇವುಗಳನ್ನು ಸೂಚಸುತ್ತವೆ- ಎಂಬ 
ಮಾತು ಸರದಾರರ ವಿಶಾಲದೃಷ್ಟಿಯನ್ನು ತಿಳಿಸುತ್ತದೆ. 

ಸರದಾರ ಪಣಿಕ್ಷರ್‌ರಎರ ಅರ್ಥಗಭಿಣವಾದ ಭಾಷಣವನ್ನು ನಮ್ಮ 
ದೇಶದವರು ಮನನಮಾಹಬೇಕು. ಇಂಥ ಸಂದರ್ಭಗಳಲ್ಲಿ ಸಂಸ್ಕೃತಿಭಾಷಯ 
ಸ್ತುತಿಯನ್ನು ಸಂಸ್ಕೃತದಲ್ಲಿ ಮೊದಲು ಮಾಡಿ ಬಳಿಕ ದೇಶಭಾಷೆಯಿಂದ ವಿವರಿಸುವ 
ಪದ್ಧತಿಯಿದ್ದರೆ ಒಳ್ಳೆಯದೆಂದು ನನ್ನ ನಮ್ರಸೂಚನೆ. 


೫ ೫ ೫ Xx ೫ 


28. ಆರು "ಸೌ ಕಾರಗಳು 


ನಮ್ಮ ದೇಶದ ತರುಣರು ಸಂಸ್ಕೃತ, ಸದಾಚಾರ, ಸತ್ರಂಗ, ಸರ್ವಕರ್ಮ 
ಫಲತ್ಯಾಗ, ಸತ್ಯ, ಸಹಸ್ರನಾಮ- ಎಂಬ ಆರು "ಸ'ಕಾರಾದಿಶಬ್ದಗಳನ್ನು ಮನಸ್ಸಿನಲ್ಲಿ 
ಹೂರಳಾಡಿಸಿದರೆ ಅವರಿಗೆ ಇಹವೂ ಪರವೂ ದೊರಕುವವೆಂದು ನನ್ನ ಭಾವನೆ. 


ಮೊಟ್ಟ ಮೊದಲು ಸಂಸ್ಕೃತವೆಂಬ ಮಾತಿನ ಅರ್ಥವನ್ನು ಮನಸ್ಸಿನಲ್ಲಿ 


ಟಿ) 


೦೦ ಸಂಸ್ಕೃತವೂ ಸಂಸ್ಕೃತಿಯೂ 


ಮೆಲುಕುಹಾಕುವದು ಒಳ್ಳೆಯದು. ಪೂರ್ವದಲ್ಲಿ ನಮ್ಮ ದೇಶವು ಸ್ತತಂತ್ರವಾಗಿದ್ದಾಗ 
ಉತ್ತಮನಾಗರಿಕರೆಂಬವರೆಲ್ಲರೂ ಸಂಸ್ಕೃತಭಾಷಯನ್ನೇ ಮಾತಿನಲ್ಲಿ ಬಳಸುತ್ತಿದ್ದರು. 
ಆಗ್ಗೆ ಸಂಸ್ಕೃತವು ಎಲ್ಲರಿಗೂ ತಿಳಿಯುತ್ತಿತ್ತೆಂಬುದು ಕಾಳಿದಾಸಾದಿಕವಿಗಳು ಬರೆದಿರುವ 
ನಾಟಕಗಳಿಂದ ಗೊತ್ತಾಗುತ್ತಿದೆ. ಆಗ ನಾಟಕಗಳನ್ನು ಅಭಿನಯಿಸಿ ತೋರಿಸುತ್ತಿದ್ದ 
ರಂಬುದಕ್ಕೆ ಆಡುವವರಿಗಾಗಿ ಬರೆದಿಟ್ಟಿರುವ ಸೂಚನೆಗಳಿಂದ ವ್ಯಕ್ತವಾಗುತ್ತದೆ. 
ನಾಟಕಗಳಲ್ಲಿ ಸ್ಟೀಯರೂ ಆಳುಗಳೇ ಮುಂತಾದ ಕಡಿಮೆಯ ಅಂತಸ್ತಿನ ಪಾತ್ರಗಳೂ 
ಆಹುವ ಭಾಷೆಗಳಿಗೆ ಪ್ರಾಕೃತಭಾಷೆಗಳಂಬ ಹೆಸರು ಇದೆ. ಪ್ರಾಕೃತಭಾಷೆಗಳಿಗೆ 
ಶೂರಸೇನ, ಸರಿರಾಷ್ಟ- ಮುಂತಾದ ದೇಶದ ಹಸರುಗಳಿರುವದನ್ನು ಮನದಂದರೆ, 
ಸಂಸ್ಕೃತವನ್ನು ಆಯಾ ದೇಶದ ಸಾಮಾನ್ಯ ಜನರು ಆಡುವಾಗ ಭಾಷಯಲ್ಲಿ ಕಲಕಲವು 
ಮಾರ್ಪಾಡುಗಳು ಆಗಿ ಪ್ರಾಕೃತಭಾಷಗಳಾಗಿರಬೇಕಂದು ಹೇಳಬೇಕಾಗುತ್ತದೆ. ಈಗ್ಗೆ 
ಕಾಣಬರುವ ಮೈಸೂರು, ಮಂಗಳೂರು, ಧಾರವಾಹ- ಮೊದಲಾದ ಉಪಪ್ರಾಂತಗಳ 
ಜನರು ಆಡುವ ಕನ್ನಡ ಭಾಷಯಲ್ಲಿ ಕೆಲಕೆಲಶಬ್ದಗಳು, ಉಚ್ಚಾರಣೆಯ ಕ್ರಮ- 
ಇವುಗಳಲ್ಲಿ ಪ್ರಭೇದಗಳಿರುವಂತೆಯೇ ಆಗಿನ ಬೇರೆಬೇರೆಯ ಪ್ರಾಂತದವರ 
ಭಾಷೆಯಲ್ಲಿ ಈ ಪ್ರಭೇದಗಳಾಗಿರಬೇಕು. ಈಗ್ಗೆ ಪ್ರಾಕೃತಭಾಷಗಳುಕೂಡ ಗ್ರಂಥಸ್ಥ 
ಭಾಷಗಳಾಗಿ ಅವುಗಳಿಂದ ಮಹಾರಾಷ್ಟ್ರಫಿ, ಗುಜರಾತಿ, ಹಿಂದಿ, ಬಂಗಾಳಿ- ಮುಂತಾದ 
ಉತ್ತರದೇಶದ ಭಾಷಗಳು ಹುಟ್ಟಿವೆ. ಹೀಗಿದ್ದರೂ ಈ ಎಲ್ಲಾ ಭಾಷಗಳಿಗೂ ಸಂಸ್ಕೃತವೇ 
ಮಾತೃಸ್ಥಾನದಲ್ಲಿರುತ್ತದೆ; ಈಗಲೂ ಅವುಗಳನ್ನಾಡುವ ಜನರಿಗೆ ವಿಚಾರಕ್ರಮವು 
ಸಂಸ್ಕೃತಭಾಷಯಲ್ಲಿರುವ ವೇದ, ಶಾಸ್ತ್ರ, ಸ್ಥ ಪತಿಗಳು, ಪುರಾಣಗಳು, ಕಾವ್ಯಗಳು, 
ನಾಟಕಗಳು- ಮುಂತಾದ ಗ್ರಂಥಗಳಿಂದಲೇ ದೊರಕಿರುತ್ತದೆ. ದಕ್ಷಣದೇಶದ ಭಾಷೆಗಳು 
ನೇರಾಗಿ ಸಂಸ್ಕೃತದಿಂದ ಹುಟ್ಟಿಲ್ಲವಾದರೂ ಸಂಸ್ಕೃತದ ಪ್ರಭಾವವು ಅವುಗಳಮೇಲೆ 
ಬಿದ್ದಿದೆ. ಎಷ್ಟೋ ಸಂಸ್ಕೃತಶಬ್ದಗಳಿಗೆ ದೇಶಭಾಷಯ ಪ್ರತ್ಯಯಗಳನ್ನು ಸೇರಿಸಿಕೊಂಡು 
ಜನರು ಬಳಸುತ್ತಿದ್ದಾರೆ. ಸಂಸ್ಕೃತವೊಂದೇ ನಮ್ಮ ದೇಶದವರ ಸಂಸ್ಕೃತಿಯ 
ಉಗಮಸ್ಪಾನವಾಗಿರುತ್ತದೆ. ಈ ಭಾಷಯಲ್ಲಿರುವಷ್ಟು ಶಬ್ದ ಭಂಡಾರವು ಮತ್ತೆ ಯಾವ 
ಭಾಷಯಲ್ಲಿಯೂ ಇಲ್ಲವೆಂದರೂ ಅತಿಶಯೋಕ್ತಿಯಾಗುವಂತಿಲ್ಲಫಿ. ಭಾತಿಕವಿಜ್ಞಾನದ 
ಶಬ್ದಗಳನ್ನು ಮಾತ್ರ ಸೇರಿಸಿಕೊಂಡರೆ ಈ ಭಾಷಯು ಇಂದಿಗೂ ಪರಿಪೂರ್ಣ 
ಭಾಷಯಾಗಬಹುದಾಗಿದೆ. ನಮ್ಮ ಬೇಶದವರೇ ಅಲ್ಲದೆ, ಚೀನ, ಜಪಾನು, ರಷಿಯ, 
ಹಾಲೆಂಡ್‌, ಜರ್ಮನಿ, ಇಂಗ್ಲೆಂಡು, ಅಮೆರಿಕ- ಮುಂತಾದ ನಾಗರಿಕ ದೇಶಗಳ 
ಜನರೂ ಇದನ್ನು ಅಭ್ಯಾಸ ಮಾಡುತ್ತಿದಾರೆ, ಇದಕ್ಕ ಗರವಸ್ಥಾನವನ್ನು ಕೂಹುತ್ತಿದಾರೆ. 


ದೇಶಭಾಷೆಗಳಿಗೆ ಸಂಸ್ಕೃತದ ನೆರವು 67 


ಆದ್ದರಿಂದ ಭಾರತದೇಶದವರೆನ್ನಿಸಿಕೂಳ್ಳಬೇಕಾದರ ಈ ಭಾಷಯನ್ನು ಅವಶ್ಯವಾಗಿ 
ನಾವು ಕಲಿಯಬೇಕು. ಅದರಿಂದ ದೇಶಭಾಷಗಳಲ್ಲವೂ ಸಜೀವವಾಗುವವು; ನಮ್ಮ 
ವಿಚಾರಗಳು ಉದಾತ್ತವಾಗುವವ. 


ಸದಾಚಾರವೆಂಬುದು ಎರಡನೆಯ ಸಕಾರವು. ನಮ್ಮ ದೇಶದಲ್ಲಿ ಹಿಂದಿನಿಂದಲೂ 
ಬಂದಿರುವ ಉತ್ತಮವಾದ ಆಚಾರಗಳು ಆರೋಗ್ಯಕ್ಕೂಫಿ', ಆರ್ಥಿಕ ಸೌಕರ್ಯಕ್ಕೂ, 
ದೇಶದ ಸಂಸ್ಕೃತಿಯ ನೆನಪು ನಿಂತಿರುವದಕ್ಕೂ ಕಾರಣವಾಗಿರುತ್ತವೆ. ಅವುಗಳ ಹುಟ್ಟನ್ನೂ 
ಹಚ್ಚುಗಾರಿಕೆಯನ್ನೂ ಅರಿಯಲಾರದೆ ನಾವು ಪರದೇಶ'ದವರ ಆಚಾರಗಳನ್ನು 
ಅನುಕರಿಸುವದಕ್ಕ ಪ್ರಾರ'ಂಭಿಸಿರುತ್ತೇವ; ಹಳೆಯ ಆಚಾರಗಳನ್ನು ಇನ್ನೂ 
ಇಟ್ಟುಕೊಂಡಿರುವವರನ್ನು ಹಾಸ್ಯಮಾಹುವದಕ್ಕೂ ಹಿಂಜರಿಯುವದಿಲ್ಲಫಿ. ಆದರ ನಮ್ಮ 
ಎಷ್ಟೋ ಆಚಾರಗಳನ್ನು ಬೇರೆಯ ದೇಶದವರು ಚೆನ್ನಾಗಿ ಪರೀಕ್ಷೆಮಾಡಿ ಅವುಗಳ 
ಮಹತ್ತ್ವವನ್ನು ಕಂಡುಕೂಂಡಿರುತ್ತಾರೆಂದು ಈಗೀಗ ಗೊತ್ತಾಗುತ್ತಾಬರುತ್ತಿದೆ. 
ಪಾಶ್ಚಾತ್ಯರಲ್ಲಿ ವೈದ್ಯರೂ ಸಮಾಜಸುಧಾರಕರೂ ವಿಚಾರಮಾಡಿ ತಮ್ಮ ದೇಶದ 
ಅನಾಚಾರಗಳಿಂದ ಆಗುತ್ತಿರುವ ಅನರ್ಥಗಳನ್ನು ಹೂರಕ್ಕೆ ಹಾಕಿ ಸಮಾಜವನ್ನು 
ಸುಧಾರಣೆಮಾಡಬೇಕೆಂದು ತವಕಿಸುತ್ತಿರುವಲ್ಲಿ ನಾವು ವಿಚಾರಹೀನರಾಗಿ ಅವರು 
ತಿಳಿಯದೆ ಇಟ್ಟುಕೊಂಡಿರುವ ಆಚಾರಗಳನ್ನು ಅಂಧಾನುಕರಣೆಯಿಂದ ಬಳಕೆಗೆ 
ತರುವದಕ್ಕೆ ಪ್ರಾರಂಭಿಸಿರುತ್ತೇವೆ. ನಮ್ಮ ವೇಷಗಳಲ್ಲಿಯೂ ಆಹಾರವಿಹಾರಗಳಲ್ಲಿಯೂ 
ಇಂಥ' ಅವಿವೇಕದ ಅನುಕರಣೆಗಳು ಎಲ್ಲಿ ಇರುತ್ತವೆ ಎಂಬುದನ್ನು ನೋಡಿ 
ತಿದ್ದಿಕೊಳ್ಳುವದಕ್ಕೆ ಈಗಲಾದರೂ ಪ್ರಯತ್ನಿಸುವದು ಅತ್ಯವಶ್ಯವಾಗಿದೆ. ಆರ್ಯಾಚಾರವು 
ಧರ್ಮಕ್ಕೆ ಮೊದಲನೆಯ ಮೆಟ್ಟಿಲು ಎಂದು ಬಲ್ಲವರು ಹೇಳುತ್ತಾರೆ. ವಾಸಸ್ಥಲವನ್ನು 
ಜೊಕ್ಕಟವಾಗಿಟ್ಟುಕೊಳ್ಳುವದು, ಶುಚಿಯಾಗಿರುವದು, ಹಿತಮಿತಮೇಧ್ಯಾಹಾರವನ್ನು 
ಕಾಲದೇಶವರಿತು ಉಪಯೋಗಿಸುವದು, ಏಕಾಂತವಾಸ, ಮಿತವಾಕ್ಕು- ಮುಂತಾದ 
ಆಚಾರಗಳ ಮೇಲ್ಲಯನ್ನು ಕುರಿತು ದೊಡ್ಡವರು ವಿಚಾರಮಾಡಬೇಕು; ತಾವೂ 
ಅನುಸರಿಸಿ ತಮ್ಮ ಮಕ್ಕಳಿಗೂ ತಿಳಿಯಹೇಳಬೇಕು. ಇದರಿಂದ ನಮ್ಮ ಜನಾಂಗಕ್ಕೇ ಹಚ್ಚನ 
ಲಾಭವುಂಟು. 


ಸತ್ರಂಗವೆಂಬುದು ಮೂರನೆಯ ಸಕಾರವು. "'ಸದಾವೇ ಸಾಧುಭಾವೇ ಚ 


ಒ) 
ಸದಿತ್ಯೇತತ್‌ ಪ್ರಯುಜ್ಯತೇ । ಪ್ರಶಸ್ತೇ ಕರ್ಮಣಿ ತಥಾ ಸಚ್ಚಬ್ದಃ ಪಾರ್ಥ ಯುಜ್ಯತೇ ॥"' 
'ಉಂಟಾಗುವದು', 'ಒಳ್ಳಯವನಾಗುವದು' ಎಂಬರ್ಥದಲ್ಲಿ ಸತ್‌ ಎಂಬ ಶಬ್ದವನ್ನು 


08 ಸಂಸ್ಕೃತವೂ ಸಂಸ್ಕೃತಿಯೂ 


ಬಳಸುತ್ತಾರೆ; ಒಳ್ಳಯ ಕರ್ಮವನ್ನು ಸತ್‌ ಎಂದೇ ಕರೆಯುವರು. ನಾವು ಯಾರ 
ನಡವಳಿಕಯನ್ನು ಅನುಸರಿಸಬೇಕು? ಯಾರನ್ನು ಗೌರವಿಸಬೇಕು"?- ಎಂಬ 
ವಿಷಯವನ್ನು ವಿಚಾರಮಾಹುವದು ಅವಶ್ಯವಷ್ಟಫಿ" ಯಾರಿಗೆ ಹಣಕಾಸಿನ 
ಆನುಕೂಲ್ಯವಿರುಎದೋ, ಯಾರಿಗೆ ಅsಕಾರವೇ ಮುಂತಾದ ಸ್ಥಾನ 
ಗ೪ರಎವಿರುವದೋ ಅವರನ್ನೇ ಆದರ್ಶಸ್ಥಾನ'ದಲ್ಲಿ ಸಾಮಾನ್ಯಜನರು ಇಟ್ಟು 
ಕೊಳ್ಳುವದಕ್ಕೆ ಮೊದಲುಮಾಡಿರುತ್ತಾರೆ. ನಿಜವೇನೆಂದರೆ, ಯಾರು ಶ್ರುತಿ 
ಸ್ಫೃತ್ಯಾದಿಗಳನ್ನು ಅನುಸರಿಸಿ ನಡಯುತ್ತಿರುವರೋ, ಯಾರು ತಮ್ಮ ನಹೆನುಡಿಗಳಿಂದ 
ನಾಸ್ತಿಕರನ್ನು ಆಸ್ಲಿಕರನ್ನಾಗಿಯೂ ಸ್ಪೀಚ್ಛಾಚಾರಿಗಳನ್ನು ನೀತಿ 
ಮಾರ್ಗಾನುಸಾರಿಗಳನ್ನಾಗಿಯೂ ಮಾರ್ಪಡಿಸಬಲ್ಲರೋ ಅವರೇ ಸತ್ತುರುಷರು. 
ಅಂಥವರನ್ನು ಮೇಲುಪಂಕ್ತಿಯಾಗಿ ಇಟ್ಟುಕೊಳ್ಳುವದರಿಂದಲೂ ಅವರ ಬೂತಯಲ್ಲಿ 
ಆಗಾಗ ಸಂಭಾಷಣಾದಿಗಳ ಲಾಭವನ್ನು ಪಡದುಕೂಳ್ಳುವದರಿಂದಲೂ ನಮಗೂ 
ಸದಾಚಾರವು ಅಳವಹುತ್ತದೆ. ಮಳೆಯು ಬಂದರೆ ಕೃಷಿಕರಿಗೆಲ್ಲ ಹೀಗೆ ಸಂತೋಷವಾಗು 
ಎದೋ ಹಾಗೆ ಸತ್ತುರುಷರ ಸಹವಾಸದಲ್ಲಿರುವ ಜನರೆಲ್ಲರ ಮನಸ್ಸಿಗೂ ಸಂಸ್ಕಾರ 
ವುಂಟಾಗುತ್ತದೆ. ಉಡುಪಿನ ಡಬ್ಬುಘ, ಊಟಉಪಚಾರಗಳಿಗೂ ವಾಸದಮನೆ, ವಾಹನ- 
ಮುಂತಾದವುಗಳಿಗೂ ಮಾಡುವ ದುಂದುವೆಚ್ಚಫಿ, ಅ5ಕಾರಮದದಿಂದ ಜನರನ್ನು ತಮ್ಮಂತೆ 
ತಿರುಗಿಸಿಕೊಳ್ಳುವ ಶಕ್ತಿ- ಇಂಥ' ಹೂರಗಿನ ಆಡಂಬರಗಳು ಸತ್ತುರುಷರನ್ನು 
ಗುರುತಿಸುವದಕ್ಕೆ ಎಂದಿಗೂ ಸಹಾಯಕವಾಗಲಾರವು. 
ಸರ್ವಕರ್ಮಫಲತ್ಯಾಗವೆಂಬುದು ಇನ್ನೊಂದು ಸಕಾರವು. ಮನುಷ್ಯರಲ್ಲಿ 
ಸ್ವಭಾವವಾಗಿಯೇ ಕಾಮಲೋಭಗಳು ಇದ್ದುಕೊಂಡಿರುತ್ತವೆ. ಆದ್ದರಿಂದ ಯಾವ 
ಕಲಸವನ್ನು ಮಾಡಿದರೂ 'ಇದರಿಂದ ನನಗೆ ಯಾವ ಲಾಭವಾಗುತ್ತದೆ, ಈ ಕಲಸವನ್ನು 
ಮಾಡಿದರೆ ಎಷ್ಟು ರೂಪಾಯಿ ಸಿಕ್ಕೀತು"?'- ಎಂದೇ ಜನರು ಹವಣಿಸುತ್ತಿರುತ್ತಾರೆ. ನಾವು 
ಜೀವಿಸಿರುವದಕ್ಕೆ ಅನ್ನಘಿ, ಬಟ್ಟಫಿ, ವಾಸದ ಮನೆ- ಮುಂತಾದ ಸಠಕರ್ಯಗಳು 
ಅವಶ್ಯವಾಗಿರುವವಂಬುದಕ್ಕೆ ಎರಡಿಲ್ಲವಾದರೂ "ನನಗೆ ಯಾವ ಪ್ರತಿಫಲವೂ ಸಿಕ್ಕದಿದ್ದರೆ 
ಯಾವ ಕಲಸವನ್ನೂ ಮಾಹಲಾರೆ' ಎಂಬುದು ಅಧಮ ವರ್ಗದ ಮನುಷ್ಯರ 
ಹಗ್ಗುರುತು ಎಂಬುದಕ್ಕೆ ಸಂಶಯವಿಲ್ಲಫಿ. ಮನುಷ್ಯನೂ ಮಿಕ್ಕ ಪ್ರಾಣಗಳಂತೆಯೇ 
ಆಹಾರನಿದ್ರಾದಿಗಳನ್ನು ಅವಲಂಬಿಸುವ ಪ್ರಾಣಿಯಾಗಿದ್ದರೂ ಅವನಿಗೆ ಅಂತಃಕರಣ 
ವೆಂಬ ಒಂದು ಉತ್ತಮಸಾಧನವಿದೆ. ಅದಕ್ಕೆ ಬೇಕಾದ ಸಂಸ್ಕಾರವನ್ನು ಮಾಡಿಕೊಂಡರೆ 
ದೇವತೆಗಳ ಸ್ಥಾನಕ್ಕೆ ಏರಬಹುದು; ತನ್ನ ಸುತ್ತಮುತ್ತಲೂ ಇರುವವರನ್ನೂ ಮೇಲಿನ 


ದೇಶಭಾಷೆಗಳಿಗೆ ಸಂಸ್ಕೃತದ ನೆರವು 69 


ಅಂತಸ್ತಿಗೆ ಏರಿಸಬಹುದು. ಶಾಸ್ತ್ರದಲ್ಲಿ ಹೇಳಿರುವ ಸಾಧನಗಳಿಂದ ಸ್ಪಾರ್ಥತ್ಯಾಗವನ್ನು 
ಮಾಡಿ ಫಲಾಪೇಕ್ಷೆಯಿಲ್ಲದೆ ಪರೋಪಕಾರವನ್ನು ಮಾಡುವ ಉತ್ತಿಮಸಂಸ್ಥಾರದ 
ಅಂತಃಕರಣವನ್ನು ಸಂಪಾದಿಸಿಕೊಳ್ಳುವದೇ ಮನುಷ್ಯನಿಗೆ ಹೆಗ್ಗುರಿಯಾಗಿರಬೇಕು; ಆಗಲೆ 
ಅವನು ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕವಾದಂತೆ- ಎಂದು ಶಿಷ್ಟರು ಹೇಳುತ್ತಾರೆ. 
ಸತ್ರುರುಷರ ಸಹವಾಸದಿಂದ ನಮಗೆ ಈ ಸ್ಪಾರ್ಥತ್ಯಾಗದ ಬುದ್ಧಿಯೂ ಅದರಿಂದಾಗುವ 
ಪರಮಪುರುಷಾರ್ಥವೇ ಬೇಕೆಂಬ ಹಂಬಲಿಕೆಯೂ ಗಟ್ಟಿಯಾಗುತ್ತದೆ. 


ಸತ್ಯವೆಂಬುದು ಐದನೆಯ ಸಕಾರ. ಯಾವನಿಗೆ ಸ್ಪಾರ್ಥತ್ಯಾಗವು ಅಳವಟ್ಟು 
ಪರೋಪಕಾರಬುದ್ದಿಯಿಂದ ದುಡಿಯುವ ಜೀವನದ ಆನಂದದ ಅನುಭವವ) 
ದೊರಕಿರುವದೋ ಅವನಿಗೆ ಸುಳ್ಳನ್ನು ಹೇಳುವ ಆವಶ್ಯಕತೆಯು ಬೀಳುವದಿಲ್ಲಫಿ. 
ಕಂಡದ್ದನ್ನು ಕಂಡಂತೆ ಹೇಳುವ, ಕೇಳಿದ್ದನ್ನು ಕೇಳಿದಂತೆ ಹೇಳುವ, ತನಗೆ ತಿಳಿದದ್ದನ್ನು 
ತಿಳಿದಂತೆ ಹೇಳುವ ಅಭ್ಯಾಸವು ಅಂಥವನಿಗೆ ಸ್ವಾಭಾವಿಕವಾಗಿಬಿಹುತ್ತದೆ. ಇದರಂತೆ ತಾನು 
ಕೊಟ್ಟ ಮಾತಿಗೆ ತಪ್ಪದೆ, ಅದರಂತೆ ನಡೆಯುವ ಸತ್ಯಸಂಧತೆಯೂ ಅವನಿಗೆ ಜೀವನದ 
ಉಸಿರಾಗಿಬಿಹುತ್ತದೆ. ಸತ್ಯಹರಿಲ್ಲ ೦ದ್ರಫಿ, ಸತ್ಯಸಂಭರಾಮ- ಇವರ ಚರಿತ್ರೆಯ 
ಹೆಚ್ಚುಗಾರಿಕೆಯು ಅವನಿಗೆ ಅರ್ಥವಾಗುವಂತೆ ಮಿಕ್ಕವರಿಗೆ ಅರ್ಥವಾಗುವದಿಲ್ಲಫಿ. ಇದೂ 
ಅಲ್ಲದೆ ಸತ್ಯವಾದ ಪರಮಾರ್ಥವೊಂದು- ಅಂದಿಗೂ ಇಂದಿಗೂ ಎಂದೆಂದಿಗೂ ತನ್ನ 
ಸ್ವರೂಪವನ್ನು ಮಾರ್ಪಡಿಸಿಕೊಳ್ಳದೆ ಇರುವ ತತ್ತ್ವವೊಂದು- ಇದೆಯೆ? ಇದ್ದರೆ ಅದನ್ನು 
ಕಂಡುಕೊಳ್ಳಬೇಕು- ಎಂಬ ತಹತಹವು ಅವನ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಹೀಗೆ 
ಸತ್ಯವಾಕ್ಯಫಿ', ಸತ್ಯಪ್ರತಿಜ್ಞತ್ತಫಿ' ಸತ್ಯಾನ್ಷೇಷಣೆ- ಇವುಗಳಲ್ಲಿ ಆಸಕ್ತಿಯುಳ್ಳವನಾಗಿರುವದೆಂಬ 
ಈ ಸಾಧನಸಂಪತ್ತನ್ನು ನಮ್ಮ ದೇಶದ ಸಂಸ್ಕೃತಿಯ ಹಗ್ಗುರುತೆಂದು ಭಾವಿಸಿ ಅದಕ್ಕಾಗಿ 
ಜೀವನವನ್ನು ಅಣಿಮಾಡಿಕೂಳ್ಳುವ ಅಭ್ಯಾಸವನ್ನು ನಾವೂ ಕಲಿಯಬೇಕು; ನಮ್ಮ 
ಮಕ್ಕಳಿಗೂ ಇವುಗಳ ಮಹತ್ವವನ್ನು ತಿಳಿಯಹೇಳಬೇಕು. 


ಇನ್ನು ಸಹಸ್ರನಾಮವೆಂಬ ಆರನೆಯ ಸಕಾರದ ವಿಚಾರಕ್ಕೆ ಕೆಲವು ಮಾತುಗಳನ್ನು 
ಹೇಳಿ ಈ ಸಿಕಾರಷಟ್ಟದ ಮನನವನ್ನು ಉಪಸಂಹಾರಮಾಡೋಣ. ಮನುಷ್ಯನು ಎಷ್ಟೇ 
ಪ್ರಯತ್ನಶಾಲಿಯಾಗಿರಲಿ, ಅವನಿಗೆ ದೈವಸಹಾಯವಿಲ್ಲದೆ ಯಾವ ಉತ್ತಮಸಾಧನವೂ 
ವಶವಾಗಲಾರದು. ಈವರೆಗೆ ನಾನು ಹೇಳಿರುವ ಸಕಾರಗಳು ನಮಗೆ ದಕ್ಕಬೇಕಾದರೆ 
ಸರ್ವೇಶ್ವರನಾದ ಪರಮಾತ್ಮನ ಅನುಗ್ರಹವು ಅವಶ್ಯವಾಗಿ ಬೇಕಾಗುವದು. ಆದ್ದರಿಂದ 
ಸತ್ತಂಗದಿಂದ ಆ ಸರ್ವೇಶ್ವರನ ಅನುಗ್ರಹವನ್ನು ನಾವು ಪಡೆದೇ ಈ ಹೇಳಿದ ಸಾಧನಗಳನ್ನು 


70 ಸಂಸ್ಕೃತವೂ ಸಂಸ್ಕೃತಿಯೂ 


ಸಂಪಾದಿಸಿಕೊಳ್ಳುವದಕ್ಕೆ ಯತ್ಛಿಸುವದು ಒಳ್ಳೆಯದು. "ಸನ್ನೆ ಸಾವಿರದಾಳು ಬಲ' ಎಂಬ 
ಗಾದೆಯನ್ನು ನಾವೆಲ್ಲರೂ ಕೇಳಿರುಶ್ತೇವಪ್ಪಫಿ' ನಾವು ಮಾಡುವ ಪುರುಷಪ್ರಯತ್ನಕ್ಕೂ 
ಸರ್ವೇಶ್ರರನಾದ ಭಗವಂತನ ಸಹಾಯವೇ 'ಸನ್ನ'ಯಾಗಿರುತ್ತದೆ. ಭಗವಂತನಲ್ಲಿ 
ಭಕ್ತಿಯು ಅಳಎಡುವದಲಕ್ಕಿ ಆತನ ಗುಣ, ಕರ್ಮ, ಲೀಲೆಗಳನ್ನು ಸೂಚಸುವ 
ನಾಮಗಳನ್ನು ಕೀರ್ತನೆಮಾಹುಕ್ತಿರುವದೆಂಬುದು ಉತ್ತಮಸಹಾಯವು. ನಮ್ಮ ದೇಶದಲ್ಲಿ 
ವಿಷ್ಣುಸಹಸ್ರನಾಮ, ಶಿವಸಹಸ್ತನಾಮ- ಮುಂತಾದ ಸಹಸ್ರನಾಮಗಳನ್ನು ಮಹಾತ್ಮರಾದ 
ಖುಷಿಗಳು ರಚಿಸಿ ನಮಗೆ ಕೂಟ್ಲಿರುತ್ತಾರ. ಅವುಗಳ ಸದುಪಯೋಗವನ್ನು ನಾವು 
ಮಾಡಿಕೊಳ್ಳಬೇಕು. ಭಗವಂತನ ಈ ನಾಮಾಎಳಿಯ ಸ್ತೋತ್ರಗಳನ್ನು ಪಠಿಸುತ್ತಾ 
ನಾಮಗಳ ಅರ್ಥವನ್ನು ಕೇಳುತ್ತಿರುವವರ ಮನದಲ್ಲಿ ಆ ಸರ್ವೇಶ್ವರನ ಭಕ್ತಿಯು 
ಮೂಡಿಕೊಳ್ಳುವದು. ಅವರಿಗೆ ಸಾತ್ತ್ವಿಕವಾದ ಆಚಾರವೂ ಸತ್ಯಪ್ರಿಯತ್ತವೂ ಸತ್ತುರುಷರ 
ಸಂಗವೂ ಬೇಕೆಂಬ ಹಂಬಲಿಕೆಯು ಅವಶ್ಯವಾಗಿ ಉಂಟಾಗುವದು. ಇಂಥ ಸಾಧನಗಳ 
ವಿಚಾರಗಳನ್ನೊಳಗೊಂಡ ನೂರಾರು ಗ್ರಂಥಗಳು ಅಡಗಿರುವ ಸಂಸ್ಕೃತಭಾಷೆಯ 
ಪ್ರೇಮವೂ ಉಕ್ಕೇರುವದು. 


ಈ ಆರು ಸಾಧನಗಳನ್ನು ಸಂಪಾದಿಸಿಕೂಳ್ಳಬೇಕೆಂಬ ಹಂಬಲಿಕಯನ್ನು ನಮ್ಮ 
ತರುಣರಿಗೆ ಉಂಟುಮಾಹುವದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. 


ದೇಶಬಾಂಧವರೆ, ಭಾರತದೇಶದ ಸಂಸ್ಕೃತಿಯ ಮೇಲ್ಮೆಯನ್ನು ನೀವು ಮರೆಯದೆ 
ಮುನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳಬೇಕಾದರೆ ಈ ಆರು ಸಕಾರಗಳನ್ನು ಮರೆಯದಿರಿ. 
ಸಂಸ್ಕೃತಭಾಷೆಯನ್ನು ಅಭ್ಯಾಸಮಾಡಿ ದೇವತೆಗಳಲ್ಲಿಯೂ ಖುಷಿಗಳಲ್ಲಿಯೂ 
ಶ್ರದ್ದಾಭಕ್ತಿಗಳನ್ನು ಸಂಪಾದಿಸಿಕೊಳ್ಳಿರಿ. ಸದಾಚಾರವನ್ನು ಅಳವಡಿಸಿಕೊಂಡು 
ಅಂತಃಖುದ್ದಿಬಹಿಹುದ್ದಿಗಳನ್ನು ಸಂಪಾದಿಸಿಕೊಳ್ಳಿರಿ. ಸತಂಗವನ್ನು ಎಡೆಬಿಡದೆ ಮಾಡುತ್ತಾ 
ಅಧ್ಯಾತ್ಮವಿದ್ಯೆಯ ಮಾರ್ಗವನ್ನು ಕಂಡುಕೊಂಡು ಸುಖಿಗಳಾಗಿರಿ. ಸ್ಪಾರ್ಥವನ್ನು ತ್ಯಜಿಸಿ 
ಸರ್ವಕರ್ಮಫಲತ್ಯಾಗವೆಂಬ ಗುರಿಯಿಂದ ಸಾರ್ವಜನಿಕ ಸೇವೆಯಲ್ಲಿ ನಿರತರಾಗುವದಕ್ಕೆ 
ಹವಣಿಸಿರಿ. ಸತ್ಯವನ್ನು ಆಡುವದು, ಸತ್ಯವನ್ನು ಪಾಲಿಸುವದು, ಸತ್ಯವನ್ನು 
ಕಂಡುಕೊಂಡು ಬಾಳನ್ನು ಸುಖಮಯವಾಗಿ ಮಾಡಿಕೊಳ್ಳುವದಕ್ಕೆ ಪ್ರಯತ್ಲಿಸುವದು- 
ಎಂಬ ಸನ್ನಾರ್ಗದಲ್ಲಿಯೇ ನಡೆಯಿರಿ. ಭಗವಂತನ ಸಹಸ್ರನಾಮವನ್ನು ಪಠಿಸುತ್ತಾ 
ಚಿತ್ತಶುಧ್ಧಿಘಿ, ಭಗವದ್ಭಕ್ತಿಘಿ, ಮನಸ್ಸಿನಲ್ಲಿ ಶುದ್ಧಸಾತ್ತ್ವಿಕತೆ- ಇವುಗಳನ್ನು ಅಳವಡಿಸಿ 
ಕೊಳ್ಳುವದಕ್ಕೆ ಯತ್ತಿಸಿರಿ. ಈ ಆರು ಸಕಾರಗಳ ಮಹಿಮೆಯನ್ನು ನಿಮ್ಮ ಮಕ್ಕಳಿಗೂ 
ತಿಳಿಯಿಸಿಕೊಟ್ಟು ಆರ್ಯ ಸಂಸ್ಕೃತಿಯ ಬಾವುಟವನ್ನು ಎತ್ತಿಹಿಡಿಯಿರಿ; ಧನ್ಯರಾಗಿರಿ. 


11 


29. ಸಂಸ್ಕೃತವನ್ನು ಎಲ್ಲರೂ ಕಲಿಯುವದು ಅವಶ್ಯವೆ? 


'ಶ್ರೇಯಾಂಸಿ ಬಹುವಿಘ್ನಾನಿ' ಒಳ್ಳೆಯದಕ್ಕೆ ಒಂಬತ್ತುಸಾವಿರ ಅಡ್ಡಿಗಳಿರುತ್ತವೆ. 
ಸಂಸ್ಕೃತವನ್ನು ನಾವೆಲ್ಲರೂ ಕಲಿತರೆ ನಿಜವಾಗಿಯೂ ನಮಗೆ ಶ್ರೇಯಸ್ಸೂ ಉಂಟು, 
ಪ್ರೇಯಸ್ಸೂ ಉಂಟು; ಆದರೆ ಅದೇನು ದೈವಮಾಯೆಯೊ, ಅದಕ್ಕೆ ಒಂದಲ್ಲೊಂದು 
ಬಗೆಯ ಅಡ್ಡಿಗಳಿವೆ. ಅದರ ಪ್ರಚಾರಕ್ಕೂ ಎಷ್ಟು ಆಕ್ಷೇಪಗಳು" 'ಸಂಸ್ಕೃತಿವ) 
ಮೃತಭಾಷೆ "ಸಂಸ್ಕೃತವನ್ನು ಕಲಿಯುವದು ಕಷ್ಟ' "ಸಂಸ್ಕೃತವು ಈಗಿನ ಕಾಲಕ್ಷ ಅಷ್ಟು 
ಬೇಕಿಲ್ಲ' 'ಬಹುಭಾಷಾದೇಶಕ್ಕೆ ಸಂಸ್ಕೃತವನ್ನು ಸೇರಿಸಿದರೆ ಕಲಿಯುವವರಿಗೆ ತಲೆಹೂರ 
ಯಾದೀತು,' 'ಪರದೇಶಗಳ ಸಂಪರ್ಕಕ್ಕೆ ಸಂಸ್ಕೃತವು ಪ್ರಯೋಜನಕ್ಕೆ ಬಾರದು'- 
ಇತ್ಯಾದಿ ಇತ್ಯಾದಿ. 


1. ಸಂಸ್ಕೃತವು ಮೃತಭಾಷಯೆ? ಇದಕ್ಕೆ ಎಷ್ಟೋ ಜನರು ಎಷ್ಟೋ ಸಲ 
ಸದುತ್ತರವನ್ನು ಕೊಟ್ಟಾಗಿದೆ. ಅದು ಲ್ಯಾಟಿನ್‌ ಮುಂತಾದ ಯುರೋಪಿನ ಪ್ರಾಚೀನ 
ಭಾಷೆಗಳಂತೆ ಮೃತವಾಗಿಲ್ಲ; ಅದನ್ನು ಈಗಲೂ ವ್ಯವಹಾರದಲ್ಲಿ ಬಳಸುವವರು 
ಇದಾರೆ, ಗ್ರಂಥಗಳನ್ನು ನಿರ್ಮಾಣಮಾಡುವವರೂ ಇದಾರೆ. ಅದು ಈಗಿನ ಭಾಷಗಳಲ್ಲಿ 
ಅನಿವಾರ್ಯವಾಗಿ ಹಣೆದುಕೊಂಡಿದೆ. ಇಸ್ರೇಲಿನಲ್ಲಿ ಹೀಬ್ರೂಭಾಷಯನ್ನು 
ಸರಕಾರಿಯ ಭಾಷೆಯಾಗಿ ಮಾಡಿಕೊಂಡಿರುತ್ತಾರಂತೆ: ಅದಕ್ಕಿಂತಲೂ ಸಂಸ್ಕೃತವು ಹಚ್ಚು 


ಮೃತಭಾಷ ಎನ್ನುವವರಿಗೆ ನಾಚಿಕೆಯಾಗುವದಿಲ್ಲವೇಕೆ? 


2, ಸಂಸ್ಕೃತವನ್ನು ಕಲಿಯುವದು ಕಷ್ಟವೆ? ಕಲಿಯುವದಕ್ಕೆ ಪ್ರಾರಂಭಿಸಿ 
ನೋಡಿ. ಮಾತನಾಡುವಷ್ಟು ತಿಳಿವಳಿಕೆಯನ್ನು ಮೂರೇ ತಿಂಗಳಲ್ಲಿ ಕಲಿಯಿಸುವ 
ಪಾಶ್ಚಾತ್ರ್ಯ ದೇಶಗಳಿವೆ. 


3. ಸಂಸ್ಕೃತವು ಈಗಿನ ಕಾಲಕ್ಕೆ ಅಷ್ಟು ಬೇಕಿಲ್ಲವೆಂಬುದು ನಿಜವೆ? ಆ 
ಭಾಷಯನ್ನು ಇನ್ನೂ ಹಲವು ದೇಶಗಳವರು ಸಕಲವಿದ್ಯಾನಿಲಯಗಳಲ್ಲಿಯೂ ಏತಕ್ಕೆ 
ಕಲಿಯುತ್ತಿದಾರೆ? ಸರಕಾರದವರು ಅಲ್ಲಲ್ಲಿ ಸಂಸ್ಕೃತದ ಸುಭಾಷಿತಗಳನ್ನು 'ಸತ್ಯಮೇವ 
ಜಯತೇ' "ಧರ್ಮಚಕ್ರಪ್ರವರ್ತನಾಯ'-ಮುಂತಾದವುಗಳನ್ನು ಈಗಲೂ ಏತಕ್ಕೆ 
ಕುಮ್ಲೆಯಿಂದ ಬಳಸುತ್ತಾರೆ? ಭಾರತದ ಭಾಷಗಳೂಳಗೆ ಇದನ್ನು ಒಂದೆಂದು 
(ಷಡ್ಯೂಲ್‌ 8) ಏಕ ಪರಿಗಣಿಸಿದಾರೆ? ಸರಕಾರಿಯ ಭಾಷಯನ್ನಲಾಗಿರುವ 
ಹಿಂದಿಯು ಸಂಸ್ಕೃತಪ್ರಧಾನವಾಗಿರಬೇಕೆಂದು ಏಕೆ ಸಮ್ಮತಿಸಿದ್ದಾರೆ"? ಕಾನೂನುಗಳನ್ನು 
ಹಿಂದಿಯಲ್ಲಿ ಬರೆಯುವಾಗ ಶಬ್ದಗಳನ್ನು ಸಂಸ್ಕೃತದಿಂದಲೇ ಏತಕ್ಕೆ ಆರಿಸಿಕೊಳ್ಳುತ್ತಾರೆ 


72 ಸಂಸ್ಕೃತವೂ ಸಂಸ್ಕೃತಿಯೂ 


ಅಥ'ವಾ ನಿರ್ಮಿಸಿಕೊಳ್ಳುತ್ತಾರೆ"? ಹಮಾಲಯವೂ ತಮಗೆ ಸಂಬಂಧಪಟ್ಟಿದೆ 
ಎಂಬುದನ್ನು ತೋರಿಸುವದಕ್ಕೆ ಪಾರಿಭಾಷಿಕವೇದಗಳಿಂದ ಹಿಡಿದು ಕಾಳಿದಾಸನ 
ಕಾವ್ಯಗಳವರೆಗಿನ ಸಂಸ್ಕೃತವಾಜ್ಯಯವನ್ನೇಕ ತಹಕಿದರು? ಅದೂ ಒಂದು ಸರಕಾರಿಯ 
ಭಾಷೆಯಾಗಿರಬೇಕೆಂಬ ಸೂಚನೆಗೆ ಎಲ್ಲಾ ಪಾರ್ಟಿಗಳವರೂ ಬಹುಮತವನ್ನು ಏಕೆ 
ಕೊಟ್ಟರು"? 

4. ಬಹುಭಾಷಾದೇಶಕ್ಕೆ ಸಂಸ್ಕೃತವು ಹೊರೆಯಾದೀತೆ? ಬೇರೆ ಬೇರೆಯ 
ಭಾಷೆಯನ್ನಾಡುವ ನಮ್ಮ ದೇಶದ ಜನರಿಗೆ ಸಂಸ್ಕೃತವು ಬೇಗ ತಿಳಿಯುತ್ತದೆಯೊ, 
ಹಿಂದಿ ಅಥವಾ ಇಂಗ್ಲಿಷು ಬೇಗ ತಿಳಿಯುತ್ತದೆಯೊ"? ದೇಶಭಾಷಗಳ (ಹಿಂದಿಯನ್ನು 
ಸೇರಿಸಿ ಎಲ್ಲಾ ಭಾಷೆಗಳ) ವ್ಯಾಕರಣಕ್ಕೆ ಸಂಸ್ಕೃತದ ತಿಳಿವಳಿಕೆ ಅತ್ಯವಶ್ಯವಲ್ಲವೆ ಸಂ 
ಸಮಾಸಗಳು, ತತ್ಯಮತದ್ದವಗಳು- ಇವುಗಳ ತಿಳಿವಳಿಕೆಗೆ ಸಂಸ್ಕೃತವಿಲ್ಲದಿದ್ದರೆ ಆದೀತ"? 
ರಷ್ಯದಲ್ಲಿ ಪ್ರಾಂತಭಾಷ, ರಷ್ಯನ್‌ಭಾಷ, ಇಂಗ್ಲಿಷು-ಹೀಗೆ ಮೂರು ಭಾಷೆಗಳನ್ನು 
ಕಲಿಯುತ್ತಿದಾರಂತೆ. ಸ್ಟಿಟ್ಬರ್ಲೆಂಡಿನಲ್ಲಿ ಜರ್ಮನ್‌, ಫ್ರಂಚ್‌, ಇಟಾಲಿಯನ್‌- ಈ 
ಮೂರು ಜನಾಂಗದ ಮತ್ತು ಸರಕಾರದ ಭಾಷೆಗಳಾಗಿವೆಯಂತೆ, ಕೆನಾಹದಲ್ಲಿ ಫ್ರಂಚ್‌ 
ಮತ್ತು ಇಂಗ್ಲಿಷು: ಪಾಕಿಸ್ತಾನದಲ್ಲಿ ಬಂಗಾಲಿ, ಉರ್ದು-ಎರಹೂ ಜನಾಂಗದ ಮತ್ತು 
ಸರಕಾರದ ಭಾಷಗಳಾಗಿವೆಯಂತೆ. 


5. ಪರದೇಶದ ಸಂಪರ್ಕಕ್ಕೆ ಸಂಸ್ಕೃತವು ಪ್ರಯೋಜನಕರವೆ? ಪರದೇಶ 
ದವರು ಸಂಸ್ಕೃತದಲ್ಲಿ ಆದರವನ್ನು ತೋರಿಸುತ್ತಿರುವಾಗ, ನಾವು ಈ ವಿಷಯದಲ್ಲಿ 
ಅವಿಶ್ಲಾಸವನ್ನು ತೋರಿಸುವದು ಸರಿಯಾದೀತೆ'? 1960 ರಲ್ಲಿ ಭಾರತದ ಪ್ರಸಿಹೆಂಟರಿಗೆ 
ಲೆನಿನ್‌ ಗ್ರಾಡಿನ ಪ್ರಾಚ್ಯಸಂಶೋಧನಾ ಸಭೆಯವರು (05111010 of Oriental 
Studies) ಸಂಸ್ಕೃತ ಭಾಷೆಯಲ್ಲಿ ಬರೆದು ಓದಿದ ಸ್ಪಾಗತಪತ್ರವನ್ನು ನೋಡಬೇಕು; 
1939ರಲ್ಲಿ ರವೀಂದ್ರನಾಥ್‌ ಟಾಗೂರ್‌ರವರಿಗೆ ಆಕ್ಸಫರ್ಡ್‌ ಸಕಲ 
ವಿದ್ಯಾನಿಲಯದವರು ಹಾಕ್ಟರು ಪದವಿಯನ್ನಿತ್ತ ಸಮಯದಲ್ಲಿ ರವೀಂದ್ರರು 
ಸಂಸ್ಕೃತದಲ್ಲಿತ್ತ ಪ್ರತ್ಯುತ್ತರಪತ್ರವನ್ನು ನೋಡಬೇಕು. ಟ್ಯೂಬಿಂಜನ್‌, ಹ್ಯಾರ್ವರ್ಡ್‌ 
ಮುಂತಾದ ಯೂನಿವರ್ಸಿಟಿಗಳಲ್ಲಿ ಸಂಸ್ಕೃತಕ್ಕಿರುವ ಆದರವನ್ನು ನೋಡಬೇಕು. 
ಸಂಸ್ಕೃತನಿಘಂಟು ಮುಂತಾದವುಗಳ ರಚನೆಯನ್ನು ಮಾಡಿರುವ ಮ್ಯಾಕ್ಟೂನಾಲ್ಡ್‌ 
ಮುಂತಾದವರ ಸಾಹಸವನ್ನು ನೋಡಬೇಕು. ಪನ್ನಿಲ್ಲೇನಿಯ ಸಕಲವಿದ್ಯಾನಿಲಯದಲ್ಲಿ 
ಭಾರತದೇಶದ ತತ್ವಶಾಸ್ತ್ರಗಳ ಬಗ್ಗೆ ಡಾಕ್ಟರ್‌ ಪದವಿಯನ್ನು ಪಡೆದು, ಶಾಂಕರ 


ಭಾರತಕ್ಕೆ ಯಾವ ಭಾಷೆ ಬೇಕು? 73 


ವೇದಾಂತದಲ್ಲಿ (ಉಪನಿಷತ್ತುಗಳು, ಉಪದೇಶಸಾಹಸ್ರಿ ಇತ್ಯಾದಿಗಳ ವಿಷಯದ) 
ಸಂಶೋಧನೆಮಾಹುತ್ತಾ ಪಶ್ಚಿಮಜರ್ಮನಿಯಲ್ಲಿರುವ ಜಪಾನಿನ ಸೆಂಗಾಕು ಮಾಯೆಡ 
(Sangakumayeda M.A., Ph.d., Assistant Professor of Indian 
Philosophy) ಇವರ ಚಔತ್ಕುಕ್ಕವನ್ನು ನೋಡಬೇಕು. ನಮ್ಮ ದೇಶದಲ್ಲಿ ಸಂಸ್ಕೃತವು 
ಸರ್ಕಾರಿಭಾಷಯಾಗಲಿ, ಜನಾಂಗದ ಭಾಷಯಾಗಲಿ!- ಎಂದು ಸಕಾರಣವಾಗಿ ತಮ್ಮ 
ಅಭಿಪ್ರಾಯವನ್ನು ಕೊಟ್ಟಿರುವ ಹೊಣೆಗಾರಿಕೆಯ ಉಚ್ಜಸ್ಥಾನಗಳಲ್ಲಿರುವ' 
ದೊಡ್ಡಮನುಷ್ಯರ ಅಭಿಪ್ರಾಯವನ್ನು ಮನದಂದುಕೊಳ್ಳಬೇಕು. 

ಇದೆಲ್ಲಕ್ಕೂ ಮೇಲಾಗಿ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಾಚೀನಕಾಲದಿಂದಲೂ 
ಬೆಳದುಕೊಂಹುಬಂದಿರುವ ಸಂಸ್ಕೃತಿಗೆ ಆಗರವಾಗಿರುವ ವೇದ, ವೇದಾಂಗಗಳು, ಸ್ಪೃತೆ 
ಪುರಾಣ, ಆಗಮಗಳು, ಬದ್ದ ಬೃನಾದಿಮತಗಳು, ಲೋಕಪ್ರಸಿಬ್ದ ರಾದ 
ಕಾಳಿದಾಸಾದಿಗಳು ಬರದಿರುವ ಕಾವ್ಯನಾಟಕಾದಿಗಳು, ದರ್ಶನಗಳು, ಹಿಂದೂಮತಕ್ಕೆಲ್ಲ 
ಅಡಿಗಲ್ಲಾಗಿರುವ ಉಪನಿಷತ್ತುಗಳು ಮತ್ತು ವೇದಾಂತದರ್ಶನ, ಆಯುರ್ವೇದ, 
ಜ್ಯೋತಿಷಾದಿಶಾಸ್ತ್ರಗಳು- ಇವೆಲ್ಲವನ್ನೂ ಒಳಗೊಂಡು ಭಾರತದ ಜನರ ಹೃದಯ 
ಗಳನ್ನಲ್ಲ ಒಂದು ಮಾಡಿರುವ ಸಂಸ್ಕೃತಭಾಷಯನ್ನು ಅಭ್ಯಾಸಮಾಡಬೇಕೆ"? ಎಂಬ 
ಪ್ರಶ್ನೆಯನ್ನು ಎಬ್ಬ್ಲಿಸಿರುವದೇ ತೀರ ನಾಚಿಕಗೀಹಾದದ್ದು. ನಾವು ಒಂದು ಜನಾಂಗವೆಂಬ 
ಅಭಿಮಾನವನ್ನುಂಟುಮಾಡಿಕೊಟ್ಟು, ನಾಗರಿಕ ಭೂಮಂಹಲಕ್ಕಲ್ಲ ನಮ್ಮ ಸಂಪರ್ಕವನ್ನು 
ಮಾಡಿಕೂಟ್ವಿರುವ ಇಂಗ್ಲಿಷಿಗಿಂತಲೂ ನಮ್ಮ ಉಸಿರೇ ಆಗಿರುವ ಸಂಸ್ಕೃತಿಯ 
ನಿಲುಗನ್ನಡಿಯಾದ ಈ ಭಾಷಯು ನಮ್ಮ ದೇಶಕ್ಕೆ ಹಚ್ಚು ಅವಶ್ಯವಲ್ಲವೆ"? ಇದನ್ನು 
ವಿಜರು ಸಾವಧಾನವಾಗಿ ಮನಸ್ಸಿನಲ್ಲಿ ಹೂರಳಾಡಿಸಬೇಕು. 


ಜೀ x ೫ ೫% ೫% 


30. ಭಾರತಕ್ಕೆ ಯಾವ ಭಾಷೆ ಬೇಕು? 


ಈಗ್ಗೆ ಭಾಷಯ ಪ್ರಶ್ನೆಯೊಂದು ನಮ್ಮ ದೇಶದಲ್ಲಿ ಬಿಡಿಸಲಾಗದ 
ಕಗ್ಗಂಟಾಗಿರುತ್ತದೆ. ದೇಶಭಾಷಗಳು ಬಳಯುವದಕ್ಕೆ ಬಹುಜನರು ಆಹುವ ಒಂದೇ 
ಭಾಷಯು ಆಯಾ ದೇಶಕ್ಕೆ ಸರಿಹೋಗುವಂತೆ ಭಾಷಾನುಸಾರವಾಗಿ ಪ್ರಾಂತಗಳನ್ನು 
ವಿಂಗಡಿಸಬಹುದೆಂದು ಕಲವು ಜನನಾಯಕರ ಸೂಚನೆಯಾ ಯಿತು. ಅದನ್ನನುಸರಿಸಿ 
ಪ್ರಾಂತಗಳೂ ಆದವು. "ಈವೂರುಗಳು ಕನ್ನಡಕ್ಕೆ ಸೇರಬೇಕೊ, ಮಹಾರಾಷ್ಟ್ರಕ್ಕೆ 


74 ಸಂಸ್ಕೃತವೂ ಸಂಸ್ಕೃತಿಯೂ 


ಸೇರಬೇಕೊ'% "ಆ ಭಾಗಗಳು ಆಂಧ್ರದೇಶದ ಆಹಳಿತದಲ್ಲಿರಬೇಕೊ, ತಮಿಳುನಾಡಿಗೆ 
ಸೀರಬೇಕೊ'"? ಎಂಬ ವಾಗ್ಯುದ್ಜಕ್ಕೆ ಮೊದಲಾಯಿತು. ಜನಗಳ ರಾಗದ್ದೇಷಗಳು 
ಬೆಳೆದುಕೊಂಡವು, ಆರ್ಥಿಕಸಂಕಷಗಳ ಪರಿಹಾರಕ್ಕೆ ಭಾಷೆಯ ಪ್ರಶ್ನೆಯೂ ಒಂದು 
ತೊಡಕಾಯಿತು. 

ಭಾರತವು ಒಗ್ಗಟ್ಟಾಗಿರುವದಕ್ಕೆ `ಒಂದು ಪ್ರಚಲಿತಭಾಷಯು ಸರ್ವಸಾಧಾರಣ 
ವಾಗಿರಬೇಕು' ಎಂದು ಜನನಾಯಕರಿಗೆ ತೋರಿತು. ಬಹುಜನರು ಆಡುತ್ತಿರುವ 
ಹಿಂದೀಭಾಷಯನ್ನೇ ಸರಕಾರಿಯ ಭಾಷಯಾಗಿ ಮಾಡಿಕೂಳ್ಳಬೇಕಂದೂ 
ನಿರ್ಧಾರವಾಯಿತು. ಸರಕಾರದ ಶಾಸನದ ಘಟನೆಯಲ್ಲಿ 'ಹಿಂದೀಬಾರದವರ 
ತೊಂದರೆಗಳ ಪರಿಹಾರಕ್ಕೆ ಲಕ್ಷ್ಮಕೂಹಬೇಕು' ಎಂಬ ಎಚ್ಚರಿಕೆಯ ಮಾತುಗಳನ್ನು 
ಸೇರಿಸಲಾಗಿದೆ, 'ಹಿಂದೀಭಾಷಯನ್ನು ಬೆಳಯಿಸುವದಕ್ಕೆ ಮುಖ್ಯವಾಗಿ ಸಂಸ್ಕೃತದ 
ಶಬ್ದಗಳನ್ನೇ ಬಳಸಿಕೂಳ್ಳಬೇಕು' ಎಂಬೀ ಎಚ್ಚರಿಕೆಯನ್ನೂ ತೆಗೆದುಕೊಂಹಾಯಿತು. 
ಹಿಂದೀಭಾಷಯನ್ನು ಬೇಶದಲ್ಲಲ್ಲ ಹರಡುವ ಪ್ರಯತ್ನವೂ ಆಯಿತು. ಆದರೇನು"? 
ಆ ಭಾಷಯೇ ಸರಕಾರದ ಭಾಷೆಯಾಗಿರಬೇಕೆಂದೂ ಇಂಗ್ಲಿಷು, ಹಿಂದಿ, ಪ್ರಾಂತದ 
ಭಾಷ-ಹೀಗೆ ಮೂರು ಭಾಷಗಳು ಪ್ರಚಾರಕ್ಕೆ ಬರಬೇಕೆಂದೂ ಶಾಸನವಾದಮೇಲೆ 
ಜನರು-ವಿಶೇಷವಾಗಿ ದ್ರಾವಿಹದೇಶದವರು-ದಂಗೆ ಎದ್ದರು. ಸರಕಾರಕ್ಕೆ ಒಂದು 
ಕೋಟಿಯಮೇಲಿನ ಆಸ್ತಿಯ ನಷ್ಟವಾಗಿದೆ ಎಂದು ಪತ್ರಿಕೆಗಳು ಹೇಳುತ್ತಿವೆ! 

ಭಾಷೆ ಒಗಟನ್ನು ಹೇಗೆ ಬಿಚ್ಚಬೇಕು?- ಎಂದು ಎಲ್ಲರೂ ಕಕ್ಕಾಬಿಕ್ಕಿಯಾಗಿ 
ವಿಚಾರಿಸುವದಕ್ಕೆ ಮೊದಲುಮಾಡಿರುತ್ತಾರೆ. ಅಣ್ಣಗಳಿರ, ಸಲ್ಪ ಕಂಣ್‌ದೆರೆದು 
ನೋಡಿರಿ. ಶಾಸನದಲ್ಲಿ ಹದಿನಾಲ್ಕು ಭಾಷಗಳೂಳಗೆ ಸಂಸ್ಕೃತವೂ ಒಂದೆಂದು ಬರೆದಿದೆ. 
ಸಂಸ್ಕೃತದಿಂದ ಹುಟ್ಟಿರುವ ಅಥ'ವಾ ಅದರಿಂದ ಹುಟ್ಟಿರುವದೆಂದು ಹೇಳುವಷ್ಟು 
ನಿಕಟವಾದ ಪ್ರಾಕೃತ, ಪಾಳಿ, ಮರಾಠಿ, ಹಿಂದಿ, ಗುಜರಾತಿ, ಬಂಗಾಳಿ-ಮುಂತಾದ 
ಭಾಷಗಳಿಗೆ ಪೋಷಣವು ಈಗಲೂ ಎಲ್ಲಿಂದ ದೊರೆಯುತ್ತಿದೆ"? ಕನ್ನಡ, ತೆಲಗು, 
ಮಲೆಯಾಳಿ, ತಮಿಳು, ತುಳು- ಇಂಥ ದ್ರಾವಿಡ ಭಾಷೆಗಳಿಗೆ ಸ್ಪನ್ಯವನ್ನು ಕೊಟ್ಟೆ ರುವ 
ಭಾಷ ಯಾವದು" 'ಭಾರತ'ವೆಂದು ಶಾಸನದಲ್ಲಿ ಕರೆದಿರುವ ನಮ್ಮ ದೇಶಕ್ಕೆ ಬಂದಿರುವ 
ಹಸರು ಯಾವಭಾಷಯದು? ಭಾರತವೆಲ್ಲ ಒಂದೇ ಸಂಸ್ಕೃತಿಗೆ ಒಳಪಟ್ಟಿರುವ 
ಬಹುಜನರ ದೇಶವೆಂಬ ಅಭಿಮಾನವನ್ಸಂಟುಮಾಡಿಕೂಟ್ವಿರುವ ಮಹಾಭಾರತವು 
ಯಾವ ಭಾಷಯದು"? ಈ ದೇಶದಲ್ಲಿ ವಾಸವಾಗಿರುವ (ಈಗಿನ ವ್ಯವಹಾರದಂತೆ) 
'ಹಿಂದು'ಗಳಂಬ ಬಹುಜನರಿಗೆ ಅವರ ಸಂಸ್ಕೃತಿಯ ಮುದ್ರೆಯನ್ನೊತ್ತಿ ಸತ್ಯಧರ್ಮಗಳ 


ಭಾರತಕ್ಕೆ ಯಾವ ಭಾಷೆ ಬೇಕು? 75 


ಮೂರ್ತಿ ಯೆಂದು ಪ್ರಸಿದ್ದನಾಗಿರುವ ಮರ್ಯಾದಾಪರುಷೋತ್ತಮನ ಚರಿತ್ರೆಯನ್ನು 
ಕೊಟ್ಟಿರುವ ಮೂಲಭಾಷ ಯಾವದು? ಈ ದೇಶಕ್ಕೆ ಅತ್ಯಂತಪುರಾತನವಾದ ವೇದಗಳು, 
ಗೃಹ್ಯಸೂತ್ರಗಳು, ಸ್ಥ ತೆಗಳು-ಇವುಗಳನ್ನು ಒದಗಿಸಿಕೊಟ್ಟು ಧಾರ್ಮಿಕ ಪ್ರವೃತ್ತಿಗೆ 
ಉಗಮವಾಗಿರುವ ಭಾಷೆ ಯಾವದು? ಸಕಲಮಾನವರೇ ಅಲ್ಲ, ಸಕಲಪ್ರಾಣಿಗಳೂ 
ಒಬ್ಬ ಪರಮಾತ್ಮನಿಂದ ಸಿಡಿದುಬಂದಿರುವ ಚೈತನ್ಯದ ಕಿಡಿಗಳಂದು ಸಾರುವ 
ಉದಾತ್ತತತ್ತ್ವವನ್ನು ಬೋಕಸಿ ಭೂಮಂಡಲಕ್ಕೇ ಉಪಕಾರವನ್ನು ಮಾಡಿರುಎ 
ಉಪನಿಷತ್ತುಗಳ ಭಾಷೆಯಾವದು? ಭರತಖಂಡದಲ್ಲಲ್ಲ ಅಧ್ಯಾತ್ಮದ ಆಕಾಶದಲ್ಲಿ 
ಬೆಳಗುತ್ತಿರುವ ತಾರೆಗಳಂತೆ ಆಗಿಹೋಗಿರುವ ಮತ್ತು ಅಲ್ಲಲ್ಲಿ ಅವತರಿಸುತ್ತಿರುವ 
ಸಾಧುಸಂತರುಗಳ ಹೃದಯದಲ್ಲಿ ಭಕ್ತಿಯ ಅಮೃತದ ಉಕ್ಕಂದವು ಚಮ್ಮುವಂತೆ 
ಮಾಡಿ, ದೇಶಭಾಷಗಳಿಗೂ ಕಳಯನ್ನು ಕೊಟ್ಟಿರುವ ಭಗವಧೀತೆ, ಭಾಗವತದಂಥ 
ಪುರಾಣಗಳು ಯಾವಭಾಷೆಯಲ್ಲಿ ಉದಯವಾಗಿವೆ? ಕಾವ್ಯ, ಚಂಪೂನಾಟಕಾದಿ 
ಸಾಹಿತ್ಯ ಗ್ರಂಥಗಳೂ, ಜ್ಯೋತಿಷ, ಗಣಿತ, ದಂಡನೀತಿ, ಆರ್ಥಿಕವಿಚಾರಗಳು- 
ಮುಂತಾದ ಲೌಕಿಕವಿಚಾರಗಳ ತವರುಮನೆಯಾಗಿ ಜ್ವನ, ಬೌದ್ದ, ಮುಸಲ್ಮಾನರೇ 
ಮುಂತಾದ ಸಕಲಮತಗಳವರೂ ತಮ್ಮ ತಮ್ಮ ಲೇಖನಿಯನ್ನು ವ್ಯಾಪಾರಮಾಹುವದಕ್ಕೆ 
ಸ್ಥಳವನ್ನು ಕೊಟ್ಟಿರುವ ಭಾಷೆ ಯಾವದು? 

ಈ ಭಾಷೆಯನ್ನು "ಹದಿನಾಲ್ವರಲ್ಲಿ ಇದೂ ಒಂದು ಭಾಷ' ಎಂದು 
ಎಣಿಸುವದು ಸರಿಯಾದೀತೆ"? ಎಲ್ಲಾ ಭಾಷಗಳಿಗೂ ಜೀವಕಳಯನ್ನು ಕೊಡುತ್ತಿರುವ 
ಅವರ ಭಾಷಯನ್ನು ಮೃತ ಭಾಷೆಯೆನ್ನಬಹುದೆ"? ಈ ಲೋಕದ ಸಕಲ 
ವಿದ್ಯಾನಿಲಯಗಳಲ್ಲಲ್ಲ ಗೌರವವನ್ನು ಪಡೆದಿರುವ ಈ ಭಾಷಗೆ ನಾವೇ ಹೊರತಾಗಿ 
ಆತ್ಮವಂಚಕರಾಗಬಹುದೆ" ಆಗ್ಲೇಯಪ್ರಾಂತಗಳು, ಚೀನ, ಜಪಾನು-ಮುಂತಾದ 
ದೇಶಗಳಿಗೆ ಸಂಸ್ಕೃತಿಯ ಸಂಬಂಧವನ್ನುಂಟುಮಾಡಿರುವ ಈ ವಿಶ್ಚಬಾಂಧವ್ಯದ 
ಭಾಷಯನ್ನು ಬಿಟ್ಟು ನಾವು ಪರಿಚ್ಛಕ್ಷರಾಗಿ ಸೊರಗುವದು ಯುಕ್ತವೆನಿಸೀತ"? 
ಇನ್ನಾದರೂ ಎಚ್ಚತ್ತು ಈ ಭಾಷೆಯನ್ನು ಎಲ್ಲರೂ ಸೇರಿ ಬೆಳೆಯಿಸಿಕೊಳ್ಳಿರಿ. 
ಹೃದಯದಿಂದ ರಕ್ತವನ್ನು ಪಡೆಯುವ ಅಂಗಗಳಂತೆ ಇದರಿಂದ ಚೃ್ಛತನ್ಯರಸದ 
ಕಾಲುವೆಗಳನ್ನು ನಿಮ್ಮ ನಿಮ್ಮ ಭಾಷಗಳಿಗೆ ಹರಿಯಿಸಿಕೊಂಡು ಅಮೃತಪುತ್ರರಾಗಿರಿ | 


೫ ೫ ೫ ೫% ೫% 


70 ಸಂಸ್ಕೃತವೂ ಸಂಸ್ಕೃತಿಯೂ 


31. ಭಾಷೆಗಳ ಗದ್ದಲ 


ಜನರೆಲ್ಲರೂ ಸೇರಿ ಒಗ್ಗಟ್ಟಾಗಿರಬೇಕೆಂದು ಒಂದು ಕೋಟಿಯನ್ನು ಕಟ್ಟುವದಕ್ಕೆ 
ಮೊದಲುಮಾಡಿದರಂತೆ: ಅದನ್ನು ಅರ್ಧಕಟ್ಟಿ ರಾತ್ರೆ ಮಲಗಿ ನಿದ್ರೆಹೋದವರು 
ಏಳುವದರೊಳಗೆ ಬೈವವಿಲಾಸದಿಂದ ಅವರಲ್ಲಿ ಪತ್ರಿಯೊಬ್ಬನದೂ ಒಂದೊಂದು 
ಭಾಷೆಯಾಗಿ ಒಬ್ಬರಮಾತು ಒಬ್ಬರಿಗೆ ತಿಳಿಯದಂತೆ ಆಗಿಬಿಟ್ಟಿತಂತೆ! ಹಾಗಾಗಿದೆ, 
ಭಾರತದೇಶದ ದೌರ್ಭಾಗ್ಯ! ಭಾರತದವರೆಲ್ಲರನ್ನೂ ಹೂಂದಿಸುವ ಸಂಪರ್ಕಭಾಷಯು 
ಬೇಕು- ಎಂಬ ಸದುಭ್ಲೀಶದಿಂದ ಪ್ರಾರಂಭಿಸಿದ ಸರಕಾರವು ಅದೇನು ಮಾಯೆಯೊ, 
ಹಿಂದಿಯನ್ನು ಆಹಳಿತದ ಭಾಷಯಾಗಿರಲಂದು ಆರಿಸಿಕೂಂಡಿತು; ಇಲ್ಲಿಯ 
ಬಹುಸಂಖ್ಯಾಕಪ್ರಜಗಳನ್ನು ಯಾರೋ 'ಹಿಂದು'ಗಳಂದು ಕರದದ್ದನ್ನು ನಾವೂ ಒಪ್ಪಿ 
ಕೊಂಡೆವು. ಭಾಷಯೂ 'ಹಿಂದಿ' ಯಾಗಿರಲೆಂದೆವು; ಎಲ್ಲವೂ ಹಿಂದು ಮುಂದಾಯಿತು. 


""ಹಿಂದಿಯು ಬಹುಜನರಿಗೆ ಸುಲಭವಾಗಿ ತಿಳಿಯುತ್ತಿರುವ ಭಾಷ; 
ಶಾಸನದಲ್ಲಿ ಅಂಗೀಕೃತವಾದ ಭಾಷ. ಇಂಗ್ಲಿಷು ಯಾವದೊಂದು ಪ್ರಾಂತದ 
ಭಾಷೆಯೂ ಅಲ್ಲ. ಪ್ರಾಂತೀಯಭಾಷಗೆ ಸಹಾಯಕವೂ ಅಲ್ಲ. ಅದನ್ನು ಹಂದಿಯು 
ಬೇಡವೆನ್ನುವವರ ಮೇಲೆ ಹೀರಬಾರದು!'' ಎಂದು ಕಲವರು. “ಶಾಸನವೆಂದರೇನು 
ಶಾಸ್ತ್ರವೆ"?'' ಹದಿನೈದು ವರ್ಷಗಳಲ್ಲಿ ಹದಿನೆಂಟು ರೂಪಾಂತರವನ್ನು ಹೂಂದಿದ 
ಶಾಸನವನ್ನು ಮುಟ್ಟಲಾಗದೆಂಬುದು ಎಲ್ಲಿಯ ಮಡಿವಂತಿಕೆ" ಭಾಷೆಯೆಂಬುದು 
ಸ್ಕೂಲಿನಲ್ಲಿ ಕಲಿಯುವದಲ್ಲ. ಜನರು ಆಡುವ ಮಾತದು. ಇಂಗ್ಲಿಷು ಜನರಿಗೆ ಆಗಲ 
ಬಂದು ಬಿಟ್ಟಿದೆ; ಈಗಿನ ಬಳಕೆಗೆ ಬೇಕಾದ ಎಷ್ಟೋ ಮಾತುಗಳೂ ಆ ಭಾಷಯಲ್ಲಿವೆ. 
ಈವರೆಗೆ ಇಂಗ್ಲಿಷು ಸರಕಾರದ ಭಾಷಯಾಗಿತ್ತಲ್ಲ ಅದು ಏಕೆ ಹಾಗೇ ಉಳಿಯ 
ಬಾರದು? ಸಾಮಾನ್ಯ ಜನರಿಗೆ ಸಂಪರ್ಕಭಾಷ ಏಕೆ ಬೇಕು? ದೇಶಭಾಷಯೇ 
ಸಾಕಲ್ಲವೆ"?'' ಎಂದು ಮತ್ತೆ ಕೆಲವರು. “ಹಿಂದಿ ಬಂದು ಬಿಟ್ಟಿದೆ, ಅದೂ ಇಂಗ್ಲಿಷೂ 
ಎರಹೂ ಸರಕಾರದ ಭಾಷಯಾಗಿ ಜೊತೆಯಲ್ಲಿರಲಿ, ಹಿಂದಿಯಿಲ್ಲದ ಕಡೆಗಳಲ್ಲಿ 
ಇಂಗ್ಲಿಷೂಂದೇ ಇರಲಿ; ಪ್ರಕಟನಗಳು ಎರಡೂ ಭಾಷಗಳಲ್ಲಿರಲಿ' ಎನ್ನುವವರು ಇನ್ನು 
ಕಲವರು! “ಹಂದಿಯು ಬಹುಸಂಖ್ಯಾತರ ಭಾಷಯಂಬುದೊಂದು ಗತ್ತುಗಾರಿಕೆ. 
1901ನೆಯ ಇಸವಿಯ ಜನಗ'ಣತಿಯಂತ' ಬಿಹಾರ'ದೇಶ'ದಲ್ಲಿ 1೨೨ 
'ತಾಯ್ದುಡಿ'ಗಳಿವೆಯಂದು ತಿಳಿದುಬಂದಿದೆ, ಭೋಜಪರೀ, ಮೈಥಿಲೀ, 
ಮಾಗತ- ಇವುಗಳು ಹಿಂದಿಯ ಮುಖ್ಯಪ್ರಭೇಧಗಳು; ಜನರಲ್ಲಿ "ಭೋಜಪುರೀ' 


ಭಾಷೆಗಳ ಗದ್ದಲ 77 


ಭಾಷಯವರೇ ಹಚ್ಚು; ಬಿಹಾರ್‌, ಉತ್ತರಪ್ರದೇಶಗಳಳಲ್ಲಿರವ ಬಹುಜನರು 
ಭೋಜಪುರಿಯನ್ನಾಗಲಿ ಮೈಥಿಲಿಯನ್ನಾಗಲಿ ಆಡುತ್ತಿಲ್ಲ; ಅವರು ಉರ್ದು, 
ಇಂಗ್ಲಿಷು ಮಿಶ್ರಿತ ಪುರಹಿಂದಿಯನ್ನು ಆಹುತ್ತಾರೆ. ಹಿಂದಿ ಆಹುವವರೆಂದು ನಾವು 
ಎಣಿಸುವವರಲ್ಲಿ ಅವರವರಿಗೇ ಅರ್ಥವಾಗದಷ್ಟು ಭಿನ್ನಭಿನ್ನಭಾಷಾಶಾಖಗಳಿವೆ. 
ಮತ್ತೊಬ್ಬರನ್ನು ಹಿಂದೀ ಓದಿರೆಂದು ಒತ್ತಾಯಿಸುವದೇಕೆ?'' ಎಂದು ಮತ್ತೂ ಕೆಲವರು 
ಕೇಳುತ್ತಿದ್ದಾರೆ. 


ಅಣ್ಣಗಳಿರ, ಇಂಗ್ಲಿಷರು ಇಲ್ಲಿಗೆ ಬಂದಾಗ ನಮ್ಮ ದೇಶದಲ್ಲಿ ಹಲವು ಸಂಸ್ಕೃತ 
ಪಾಠಶಾಲೆಗಳಿದ್ದವು; ಮುಸಲಮಾನರು ಉರ್ದುಭಾಷಯನ್ನಾಡುತ್ತಿದ್ದರು, ತಮ್ಮ 
ವಿದ್ಯಾಲಯಗಳಲ್ಲಿ 'ಅರಬಿ' ಭಾಷಯನ್ನು ಕೆಲವರು ಕಲಿಯುತ್ತಿದ್ದರು. ಮಕಾಲೆ 
ಮಹಾಶಯನ ಶಿಘಾರಿಸಿನಿಂದ ಸಂಸ್ಕೃತಕ್ಕೆ ಕೂಡುವ ಪ್ರೋತ್ಸಾಹವು ನಿಂತಿತು. ದೇಶಭಾಷ 
ಗಳನ್ನಲ್ಲ ಒಂದುಗೂಡಿಸಿ ಒಂದೇ ಸಂಸ್ಕೃತಿಯವರಂಬ ಹಮ್ಮೆಯನ್ನು ತಂದು 
ಕೂಡುತ್ತಿದ್ದ ತಾಯಿಬೇರಾದ ಸಂಸ್ಕೃತವು ಒಣಗುತ್ತಾಬಂದಿತು. ಇಂಗ್ಲಿಷು 
ವಿದ್ಯಾಭ್ಯಾಸ ದಿಂದ. ಇಲ್ಲಿಯ ಜನರು ನಿರಾಯಾಸವಾಗಿ ಕ್ರಿಸ್ಟಿಯನ್‌ 
ಮತದವರಾಗುವರೆಂಬ ನಂಬಿಕೆ ಮಕಾಲೆಗೆ ಇತ್ತಂಬುದು ಅವನು ತನ್ನ ತಂದೆಗೆ ಬರೆದ 
ಪತ್ರವೊಂದರಿಂದ ಈಗ ಗೊತ್ತಾಗಿದೆ. ಆದರೆ ಇಂಗ್ಲಿಷುವಿದ್ಯಾಭ್ಯಾಸದಿಂದ ಇಂಗ್ಲಿಷರೇ 
ನಾಸ್ಸಿಕರಾದಂತೆ ನಮ್ಮ ದೇಶವದವರೂ ನಾಸ್ತಿಕರಾದರೆಂಬ ಅಂಜಿಕೆಯು ಪಾಪ! 
ಮುಕಾಲೆಗೆ ಇರಲಿಲ್ಲ. ಈಗ ಆದದ್ದು ಆಗಿಹೋಗಿದೆ. ಇಂಗ್ಲಿಷನ್ನು 
ಕಲಿಯಬೇಡಿರೆಂದಾಗಲಿ, ದೇಶಭಾಷಗಳನ್ನು ಬೆಳೆಯಿಸಬೇಡಿರೆಂದಾಗಲಿ ನಾನು 
ಹೇಳುತ್ತಿಲ್ಲ. ನಿಮ್ಮ ದೇಶದ ಸಂಸ್ಕೃತಿಯು ಬದುಕಬೇಕಾದರೆ ಕೂಹಲೆ ಸಂಸ್ಕೃತವನ್ನು 
ಓದುಎದಕ್ಕೆ ಮೊದಲುಮಾಡಿರಿ. ಅದನ್ನು ಬೇಗನೆ ಕಲಿಯಬಹುದು; ಅದರಿಂದ 
ದೇಶಭಾಷಗಳನ್ನೂ ಬೆಳೆಯಿಕೊಳ್ಳಬಹುದು, ದೇಶದ ಸಂಸ್ಕೃತಿಯನ್ನೂ ಉಜ್ಜೇವಿತವಾಗಿ 
ಮಾಡಿಕೊಳ್ಳಬಹುದು- ಎಂದಿಷ್ಟೇ ನನ್ನ ವಾದ! ಇದಕ್ಕೆ ಉದಾಹರಣಗಳನ್ನು 
ಕೊಡುತ್ತಾಹೋಗುವೆನು, ದಯವಿಟ್ಟು ಕೇಳಿರಿ. ಮೊದಲನೆಯದಾಗಿ, ರಾಷ್ಟ್ರ 
ವ್ಯವಹಾರಕ್ಕೆ ಸಂಸ್ಕೃತವು ಅವಶ್ಯವಾಗಿಬೇಕು. ಇದನ್ನು ಸುತಿಟಗೊಳಲಿಸುವುದಕ್ಕಾಗಿ 
ರಾಜಕೀಯವ್ಯವಹಾರದ ಪಾರಿಭಾಷಿಕಶಬ್ದಗಳನ್ನು "ಹಿಂದಿ' ಎಂಬ ಹೆಸರಿನಿಂದ 
ಶಾಸನದಲ್ಲಿ ಸೇರಿಸಿರುವ ಕೆಲವು ಸಂಸ್ಕೃತಶಬ್ದಗಳನ್ನು ಇಲ್ಲಿ ಕೊಡುವೆನು; 


೩೦೦೪5೩೭1೦೧ -ಅಭಿಯೋಗ, ೩6೧೦೦-ತದರ್ಥ, ೩ರd]ಂಟum- ಅವ$ದಾನ, 


78 ಸಂಸ್ಕೃತವೂ ಸಂಸ್ಕೃತಿಯೂ 


ಕಾಲದಾನ ೩dministrative function-ಪ್ರಶಾಸನೀಯಕೃತ್ಯ  ೩6೦0ಟ೦0- 
ದತ್ತಕಗ್ರಹಣ, ೩ರ೪।೦-ಮನ್ತಣಾ, ೩61%೦೦೩೬೦-ಅಭಿವಕ್ತಾ, ೩ navigation- 
ವಿಮಾನಪರಿವಹನ, ೩11೦೧೩೬1೦0 - ಅನ್ಯಸಂಕ್ರಾಮಣ, ೫೫316173601- ಸಂಶೋಧನ, 
arbitrator-ಮಧ್ಯನ್ತ ನಿರ್ಣಯ, ೩dt-ಲೇಖಾಪರೀಕ್ಸಾ, ಗಣನಾಪರೀಕ್ಸಾ, 
ballot- ಶಲಾಕಾ, betting-ಪಣಕ್ತಿಯಾ, ರ ಂಕ 180108-ವಹನಪತ್ರ, 
broadcasting- ಪ್ರಸಾರಣ, bye-election- ಉಪನಿರ್ವಾಚನ, capital- 
ಮೂಲಧನ, chairman-ಸಭಾಪತಿ, chief commuissioner- ಮುಖ್ಯಆಯುಕ್ತ, 
chief Justice- ಮುಖ್ಯ ನ್ಯಾಯಾಪತಿ, 1tzenship-ನಾಗರಿಕತಾ, civil court- 
ವ್ಯವಹಾರ ನ್ಯಾಯಾಲಯ, conage-ಟಜ್ದಣ, commute-©ಘಕರಣ, 
company -ಸಮುದಾಯ, comptroller and auditor general-ನಿಯನ್ರಕ 
ಮಹಾಲೇಖಪರೀಕ್ಷಕ, constituent assembly-ಸಂವಿಧಾನ ಸಭಾ, 
contingency fund- ಆಕಸ್ಸಿಕತಾ ನಿ, countervailing duty- ಪ್ರತಿಶುಲ್ಲ, 
stamp duty -ಮುದ್ರಾಂಕಶುಲ್ಲ, employer's 11೩011107- ನಿಯೋಜಕದಾತವ್ಯ, 
local board- ಸ್ಥಾನೀಯಮಲ್ಲಲೀ, mineral- ಖನಿಜ, misbehaviour- 
ದುರಾಚಾರ, municipal tramways-ನಗರರಥಾಯನ, pೀಗs1on-ನಿವೃತ್ತಿ ವೇತನ. 


ಇತ್ಯಾದಿ, ಇತ್ಯಾದಿ. ಹೀಗೆ ಸಂಸ್ಕೃತಶಬ್ದಗಳನ್ನು ರಾಶಿರಾಶಿಯಾಗಿ ಹಾಕಿಕೊಂಡು 
ಅವುಗಳನ್ನು ಆಚರಣೆಗೆ ತರಬಹುದಾದರೆ ಸರಕಾರದ ಭಾಷೆಯು ಸಂಸ್ಕೃತವೇ 
ಆದರೇನು? ಅದರಿಂದ ಯಾರಿಗಾದರೂ ಆತಂಕವಾದೀತೇನು"? ಇದನ್ನು 
ವಾಚಕರೆಲ್ಲರೂ ಸಾವಧಾನವಾಗಿ ಪರ್ಯಾಲೋಚಿಸಬೇಕು. 

ಸರಕಾರದವರು ಗೊತ್ತುಮಾಡಿದ ವಿವಿಧಭಾಷಗಳ ಪ್ರತಿನಿsಗಳಾಗಿದ್ದ 
ನಲವತ್ತೊಂದುಜನ ಪ್ರತಿಭಾವಂತರು ಏರ್ಪಡಿಸಿಕೊಂಡ ಭಾಷಾಸಮ್ಛೇಳನದಲ್ಲಿ 
ಅಂಗೀಕೃತವಾದ ಪಾರಿಭಾಷಿಕಶಬ್ದಗಳಿವು. ಆದರೆ ಮನುಸ್ಸ 9, ಯಾಜ್ಞವಲ್ಲ 5 9, 
ಕೌಟಿಲ್ಯನ ಅರ್ಥಶಾಸ್ತ್ರ- ಮುಂತಾದವುಗಳಲ್ಲಿ ಇದೇ ಜಾತಿಯ ಪದಗಳು 
ಯಾವವಾದರೂ ಇದಧವ"?- ಎಂಬುದು ಇಲ್ಲಿ ಸ್ಪಷ್ಟವಾಗಿಲ್ಲ. ಹೀಗೆ ಆಗಲಿ, ಎಲ್ಲಾ 
ಭಾಷಯ ಜನರಿಗೂ ಸುಲಭವಾಗಿ ಅರ್ಥವಾಗಬಹುದೆಂದು ಸಮ್ಮೇಳನದವರು 
ಆರಿಸಿಕೂಂಡ ಶಬ್ದಗಳಿವು ಎಂಬುದಕ್ಕಂತೂ ಸಂಶಯವಿಲ್ಲ. ಸಂಸ್ಕೃತಶಬ್ದಗಳೇ 
ಬಹುಜನಸಂಮತಿವೆಂಬುದಕ್ಷಂತೂ ಇದೊಂದು ದೊಡ್ಡಸಾಕ್ಷಿ-ಎನ್ನಬಹುದಲ್ಲವ" 


ದೇಶಭಾಷೆಗಳಿಗೆ ಸಂಸ್ಕೃತದ ನೆರವು 79 


ಈಗ ಇನ್ನೊಂದು ವಿಚಾರ; ಸರಕಾರದವರು ಒಂದು ಸಮಿತಿಯನ್ನೇರ್ಪಡಿಸಿ 
ಸಂಸ್ಕೃತದ ವಿಷಯಕ್ಕೆ ವರದಿಮಾಹುವಂತೆ ಕೇಳಿಕೊಂಡರು. ಆ ಭಾಷೆಯ ಅಭಿವೃದ್ದಿಯ 
ವಿಷಯಕ್ಷಿ ವಿವಿಧಪ್ರಾಂತಗಳಿಂದ ಮತಸಿಂಗ್ರಹವನ್ನು ಮಾಡಿದ ಸಮಿತಿಯವರು 
ಸಂಸ್ಕೃತವೂ ಒಂದು ರಾಷ್ಟ್ರಭಾಷೆಯಾಗಿ ಅಂಗೀಕೃತವಾದರೆ ಒಳ್ಳೆಯದಂದು 
ಶಿಫಾರಸುಮಾಡಿದರು. ಅದನ್ನೂ ಕಡೆಗಣಿಸುವದಕ್ಕಿಲ್ಲಎಷ್ಟ"? 


ಮುಂದಿನ ಲೇಖನದಲ್ಲಿ ಮತ್ತೊಂದು ದೃಷ್ಟಿಯಿಂದ ಈ ವಿಚಾರವನ್ನು 
ಮುಂದುವರೆಯಿಸುವೆನು. 


೫ Xx ೫ ೫% ೫% 


32. ದೇಶಭಾಷೆಗಳಿಗೆ ಸಂಸ್ಕೃತದ ನೆರವು 


ರಾಷ್ಟ್ರಭಾಷಯು ಯಾವದೇ ಆಗಲಿ, ಅದಕ್ಕೆ ಸಂಸ್ಕೃತದ ನೆರವು ಅಗತ್ಯ- 
ಎಂಬುದನ್ನು ಹಿಂದಿನ ಲೇಖನದಲ್ಲಿ ತಿಳಿಸಿದ್ದನು. ಹಿಂದಿಯು ಹಿಂದಿಯಾಗಿ, 
ಹದಿಮೂರರ ಜೊತೆಗೆ ಹದಿನಾಲ್ಕನೆಯ ಭಾಷೆಯಾಗಿ, ಉಳಿದುಕೊಂಡರೂ ಅದಕ್ಕೆ 
ಸಂಸ್ಕೃತದ ನರವಿಲ್ಲದೆ ಬದುಕಿರುವುದಕ್ಕಿ ಆಗುವಂತಿಲ್ಲವೆಂಬುದು ಎಲ್ಲರಿಗೂ ತಿಳಿದೇ 
ಇದೆ. ಹಿಂದಿಯ ಜನರು ತಮ್ಮ ಭಾಷೆಗೆ ಎಷ್ಟೋ ಸಂಸ್ಕೃತ ಗ್ರಂಥಗಳನ್ನು ಪರಿಎರ್ತನೆ 
ಮಾಡಿಕೊಂಡಿರುತ್ತಾರೆ; ಆದರೆ ಅವುಗಳಲ್ಲಿ ಸಂಸ್ಕೃತಶಬ್ದಗಳನ್ನು ಇದ್ದ ಹಾಗೆಯೇ 
ಇಟ್ಟುಕೊಂಡು ಕೊನೆಯಲ್ಲಿ 'ಹೃ' "ನಹೀ' ಎಂತ ಜೋಡಿಸಿದ ಭಾಷಾಂತರೀಕರಣವೇ 
ಹೇರಳವಾಗಿರುತ್ತದೆ. ಇದನ್ನು ತಿಳದಿರುವದರಿಂದಲೇ ಏನೊ, ಸರಕಾರದವರೂ 'ಹಿಂದಿ 
ಭಾಷಯನ್ನು ಬೆಳಯಿಸುವದಕ್ಕ ಮುಖ್ಯವಾಗಿ ಸಂಸ್ಕೃತಿವನ್ನೇ ಉಪಯೋಗಿಸಿ 
ಕೂಳ್ಳಬೇಕು' ಎಂಬ ವಿಠ5ಯನ್ನು ಏರ್ಪಡಿಸಿಕೂಂಡರು. 

ಹೇಗೆ ಇರಲಿ, ಈಗ್ಲೆ ನಮಗೆ ತಿಳಿಯಬರುವ ಹಿಂದಿ ಎಂದರೆ "ಸಂಸ್ಕೃತ ಮಿಶ್ರಿತ 
ಅಪಭ್ರಂಶಭಾಷ!' ಎಂದೇ ಹೇಳಬೇಕಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ಒಂದು 
ಅವತರಣಿಕೆಯನ್ನು ಕೂಡುವನು. 


"ಉಪರ್ಯುಕ್ತ ಕಥನಾನುಸಾರ ಹಮಾರೇ ದೇಶಮೇ ಅತಿ ಪ್ರಾಚೀನ 
ಕಾಲಮೇ-ಇತನೇ ಪ್ರಾಚೀನಕಾಲಮೇ ಜಬ ಕಿ ಪ್ರಾಚೀನ ಭೂಭಾಗಮೇ, ಜೋ 
ರಾಷ್ಟ್ರ ಆಜ ಅಗ್ರಗಣ್ಯಕಹೇ ಜಾತೇ ಹೃ, ಉನಮೇಸೇ ಕಿತನೋಂ ಕಾ ಇಸ 
ಸರೂಪಮೆ ಉದಯಭೀ ನಹೀ ಹುಆ ಥಾ, ಉಸಕಾಲಮೇ-ಕ್ಕಾ ಸಂಸಾರಕಾ ಕೋಈ 


80 ಸಂಸ್ಕೃತವೂ ಸಂಸ್ಕೃತಿಯೂ 


ಕಾರಣ ಹೈ ಯದಿ ಹೈತೋ ವಹ ಚೀತನ ಹೈ ಯಾ ಒಡ. ಉಸಕೇ ಸಾಥ ಮನಷ್ಯಕಾ 
ಕ್ಯಾ ಸಂಬನ್ಹ ಹೈ ಉಸಕಾ ಸಾಕ್ಷಾತ್ಕಾರ ಹೋ ಸಕತಾ ಹೈ ಯಾ ನಹೀ, ಯದಿ 
ಹೋ ಸಕತಾ ಹೈ ತೋ ಕಿಸ ಉಪಾಯಸೇ?' ಇಸ ಪ್ರಕಾರಕೆ ಗಹನ ತಾತ್ರಿಕ 
ವಿಷಯೋಂ ಪರ ಚರ್ಚಾ ಚಲಾಕರ ಏತದ್ದಿಷಯಕ ಸಿದ್ದಾನ್ತ ನಿಶ್ಚಿತಕಿಯಾ ಜಾತೇಥೇ!'' 


ಮೇಲಿನ ಮಹಾವಾಕ್ಯದಲ್ಲಿ ಕಪ್ಪಕ್ಷರದಲ್ಲಿರುವ ಶಬ್ದಗಳು ಮಾತ್ರ ಹಿಂದಿ, 
ಅಥವಾ ಅಪಭ್ರಂಶಸಂಸ್ಕೃತ; ಮಿಕ್ಕದ್ದೆಲ್ಲವೂ ಸುಸಂಸ್ಕೃತ. ದೇಶಭಾಷೆಗಳಲ್ಲಿ 
ಒಂದೆನಿಸಿರುವ ಹಿಂದಿಗೆ ಸಂಸ್ಕೃತವೇ ಉಸಿರು ಎನ್ನುವುದಕ್ಕೆ ಮತ್ರ ಬೇರೆ ಸಾಕ್ಷಿ 
ಬೇಕಿಲ್ಲವಷ್ಟ) 

ಈಗ ನಮ್ಮ ದೇಶದ ಭಾಷೆಯಾಗಿರುವ ಕನ್ನಡದತ್ತ ತಿರುಗೋಣ. ಕನ್ನಡವೆಂಬ 
ಮಾತು 'ಕರ್ಣಾಟ'ವೆಂಬುದರ ಅಪಭ್ರಂಶವೆಂದು ಕಲವರು, ಅದನ್ನೇ ಕರ್ಣಾಟವೆಂದು 
ಸಂಸ್ಕೃತಕ್ಕೆ ತಿರುಗಿಸಿಕೊಂಡಿದಾರೆಂದು ಕೆಲವರು-ಹೀಗೆ ವಿವಾದವಿರುವದನ್ನು ಇಲ್ಲಿ 
ವಿಚಾರಿಸಬೇಕಾದದ್ದಿಲ್ಲ. ಕನ್ನಡಕ್ಕೆ ಸಂಸ್ಕೃತದ ಸಹಾಯವು ಬೇಕ, ಸಂಸ್ಕೃತದ 
ಹಂಗಿಲ್ಲದೆಯೇ ಕನ್ನಡವು ಬಳಯಬಲ್ಲದೆ"?- ಎಂಬಿದನ್ನು ಸ್ವಲ್ಪ ನೋಡೋಣ. 

ಕನ್ನಡವು ಗ್ರಂಥ'ಸ್ಲಭಾಷಯಾಗುವಹೂತ್ತಿಗೆ ಅದಕ್ಕೆ ವ್ಯಾಕರಣ, ಛಂದಸ್ಸು, 
ಅಲಂಕಾರ-ಮುಂತಾದ ಶಾಸ್ತ್ರಗಳು ಬೇಕೆನಿಸಿತು. ಆ ಶಾಸ್ತ್ರಗಳನ್ನು ಬರೆಯುವಎದಕ್ಕೆ 
ಹೂರಟಿರುವವರು ಸಂಸ್ಕೃತದಲ್ಲಿ ಹಚ್ಚಿನ ಅಭಿಮಾನವಿದ್ದಎರನ್ನುವದಕ್ಕೆ ಯಾವ 
ಸಂಶಯವೂ ಇಲ್ಲ. ಸಂಸ್ಕೃತದಲ್ಲಿಯೇ ಬರೆದಿರುವ ಶಭ್ದಸ್ಥೃತಿ, ಶಬ್ದಾನುಶಾಸನ 
ಮುಂತಾದ ಗ್ರಂಥಗಳು ಇದಕ್ಕೆ ಸಾಕ್ಷಿ ಸದ್ಯಕ್ಕೆ ಅವುಗಳನ್ನು ಬಿಟ್ಟು ಕನ್ನಡದಲ್ಲಿಯೇ 
ಇರುವ ಎ೦ಹು ವ್ಯಾಕರಣಗ್ರಂಥಗಳನ್ನು ಇಲ್ಲಿ ಪರಿಶೀಲಿಸೋಣ. 

ಕನ್ನಡಕ್ಕೆ ವ್ಯಾಕರಣವನ್ನು ಬರೆದಿರುವವರೆಲ್ಲರೂ ಗ್ರಂಥಕ್ಕೆ ಸಂಸ್ಕೃತದ ಹೆಸರನ್ನೇ 
ಇಟ್ಟುಕೊಂಡಿರುತ್ತಾರೆ. ಉದಾಹರಣೆಗೆ 'ಶಬ್ದಮಣಿದರ್ಪಣ' 'ಶಬ್ದಾದರ್ಶ' ಎಂಬ 
ಗ್ರಂಥಗಳಿಗೆ ಕನ್ನಡದ ಹಸರನ್ನೇನೂ ಗ್ರಂಥಕರ್ತರು ಇಟ್ಟಿಲ್ಲ. 

ವ್ಯಾಕರಣಶಬ್ದವಂತೂ ಸಂಸ್ಕೃತವಷ್ಪ'? ಶಬ್ದಮಣಿದರ್ಪಣದಲ್ಲಿ ಉದಾಹಸಿರುವ 
ಒಂದು ಪದ್ಯವು ಹೀಗಿದೆ. 


ಪಳಗನ್ನಡದ ಪದಂಗೂಳೆ 
ಕೂಳೆಸಕ್ಕದಮಂ ತಗುಳ್ಲಿ ಜಾಣಡ ಮುತ್ತಂ | 


ದೇಶಭಾಷೆಗಳಿಗೆ ಸಂಸ್ಕೃತದ ನೆರವು 81 


ಸಂ ಕೋದಂತಿರೆ ಪೇ 

ಛಛಿಗವಿಗಳ ಕವಿತೆ ಬುಧರ ನೆರ್ದೆಗೊಳಿಸುಗುಮೆ ॥ 
ಇದು ಸಮಾಸದ ಉತ್ತರಪದದ ಆದಿಯಲ್ಲಿರುವ ಕಕಾರಕ್ಕೆ ಗಕಾರಾದೇಶವು 
ಬಂದಿರುವದಕ್ಕೆ ಉದಾಹರಣೆ. ಹಳಗನ್ನಹದ ಪದಕ್ಕೆ ಕೂಳೆಸಕ್ಕದ (ಸಂಸ್ಕೃತಿ) 
ತಗುಲಿಸಿದರೆ ಮುತ್ತನ್ನೂ ಮೆಣಸನ್ನೂ ಪೋಣಿಸಿದಂತೆ ಆಗುವದೆಂದು ಹಳಿಯುವ 
ಈ ಸಂದರ್ಭದಲ್ಲಿಯೇ 'ಕೂಳೆಸಕ್ಕದ'ವೆಂಬ ಶಬ್ದವಿದೆ; "ಅಳಿಗವಿ' ಎಂಬ 
ಅರಿಸಮಾಸವಿದೆ. ಸಂಸ್ಕೃತವನ್ನು ತಪ್ಪಿಸಿಕೊಳ್ಳುವದು ಈ ಕವಿಗೂ ಆಗಿಲ್ಲ: 
ಮಂಗಲಶ್ಲೋಕದಲ್ಲಿ ನೋಡಿದರೆ ಸಂಸ್ಕೃತಶಬ್ದಗಳೇ ತುಂಬಿತುಳುಕುತ್ತಿವೆ: 

ಶ್ರೀವಾಗ್ಗೇವಿಗೆ ಶಬ್ದಾದಿ 

ನಾವಾವಿಂದ್ರಿಯವ ವಿಷಯಮಂ ಶ್ರೋತ್ರದೊಳು! 

ದ್ವಾವಿಪ ನಿರ್ಮಲಮೂರ್ತಿಗಿ 

ಳಾವಂದೈಗೆ ಶಾಸ್ತಮುಖದೊಳವನತನಪ್ಪೆಂ ॥ 
ಇಲ್ಲಿ 'ಅವಾ' "ಅಪ್ಲೆಂ' ಎರಡು ಮಾತುಗಳು ಮಾತ್ರ ಕನ್ನಡ | 


ಇನ್ನು ಪಾರಿಭಾಷಿಕಶಬ್ದಗಳತ್ತ ತಿರುಗೋಣ. "ಪ್ರಾಸ, ಛಂದಸ್ಸು ಅನ್ನಯ, 
(6) ಸಂಬಂಧ, ಅಭಿದೇಯ, ಶಕ್ಯಾನುಷ್ಣಾನ, ನಿಜೇಷ್ಟಸಿದ್ದಿ (1) ಸಂತ, ನಾಮ, 
ಸಮಾಸ, ತದ್ದ್ಲಿತ, ಅಖ್ಯಾತ, ಧಾತು, ಅಪಭ್ರಂಶ, ಅವ್ಯಯ (8-) ಇವು ಪೀಠಿಕೆ 
ಯಲ್ಲಿರುವ ಪಾರಿಭಾಷಿಕಶಬ್ದಗಳು, 'ಅಕ್ಷರಿ', 'ವರ್ಣ', "ಸ್ಪರ, “ವ್ಯಂಜನ', 
'ಸವರ್ಣ', "ಹ್ರಸ್ತ, "ಠೀರ್ಥ', 'ಫುತ' "ನಾಮಿ, 'ಅನುಸ್ತಾರ', 'ವಿಸರ್ಗ', 'ವರ್ಗ', 
'ಅನುನಾಸಿಕ', 'ಆದೇಶ', "ಪದ', 'ವಿಭಕ್ತಿ'-ಇವು ಸಂಜ್ಞಾಪ್ರಕರಣದಲ್ಲಿರುವವು. 
ಹೀಗೆಯೇ ಕೃತ್‌”, 'ತಥ್ಲಿತ', 'ಭೂತಭವಿಷ್ಯ'-ಮುಂತಾದ ಸಂಸ್ಕೃತ ವ್ಯಾಕರಣದ 
ಶಬ್ದಗಳೇ ಇಲ್ಲಿ ಧುಮುಕಿವೆ. ಹಚ್ಚೇಕೆ ಕನ್ನಡಕ್ಕೆ ಹೊಂದಲಿ, ಹೂಂದದಿರಲಿ- ಈ 
ಪಾರಿಭಾಷಿಕಶಬ್ದಗಳೇ ನಮಗೆ ಬೇಕು; ದ್ವಿವಚನವು ಕನ್ನಡದಲ್ಲಿಲ್ಲದಿದ್ದರೂ ಅದನ್ನೂ 
ಗ್ರಹಿಸಬೇಕು! ಸಂಸ್ಕೃತಶಬ್ದಗಳನ್ನು ಕನ್ನಡದಲ್ಲಿ ನೀರಾಗಿ ಅಥವಾ ಅಪಭ್ರಂಶವಾಗಿ 
ಉಪಯೋಗಿಸುವದಕ್ಕೆ ನಿಯಮಗಳೂ ಬೇಕು. 


ಇದಂತಿರಲಿ. ಕವಿಗಳು ಪ್ರಯೋಗಿಸಿರುವ 'ಗೂಢ' ಪದಗಳಿಗೆ ಅರ್ಥವನ್ನು 
ಬರೆದಿರುವದು ಹೀಗೆ:- 'ಪರ್ಪರಿಕೆಯೆಂದು ಕರ್ಕಶತೆ”, 'ನಿಕ್ಕುಎಮಂದು 


82 ಸಂಸ್ಕೃತವೂ ಸಂಸ್ಕೃತಿಯೂ 


ನಿಶ್ಚಿಯಮ್‌', 'ನಿಗಮವೆಂದು ಗಜದಂತಂ', 'ನೆಲಕಲನಂದು ಲೋಭಿ, 
'ಪನ್ನತಿಕೆಯಂದು ಪರಾಕ್ರಮುಂ', 'ಪುಗ್ಗಾಯ್ಸನೆಂದು ಗರ್ವಿತಂ', "ಮುನ್ನೀರೆಂದು 
ಸಮುದ್ರಮ್‌', ಇಲ್ಲಿ ಕನ್ನಡವೇ ಕಷ್ಟವಾಗಿದೆ, ಸಂಸ್ಕೃತವೇ ತಟ್ಟನೆ ಅರ್ಥವಾಗುವಂತಿದೆ! 


ಧಾತುಗಳಿಗೆ ಅರ್ಥವನ್ನು ಬರೆದಿರುವ ಬಗೆ ಹೀಗೆ; 'ಈ ಪ್ರದಾನೇ', 'ಓ 
ಸ್ನೇಹ, 'ಕಾ ರಕ್ಷಣೇ, 'ಠೀ ರಕ್ತ ಪಕ್ಷೇ', 'ಮಿಸುಕು ಸ್ಲನ್ದನೇ', "ಮುಸುಕು 
ಆವರಣೇ' ಇತ್ಯಾದಿ- ಸಂಸ್ಕೃತದಲ್ಲಿ ಭೀಮಕೃತವಾಗಿರುವ ಧಾತುಪಾಠದಂತೆಯೇ 
ಕರ್ಣಾಟಧಾತುವನ್ನು ಬರೆದಿದೇನೆಂದು ಪ್ರತಿಜ್ಞಮಾಡಿದ್ದರಿಂದ ಕನ್ನಡದ ಧಾತುವಿಗೆ 
ಸಂಸ್ಕೃತದಲ್ಲಿ ಅರ್ಥವನ್ನು ಬರೆಯಬೇಕಾಯಿತು! 


ಇನ್ನು "ಹೂಸಗನ್ನಡ`ವ್ಯಾಕ೦ಣ'ವಾದ ಶಬ್ದಾದರ್ಶದತ್ತ ಕಣ್ಣನ್ನು 
ಹೂರಳಿಸೋಣ. ಇದು 'ಕನ್ನಡ ಹೃಸ್ಥೂಲು ಹಡ್‌ಮಾಸ್ಟರಾಗಿದ್ದ ಬಿ. ಮಲ್ಲಪ್ಪ- 
ಅವರಿಂದ ರಚಸಲ್ಪಟ್ಟತು' ಎಂದು ಸಂಸ್ಕೃತ'ಕ್ಕ ಒಪ್ಪಾದ' 'ಕರ್ಮುಣಿ' 
ಪ್ರಯೋಗದಲ್ಲಿಯೇ ತಿಳಿಸಿಕೊಡಲಾಗಿದೆ, ಇದನ್ನು ಟಕ್ಸ್‌ ಬುಕ್‌ ಕಮಿಟಿಯವರು 
ಎರಡು ಸಲ ತಿದ್ದಿರುತ್ತಾರೆ, ಇದರಲ್ಲಿಯೂ ಶಬ್ದಮಣಿದರ್ಪಣದಂತೆಯೇ ಸಂ5 
(ಲೋಪ, ಆಗಮ, ಆದೇಶ), ನಿತ್ಯ, ವಿಕಲ್ಪ ಪ್ರಕೃತಿಭಾವ, ಸಂಸ್ಕೃತಸಂತಗಳು, 
ಪ್ರಾತಿಪದಿಕ, ಲಿಂಗವಚನವಿಭಕ್ತಿಪತ್ಯಯಗಳು- ಮುಂತಾದ ಸಂಸ್ಕೃತವ್ಯಾಕರಣದ 
ಪಾರಿಭಾಷಿಕಶಬ್ದಗಳು ಹಾಗೆಯೇ ಉಳಿದಿವೆ. ಪ್ರಥಮಾವಿಭಕ್ತಿ, ದ್ದಿತೀಯಾವಿಭಕ್ತಿ 
ಎಂಬ ಹಸರುಗಳು (ಸಂಸ್ಕೃತದಲ್ಲಿರುವ ದೀರ್ಫ್ಥವಾದ 'ಪ್ರಭಮಾ' 'ದ್ವಿತೀಯಾ' 
ಮುಂತಾದ ದೀರ್ಥಗಳೂಡನೆ) ಹಾಗೆಯೇ ಉಳಿದಿವೆ; "ಕರ್ತರಿ', "ಕರ್ಮಣಿ- 
ಎಂಬ "ಸಪ್ತಮೀ' ವಿಭಕ್ತಿಗಳ ಹೆಸರುಗಳು ಹಾಗೆಯೇ ಇವೆ. 


ಅಂತೂ ಸಂಸ್ಕೃತದ ಅನುಕರಣವು- ಕೆಲವು ಕಡೆ ಕೈ ಬಿಹಬಹುದಾಗಿದ್ದರೂ- 
ಕನ್ನಹದ ವ್ಯಾಕರಣಕಾರರನ್ನು ಕೈ ಬಿಡಲಿಲ್ಲ. ತತ್ಸಮತದ್ದವಗಳನ್ನು ವಿಶದಪಡಿಸು 
ವದಂತೂ ಅವರಿಗೆ ಅನಿವಾರ್ಯವಾಗಿರುತ್ತದೆ, 

ಕನ್ನಡಕ್ಕೆ ಸಂಸ್ಕೃತದ ಸಹಾಯವು ಬೇಡವೆನ್ನುವದಕ್ಕೆ ಆಗುವಂತಿಲ್ಲವೆಂಬುದು 
ಈ ವ್ಯಾಕರಣಪರೀಕ್ಷೆಯಿಂದಲೇ ಸುತಿ ಜವಾಗಿದ್ದರೂ ಕನ್ನಡದಲ್ಲಿರುವ ಕಾವ್ಯಾದಿಗಳನ್ನು 
ಸಲ್ಪ ಇಣಿಕಿನೋಡುವದರಿಂದಲೂ ಲಾಭವುಂಟು. ಆ ಕಲಸಕ್ಕೆ ಇನ್ನೂಂದು ಲೇಖನ 
ದಲ್ಲಿ ಕೈಹಾಕುವೆನು. 


ಜೇ ೫ ೫ ೫% ೫% 


83 


33. ಕನ್ನಡಕಾವ್ಯಗಳಲ್ಲಿ ಸಂಸ್ಕೃತ 


ಹಿಂದಿನ ಲೇಖನದಲ್ಲಿ ದೇಶಭಾಷೆಗಳಿಗೆ ಸಂಸ್ಕೃತದ ನೆರವ) ಎಷ್ಟು 
ಅವಶ್ಯವೆನ್ನುವದನ್ನು ವಿಶದಪಡಿಸುವದಕ್ಕಾಗಿ ಎರಡು ವ್ಯಾಕರಣಗ್ರಂಥಿ'ಗಳ 
ಉದಾಹರಣೆಯಿಂದ ಕನ್ನಡದಲ್ಲಿ ಶಾಸ್ತ್ರಗ್ರಂಥಗಳನ್ನು ಬರೆದಎರಲ್ಲ ಸಂಸ್ಕೃತವನ್ನು 
ಅವಲಂಬಿಸಬೇಕಾಯಿತೆಂಬುದನ್ನು ತೋರಿಸಿಕೊಟ್ಟೆಲ್ದೆನು. ಇದಕ್ಕೆ ಕಾರಣವನ್ನು 
ಹುಡುಕಬೇಕಾಗಿಲ್ಲ ; ಏಕೆಂದರೆ ಶಾಸ್ತ್ರಗಳು ಕಾವ್ಯಾದಿಗ್ರಂಥ'ಗಳನ್ನು ಆಶ್ರಯಿಸಿಯೇ 
ಹುಟ್ಟುತ್ತವೆ. ಕಾವ್ಯಗ್ರಂಥಗಳು ಸಂಸ್ಕೃತವನ್ನು ಅವಲಂಬಿಸಿರುವಲ್ಲಿ ಶಾಸ್ತ್ರಕಾರರು 
ಹೇಗೆತಾನೆ ಆ ಭಾಷಯನ್ನು ಬಿಡುವದಕ್ಷಾದೀತು"? 
ಕನ್ನಡಕಾವ್ಯಗಳಿಗೆ ಸಂಸ್ಕೃತವು ಜೀವನಾಡಿ ಎಂಬುದನ್ನು ಕೆಲವು ಕಾವ್ಯಗಳನ್ನು 
ಅವಲೋಕಿಸುವದರಿಂದ ಗೊತ್ತುಮಾಡಬಹುದು. ಮೊಟ್ಟಮೊದಲು ಹಳಗನ್ನಡದ 
ಕಾವ್ಯಗಳತ್ತ ಕಣ್ಣನ್ನು ಹೂರಳಿಸಿದರೆ ಮಂಗಳಕ್ಕಾಗಿ ಆ ಕಾವ್ಯಗಳು ಬರೆದಿರುವ ವೃತ್ತ 
ಗಳಲ್ಲಿ ಸಂಸ್ಕೃತಭಾಷಯನ್ನು ಬಳಸದಿದ್ದರೆ ಅಮಂಗಲವೆಂದೇ ಭಾವಿಸಿದ್ದಂತ 
ತೋರುತ್ತದೆ. ಇದಕ್ಕೆ ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಹುವೆನು. 
ಶ್ರೀರಾಮಾನಟ ಕೌಸ್ತುಭದ್ಯುತಿಕಿರತ್ತುಷ್ಟಾಂಜಲಿಕ್ಷೇಪವ । 
ಕ್ಷೋರಂಗಸ್ಥಿತೆಯಾದ, ಪಾದನಖರೋಚಿರ್ಗಂಗೆ ಪೃಥ್ವೀಶಕೋ । 
ಟೀರವ್ಳಾಪ್ತಿಗೆ ಸಂದ, ಚಕ್ರರವಿ ದೈತ್ಯಧ್ವಾಂತಮಂ ಗಲ್ಲ ಭೂ 
ಭಾರಚ್ಛೇದವಿನೋದಿ ಕೃಷ್ಣನೆಮಗೀಗಾನಂದಸಂದೋಹಮಂ 111 
-ಜಗನ್ನಾಥವಿಜಯ 
ಇಲ್ಲಿ ಎಷ್ಟು ಕನ್ನಡದ ಶಬ್ದಗಳಿವೆಯೆಂಬುದನ್ನು ಸುಲಭವಾಗಿ ಎಣಿಸಿಕೊಳ್ಳ 
ಬಹುದು. ಇಲ್ಲಿ ವಿಶೇಷ್ಯವಾದಮೇಲೆಯೇ ವಿಶೇಷಣಗಳನ್ನಿಟ್ಟಿರುವ ಶೈಲಿಯನ್ನು 
ಲಕ್ಷಿಸಬೇಕು. 
ಶ್ರೀಪಾದದ್ದಿತಯಪ್ರದಕ್ಷಿಣಕೃತಿವ್ಯಾಸಕ್ತಗೀರ್ವಾಣಕಾಂ । 
ತಾಪಾಂಗಪ್ರತಿಬಿಂಬಕೋಟಿಘಟಿತಸ್ಸೇರಸ್ಥಲೇನ್ನೀವರ ॥ 
ಶ್ರೀಪೂರ್ಣಂ ಹಿಮವನ್ನಗೇಂದ್ರಮನೆ ಕಣ್ಳಿಂಬಾದ ಚಾಂದ್ರಪ್ರಭಂ | 
ರೂಪಂ ದಿವ್ಯವತೋಮರುನ್ನದಿಯಿನೆಮ್ಕೊಳ್‌ ಮಾಳ್ಗ ನೈರ್ಮಲ್ಕಮಂ 1211 
-ಚಂದ್ರಪ್ರಭಪುರಾಣ 


84 ಸಂಸ್ಕೃತವೂ ಸಂಸ್ಕೃತಿಯೂ 


ಮಂಗಲಶ್ಫೋಕಗಳಿಗೆ ಮೇಲಿನ ಎರಡು ಉದಾಹರಣೆಗಳು ಸಾಕು. ಕವಿಗಳ 
ಸಂಸ್ಕೃತದೀರ್ಫಸಮಾಸಗಳ ಪ್ರೇಮವು ಇಲ್ಲಿ ಎದ್ದು ಕಾಣುತ್ತದೆ. 
ಶ್ಲೇಷಾರ್ಥಪ್ರದರ್ಶನದಲ್ಲಿ ಆದರವನ್ನು ಈ ಪದ್ಯದಲ್ಲಿ ಕಾಣಬಹುದು: 
ಹರಿಯಂತಿರನೇಕಪಾಪಹರಣೈಕಫ್ರೌಢಮಂ ಕಿನ್ನರೇ । 
ಶ್ಚರನೆಂತಂತಿರಗಣ್ಯಪುಣ್ಯಜನತಾಸೌಂದರ್ಯಮಂ ಮೇರುಭೂ |। 
ಧರಮೆಂತಂತಿರೆ ಪುಷದಂತಪರಿವೃತ್ತೋದಾತ್ರಮಂ ಭವ್ಯರಾ । 
ದರಿಸಲ್‌ ಭಕ್ತಿಯಿನಾಂ ವಿನಿರ್ಮಿಸುವೆನೀ ಶ್ರೀಮತ್ಸಥಾಬಂಧಮಂ 11311 
- ಚಂದ್ರಪ್ರಭಪುರಾಣ 
ಈ ಕೆಳಗಿರುವದು ಸಮುದ್ರವರ್ಣನೆ: 
ಉರಗೇಂದ್ರಾಭಿನುತಾಂತರಂಗಬಹಿರಂಗತಶ್ರೀಯುತಂ ವೃತ್ತರ । 
ತರುಚಿವ್ಯಾವೃತನಿಷ್ಕಳಂಕಷ್ಟದಯಂ ನಿತ್ಯಂ ಗಭೀರಂ ಸುರಾ 
ಸುರಸೇವ್ಯಂ ಕಮಠಪ್ರಣೂತವಿಭವಂ ಪ್ರೀಪಾರ್ಶತೀರ್ಥೇಶನಂ 
ತಿರೆ ಪೂರ್ಣಂ ಲವಣಾರ್ಣವಂ ಸೊಗಯಿಮಂ ನೀಲಪ್ರಭಾಡಂಬರಂ ॥4॥ 


-ಪಾರ್ಶ್ವನಾಥಪುರಾಣ 
ಇದು ದೇಶದ ವರ್ಣನೆ: 
ಕಳಕಂಠಕೃತನುತ ಚಾ । 
ಪಳತಾರೋಪಣವಿಕಾರಮಳಿಗಾಮ್ರಕುಜಾ | 
ವಳಿಗೆ ಮಧುವಿಕೃತಿ ಮಾನವ | 
ಕುಳಕ್ಕೆ ಕನಸಿನೊಳಮಿಂತಿವಿಲ್ಲಾ ನಾಡೊಳ್‌ 1151 
- ರಾಮಚಂದ್ರಚರಿತಪುರಾಣ 


ಇಲ್ಲಿ ಕಿತ್ತಿಲೆಗಿಹದ ವರ್ಣನೆಯಿದೆ: 
ಶಿತಿಕಂಠನಂತಪರ್ಣಾ । 
ನಿತಮಿದು ತಾನೆನಿಸಿ ತಳ ತನಿವಣ್ಣಳ ಸಂ | 
ತತಿಯಿಂದ ತುರುಂಗಿ ನೆರೆ ಕ 
ಣೃತಿಶಯಮಾಗಿರ್ದುದಲ್ಲಿ ನಾರಂಗಕುಜಂ 11611 
-ಶಾಂತೀಶ್ವರಪುರಾಣ 


ಕನ್ನಡಕಾವ್ಯಗಳಲ್ಲಿ ಸಂಸ್ಕೃತ 8೨ 


ಆನೆಗಳಾಟದ ವರ್ಣನೆಯಿದು: 
ಭೋರೆಂದೆರಗುವ ಜಲಧರ । 
ಧಾರಾಪುಷ್ಕರದಿನಾತ್ಮಕರಪುಷ್ಕರಮಂ 
ಪೂರಿಸಿ ಸಿಂಪಿಣಿಯಂ ಕಾಂ | 
ತಾರದೊಳಾಡಿದುವು ಕರಿಗಳುಂ ಕರಿಣಿಗಳುಂ 11711 
-ಮಲ್ಲಿನಾಥಪುರಾಣ 
ನಗರದ ವರ್ಣನೆಯಿದು: 
ಕಿಳಿರ್ವಶ್ಚಂಗಳ ನಿನದಂ | 
ತಳರ್ವ ಗಜಂಗಳ ನಿಬದ್ಧನಿಗಳದ್ದನಿ ಕೆಂ | 
ದಳಿರ್ವಣ್ಣದ ಕೇತನದೊಳ್‌ 
ಮಿಳಿರ್ವದು ಘಂಟಾನಿನಾದಮಲ್ಲಿಡಿದಿರ್ಕುಂ 11811 
-ರಾಜಶೇಖರ ವಿಲಾಸ 
ಒಬ್ಬ ವ್ಯಾಧನ ವರ್ಣನೆ: 
ಮತ್ತಮದಲ್ಲದೆ ಘನಸುಖ । 
ಚಿತ್ರಂ ಚಿತ್ತಜನ ಪೋಲೆ ಮನ್ನಥರಾಗೋ 
ನತ್ತನದೊರ್ದಂ ಲುಬ್ಬಕ | 
ನತ್ತಿತ್ತಂ ಶಬರಿಯಿಲ್ಲದೊಂದಡಿಯನಿಡಂ 1191 
-ಗಿರಿಜಾಕಲ್ಯಾಣ 
ಇದು ಚಂದ್ರನ ವರ್ಣನೆ 
ದಶಮುಖತಾಮನಸಭಾವ । 
ಪ್ರಶಮನಕೃತಿ ವಾರಿರಾಶಿವಿಕ್ಷೋಭಕಲಾ । 
ಕುಶಲಂ ಸತ್ತಥಗಂ ಸ್ನ | 


ಗಶುಭಾಲೋಕನದೆ ರಾಮಚಂದ್ರಂ ಚಂದ್ರಂ 1110 
-ಚಿಕ್ಕದೇವರಾಜವಿಜಯ 


ಹಳಗನ್ನಡದ ವಾಕ್ಯಗಳ ಉದಾಹರಣೆ ಸಾಕು. ಇನ್ನು ಈಚಿನ ಕಾವ್ಯಗಳತ್ತ 
ತಿರುಗೋಣ: 


ಸಂಸ್ಕೃತವೂ ಸಂಸ್ಕೃತಿಯೂ 


ವಂದಾರುಜನಕೆ ವಾಂಛಿತಫಲಗಳನೀವ । ಮಂದಾರತರುಗೆ ಮಾಧವಗೆ। 
ಕುಂದುಗಳಿಲ್ಲದೆ ಗುಣ ಕರುಗೊಂಡ ಮು। ಕುಂದನಿಗಾನು ವಂದಿಪೆನು॥ 
ಲೋಕಶಾಸ್ತವನಾಲೋಚಿಸಿ ತಿಳಿದದ। ರೈಕಮತ್ಯವನಳವಡಿಸಿ। 
ಏಕಪತ್ಲಿಯರೆಸಗುವ ದಿನಚರೈಯ। ಜೋಕೆ ತಪ್ಪದೆ ಸೊಲ್ಲಿಸುವೆನು॥ 
- ಹದಿಬದೆಯಧರ್ಮ 

ಚಿಂತೆಯೇಕೈ ಕೃಷ್ಣನಾರೆಂ 
ದೆಂತು ಕಂಡೆ ಚತುರ್ದಶಾರ್ಧದ 
ತಂತುರೂಪನು ತಾನೆ ಎನ್ನದೆ ನಿನಗ ಶ್ರುತಿವಚನ ॥ 
ತಂತುವಿನ ಪಟ ಮೃತ್ರಿಕೆಯ ಘಟ 
ದಂತೆ ಜಗದೀತನಲಿ ತೋರ್ಕು ಮು । 
ರಾಂತಕನ ಸುಯ್ದಾನ ನಿನಗಿರಲಂಜಲೇಕೆಂದ ॥ 
ಏಕಮೇವಾದ್ದಿಶೀಯಮೆಂಬ ನಿ । 
ರಾಕುಳಿತತೇಜೋನಿಧಿಗೆ ಮಾ | 
ಯಾಕಳತ್ರದೊಳಾಯ್ತು ನಿಜಗುಣಬೋಧವದರಿಂದ ॥ 
ಆಕಮಳಭವನೀ ಮುಕುಂದ ಪಿ ಟ 
ನಾಕಿಯೆಂಬಭಿಧಾನದೊಳಿ ಗು 
ಣಾಕೃತಿಯ ಕೈಕೊಂಡನುರುಲೀಲಾವಿನೋದದಲಿ॥ 

-ಇವು ಗದುಗಿನ ಭಾರತದಿಂದ ಆರಿಸಿದವು 


ಲಸದಮಲರತ್ಪನೋಷಾನದಿಂ ಮೀನದಿಂ । 

ಬಿಸವನಾಸ್ವಾದಿಸುವ ಚಕ್ರದಿಂ ನಕ್ರದಿಂ 1 

ದೆಸೆದೆಸೆಗೆ ಬೀರ್ವ ತನಿಗಂಪಿನಿಂ ತಂಪಿನಿಂ ತೊಳಪ ಹಿಮಕರಕಾಂತದ । 

ಪೊಸಸಂಣಿಗೆವೊಲಿಡಿದ ಪುಳಿನದಿಂ ನಳಿನದಿಂ 

ದೊಸೆದು ಬಿನದಿಪ ಹಂಸಕೇಳಿಯಿಂದೋಳಿಯಿಂ । 

ದೆಸೆದ ನೀರ್ವಕ್ಕಿಗಳ ಸಂಗದಿಂ ಭೃಂಗದಿಂದಾ ಕೊಳಂ ಕಣೆಸೆದುದು ॥ 
-ಜೈಮಿನಿಭಾರತ 


ಕನ್ನಡಕಾವ್ಯಗಳಲ್ಲಿ ಸಂಸ್ಕೃತ 87 


ಜಲಧಿಯನ್ನುರೆ ಕುಡಿವ ಬಡಬಾ । 
ನಲವ ನುಂಗುವ ನೆಲನನಿಬ್ಬಗೆ । 
ಗೊಳಿಪ ನಿಖಳಕುಲಾದ್ರಿಗಳ ಕಿತ್ರಭ್ರತಳಕಿಡುವ? । 
ಜಲಜಬಂಧು ಹಿಮಾಂಶುಗಳ ಕುಂ । 
ಡಲವನಿಕ್ಕುವ ಕೋಟಿ ಬಡಬಾ | 
ನಲಬಲಾನ್ನಿತಭಟರ ನಳನರ್ಬುದವ ತೋರಿಸಿದ ॥ 
-ತೊರವೆರಾಮಾಯಣ 


ಸಿರಿಪಾಣಿಯರಸನ ಚಿದಚಿದಧೀಶನ | ಪರಮಯೋಗೀಂದ್ರವಂದಿತನ । 
ನಿರುಪಾಧಿಸದ್ದುಣನಿಧಿಯ ನಿರ್ಮಲನ ಶ್ರೀ । ಚರಣಂಗಳೆ ಶರಣೆನಗೆ 
ವೀರನ ವಿಭವೋದಾರನ ವಿಜ್ಞಾನ | ಸಾರನ ಸರ್ವಕಾರಣನ । 
ಭೂರಿತೇಜನ ಭುವನೈಕಾಧಾರನ | ನಾರಾಯಣನ ನಂಬಿದೆನು ॥ 
ಶರಣಾಗತಜನವತಲನಾಪನ್ನ | ಪರಿಪಾಲನತತ್ತರನ | 
ಪರಿಪೂರ್ಣಕಾಮನ ಭಕ್ತಮಂದಾರನ । ಸಿರಿಯಡಿಗಳನೆ ಸೇರುವೆನು ॥ 
-ಕರ್ಣವೃತ್ತಾಂತಕಥೆ 
ಕೈಹುಣ್ಣಿಗೆ ಕನ್ನಡಿ ಬೇಕಿಲ್ಲವಷ್ಟೆ? ಕನ್ನಡದ ಕಾವ್ಯಗಳಿಗೆ ಸಂಸ್ಕೃತದ ಪೋಷಣೆ 
ಅತ್ಯವಶ್ಯವೆಂಬುದು ಸುಸು ವಾಗಿದೆ. ಸಂಸ್ಕೃತದ ಪರಿಚಯವಿಲ್ಲದವರಿಗೆ ಹಿಂದಿನ 
ಕನ್ನಡಕಾವ್ಯಗಳನ್ನು ಸವಿಯುವ ಯೋಗವಿಲ್ಲವೆಂದೇ ಒಪ್ಪಬೇಕು. ಇನ್ನು ಈಗ 
ಪ್ರಚಲಿತವಾಗಿರುವ ಹೊಸಗನ್ನಡದಲ್ಲಿರುವ ಗದ್ಯಪದ್ಯಗಳ ಭಾಷಯ ಸ್ಥಿತಿಯನ್ನೂ 
ವೃತ್ತಾಂತಪತ್ರಿಕೆಗಳು, ವ್ಯವಹಾರದ ಕಾಗದಪತ್ರಗಳು ಮುಂತಾದವುಗಳ ಭಾಷಯ 
ರೂಪವನ್ನೂ ನೋಡಿ ಅದಕ್ಕೆ ಸಂಸ್ಕೃತದ ಸಂಬಂಧವ) ಎಷ್ಟು ಮಟ್ಟಿಗೆ ಇದೆ 
ಎಂಬುದನ್ನು ಗೊತ್ತುಮಾಡುವದು ಉಳಿದಿದೆ. 


೫ ೫ ೫ ೫ ೫ 


34. ಈಗಿನ ಕನ್ನಡವೂ ಸಂಸ್ಕೃತವೂ 


ಹಿಂದಿನ ಲೇಖನದಲ್ಲಿ "ಹಿಂದಿನ ಕನ್ನಡ ಕಾವ್ಯಗಳಿಗೆ ಸಂಸ್ಕೃತವು ಜೀವನಾಡಿ' 
ಎಂಬುದನ್ನು ಮನಗಾಣಿಸುಎದಕ್ಕೆ ಕಲವು ಉದಾಹರಣೆಗಳನ್ನು ಕೊಟ್ಟಿದ್ದನು. ಈಗ 


8೬೬ 


ಸಂಸ್ಕೃತವೂ ಸಂಸ್ಕೃತಿಯೂ 


ಇಂದಿನ ಕನ್ನಡಕ್ಕೆ ಸಂಸ್ಕೃತವು ಬೇಕೆ"? ನಮ್ಮ ಕನ್ನಡಿಗರಿಗೆ ಸಂಸ್ಕೃತದ ಜ್ಞಾನವು ಅವಶ್ಯವೆ"? 
ಎಂಬುದನ್ನು ವಿಚಾರಿಸುವವರಿಗಾಗಿ ಮೊದಲು ಕೆಲವು ಗದ್ಯಪದ್ಯಗಳ ಉದಾಹರಣೆ 
ಗಳನ್ನು ಕೊಟ್ಟು ಬಳಿಕ ವೃತ್ತಾಂತಪತ್ರಿಕೆಗಳ ಭಾಷೆಯತ್ತ ಕಣ್ಣನ್ನು ಹೂರಳಿಸುವೆನು. 
ಉದಾಹರಣೆಗೆ ನಾನು ಆರಿಸಿಕೊಳ್ಳುವ ಬರಹವ) ಯಾವಡು? ಎಂಬುದನ್ನು 
ಓದುಗರು ಲಕ್ಷಿಸಬಾರದು; ಈಗಿನ ಕನ್ನಡದ ಸ್ಥಿತಿ ಹೇಗಿದೆ?- ಎಂಬ ಪ್ರಶ್ನೆಗೆ ಉತ್ತರವು 
ಇಲ್ಲಿದೆ ಎಂದಿಷ್ಟೀ ಮನಸ್ಸಿಗೆ ತಂದುಕೂಳ್ಳಬೇಕಂದು ಪ್ರಾರ್ಥಿಸುತ್ತೇನೆ. 


ಕೈ 


ವೈಶಾಖ ಶುಕ್ಲ ಪೂರ್ಣಿಮಾ ರಾತ್ರಿ ಹಬ್ಬಿದೆ ಸುತ್ತ 
ಕರಗಿಹೋಗಿದೆ ಕತ್ತಲೆಯ ಹುತ್ತ 

ಹೆಡೆ ಮುದುರಿಬಿದ್ದಿದೆ ಕೆಳಗೆ ಸಾಷ್ಟಾಂಗವಿನ್ಯಾಸದಲಿ 
ಮಿನುಗು ದೀಪದಮೆಯ್ಯ ನಗರ ವಿಸ್ತಾರ 
ಆಕಾಶಾದ್ಯಂತ ಹರಿದಿದೆ ಬೆಳುದಿಂಗಳಿನ ಪ್ರಭಾಪೂರ ! 


2.(ರ.) ಈ ಉದ್ಯಾನಶೋಭೆಗೆ ರಸೋದ್ದೀಪನಂಗೊಂಡು 


ಮೈಮರೆಯದಿರು ಭಕ್ತಿಮೂರ್ಛೆಗೆ ಸಂದು! 


(ವಿಲ) ಅರಣ್ಯಾದ್ರಿ ಸೃಷ್ಟಿಸೌಂದರ್ಯದಿಂ ಭಾವನಾವಶನಾಗುವಾ 


ನಿನ್ನ ರೂಢಿಯ ನೆನೆದು ನಮಗಿನಿತು ಆಶಂಕೆ 


ನಿಸ್ತರಂಗ ಮನಸ್‌ಶರಧಿ 
ಅಹಂಕಾರ ನಿರಸನದಿ 
ಬುದ್ದಿಯುರುಳೆ ಭಾವವರಳೆ 
ಪ್ರಣವಶ್ರುತಿ ವಿಪಂಚಿನೀ 


ಒಳಗುಲಿಯೆ ವಿಹಂಗಸ್ಸನ 
ಮಾಂತು ವೇದನ ಕಶ್ಚನ 
ಭೂಮಿ ನಭಕ್ಕಸೆಯಿತೆನ್ನ 

ನಿಗೋ ವಿಗಳಿತತನುಮನಾ 


1111! 


1121 


11311 


ಕನ್ನಡವನ್ನೇ ಮುಖ್ಯವಾಗಿ ಬಳಸಿ ಬಳಯಿಸಬೇಕಂಬ ಪಣವನ್ನು ತೊಟ್ಟರು 
ವಿವರ ಮೂರು ಪದ್ಯಗಳನ್ನು ಇಲ್ಲಿ ಉದಾಹರಿಸಿದ. ಅವರಿಗೂ ಸಂಸ್ಕೃತ 
ಪ್ರಾಚುರ್ಯವು ಒಮ್ಮೊಮ್ಮೆ ರುಚಿಸುತ್ತಿದೆ. 


(ಆ) 


ಈಗಿನ ಕನ್ನಡವೂ ಸಂಸ್ಕೃತವೂ 


ಪ್ರಿಯಳೆ ಕೇಳೀ ದೇಹ ಭ್ರಾಂತಿಯ 

ಮಯವೆನಿಪ ಜೀವನಿಗೆ ತೋರ್ಪೆವು 
ನಿಯತದಿಂದಂ ಪಂಚಕೋಶಗಳಾವೆನಲ್ಕನ್ನ । 
ಮಯದ ಕೋಶವು ಬಳಿಕ ಪ್ರಾಣದ 

ಮಯ, ಮನೋ(?)ಕಾಯ ಮತ್ತು ಬುದ್ದಿಯ 
ಮಯವದಾನಂದಾಖ್ಯ ಕೋಶಗಳಿಂತು ಲಲಿತಾಂಗಿ 


ಯಷಿಗಳಿರ ಜಗದಲ್ಲಿ ಪಾಪವು 

ನಶಿಸೆ ಪಶ್ಚಾತ್ಮಾಪಕಣಯಾ 
ದಸಮಪ್ರಾಯಶ್ಲಿತ್ತಮಿಲ್ಲವು ಸತ್ಯವೀ ಮಾತು । 
ವಿಷಯಿಯಾಗಿಹ ಮನುಜನವಿಹಿತ 

ವಿಷಯ ಸೇವಿಸಿ ನಂತರಂ ತಾಂ 

ಸನಪಡುವನು ಧರ್ಮತಪ್ಪಿದೆನಹಹ ತಾನೆನುತ 


89 


11111 


1121 


ಸಂಸ್ಕೃತದ ಮೇಲೆ ದ್ರೀಷವೂ ಇಲ್ಲದೆ ಮೋಹವೂ ಇಲ್ಲದೆ ಸಂಸ್ಕೃತಶಬ್ದಗಳನ್ನು 
ಬಳಸಿರುವ ಪದ್ಯಗಳರದನ್ನು ಮೇಲೆ ಕಾಣಬಹುದು. ಇವುಗಳಲ್ಲಿ ಸಂಸ್ಕೃತಭಾಷಯ 
ಮರ್ಯಾದೆಯನ್ನು ಲೆಕ್ಕಿಸದೆ ಪ್ರಯೋಗಗಳಿವೆ. 
ಪದ್ಯಗಳ ಉದಾಹರಣೆಗಳಿಗಿಂತ ನಡೆಗನ್ನಡದ ವಾಕ್ಯಗಳಲ್ಲಿ ಬಳಸಿರುವ 
ಸಂಸ ತಶಬ್ದಗಳ ಗತಿಯನ್ನು ತಿಳಿಯುವದಕ್ಕೆ ಈಗ ಕೆಲವು ಉದಾಹರಣೆಗಳನ್ನು 
ಕೊಡುವೆನು: 
1. (ಅ) ಹಿಂದಿನ ಜನ್ನದಲ್ಲಿ ಶ್ರೀ ಹರಿಭಜನೆಮಾಡಿದ' ಫಲದಿಂದ ಅದಕ್ಕೆ ಸುಜಾನ 


ವಿದ್ದಿತಾದರೂ ಈ ಆನೆಯೋನಿಗೆ ತಕ್ಕ ತಾಮಸಗುಣವಿದ್ದೇತೀರಬೇಕಲ್ಲವೆ? 


"ಈ? 


'ಪಾಪಾತ್ಸನಾದ ಅಜಮಿಳನನ್ನು ನಾಮಮಾತ್ರದಿಂದ ಪುನೀತನಾಗಿ ಮಾಡಿದೆ, ನಿನ್ನ 
ಸಂದರ್ಶನವಾದ ಬಳಿಕ ನಾನು ನಿರ್ದೋಶಿಯಾದೆ: ನಿನ್ನ ಭಕ್ತನಾದ ಈ ಗಜೇಂದ್ರನ 
ಚರಣವನ್ನು ಹಿಡಿದೆಳೆದ ನನ್ನ ಅಭಿಮತವನ್ನು ಸ್ವಾಮಿಯಾದ ನೀನು ಈಗಲಾದರೂ 


ಅರಿತುಕೊ.' 


(ಇಲ್ಲಿ ಕಪ್ಪಕ್ಷರದಲ್ಲಿರುವ ಸಂಸ್ಕೃತಶಬ್ದಗಳನ್ನು ಉಪಯೋಗಿಸಿರುವ ಬಗೆಯನ್ನು 
ಠ್‌ ಠ್‌ “| ವೆ 


Py ತ್ಮ 


ಲಕ್ಷಿಸಿರಿ. ಅರಿಸವರಾನ 


ವನ್ನು ಅಸಿಥ್ಲೆ ಎರಾಡಿದೆ": ಅಕ್ಷರ ವಿನ್ಯಾಸವನ್ನು 
ಮಾರ್ಪಡಿಸಿದೆ: ಶಬ್ದಕ್ಕೆ ಅರ್ಥವನ್ನೇ ಬೇರೆಯಾಗಿ ಕಲ್ಪಿಸಿದೆ.) 


90 


ವೃತ್ತಿಪತ್ರಿ 


ಸಂಸ್ಕೃತವೂ ಸಂಸ್ಕೃತಿಯೂ 


'ಈ ಗಾಂತಭಕ್ತರು ಮಾಡುತ್ತಿರುವ ದುರಾಡಳಿತ ಯಾವ ಮಟ್ಟಕ್ಕೆ ಮುಟ್ಟುತ್ತಿದೆ, 
ದಿನ ಕಳೆದಂತೆಲ್ಲಾ ಎಂದರೆ ಇವರ ಅಟ್ಟಹಾಸವೆಂದರೆ ಇತಿಮಿತಿ ಇಲ್ಲದಂತೆ ಆಗಿದೆ.' 
(ದುರ್‌ ಉಪಸರ್ಗವು 'ಆಡಳಿತ' ಕ್ಫೂ ಗಂಟುಬಿದ್ದಿದೆ! 'ಅಟ್ಟಹಾಸ'ವೆಂಬರೆ 
ಏನೆಂದು ಲೇಖಕರನ್ನು ಕೇಳಬೇಕು.) 

(ಅ) ರಾತ್ರೆಯಲ್ಲಿ ಧ್ಹಜರಕ್ಷಣೆಯ ಪವಿತ್ರಕರ್ತವ್ಯವನ್ನು ಶೃಣೀಕರಿಸಿ ರಾಜ 
ಸೋದರಿಯ ಮಂದಿರಕ್ಕೆ ಹೋಗಿದ್ದನೆಂಬುದು ಬಹಿರಂಗವಾದರೆ ಜನಸಾಮಾನ್ಯ 
ರಲ್ಲಿ ಎಂತಹ ವಿಪರೀತಕಲ್ಪನೆಗೆ ಅವಕಾಶವಾದೀತು! 


(ಆ) ಆದುದರಿಂದ ವೀರಸಿಂಹನನ್ನು ವಿಚಾರಣೆದಿನಹ ತೀರಿಸಿ ಬಿಹುವದೇ ಲೇಸು. 
ಕಪ್ಪಕ್ಷರದಲ್ಲಿರುವ ಸಂಸ್ಕೃತಶಬ್ದಗಳ ಪಾಡೇನು? 

(೩) 'ಶಿವಾನುಗ್ರಹದಿಂದ ತಪೋಕಾರಣವಾಗಿ ಮೇಲ್ಲಹೊಂದಿದ ಹಿರಿಯರು, 
ಒಂದುಗೂಡಿ ಆ ಮಗುವಿಗೆ ನಂಬಿಯಾರೂರನು ಎಂಬ ಹೆಸರನ್ನಿಟ್ಟಿರು'. 

(b) ಮಹೂರ್ತವನ್ನು ನಿಶೆ ಸಿ ಮದುವೆಯ ಓಲೆಯನ್ನು ಕಳುಹಿಸಿದನು. 

(€) ಹೀಗೆ ಬರುವ ವಿವಾಹಸಂಭ್ರಮವುಳ್ಳ ನಂಬಿಯಾರೂರನು ಸುವಾಸನೆಯನ್ನು 
ಸುರಿಸುವ ವಿವಾಹಚಪ್ಪರಕ್ಕೆ ಬಂದು ಶಂಖಗಳು ಎಲ್ಲೆಡೆಗಳಿಂದಲೂ ಮೇಘ 
ಕೂಟದಂತೆ ಶಭ್ದವು.... 

(೩) ಶಿವಸಮುದ್ರದ್ಧೀಪವು ಅದರ ಆರಂಭದಿಂದ ಇಂದಿನವರೆಗೂ ಹಲವಾರು 
ಘೋರಯುದ್ದಗಳಿಗೂ ಸಾಹಸಪೂರ್ಣ ಘಟನೆಗಳಿಗೂ ಸಾಕ್ಷ್ಯರೂಪವಾಗಿದೆ. 
(0) ಈ ಗೋಲಗುಂಬದರ ಅತ್ಯಾಶ್ಚಿರ್ಯವಾದ ವಿಷಯವೆಂದರೆ ಒಂದೇ 
ಧ್ವನಿಯನ್ನು ಹಲವು ಬಾರಿ ಪ್ರತಿರ್ದನಿಸುವ ವಿಶೇಷ ಗುಣವಾಗಿದೆ. 
ಇದುವರೆಗೆ ಕೊಟ್ಟಿರುವ ಸಂಸ್ಕೃತಶಬ್ದಗಳ ಉದಾಹರಣೆಗಳ ಜೊತೆಗೆ 
ಕೆಗಳಿಂದಾರಿಸಿ ಕೆಲಶಬ್ದಗಳನ್ನು ಮಾತ್ರವೇ ಇಲ್ಲಿ ಪಟ್ಟೆಯಾಗಿ ಕೊಡುವೆನು. 


ಕನ್ನಡಿಗರಿಗೆ ಸಂಸ್ಕೃತಶಬ್ದಗಳೇನೊ ಬೇಕು; ಆದರೆ ಅವುಗಳ ರೂಪವನ್ನು ತಿರಿಚ, 
ಇಲ್ಲವೆ ಅರ್ಥವನ್ನು ತಮಗೆ ತೋಚಿದಂತೆ ಬದಲಿಸಿ ಶಬ್ಲ್ದಹತ್ಯಾಬೋಷಕ್ಷಿ ಗುರಿಯಾಗು 
ತ್ಲಿದೇವೆಂಬ ಭಯವಿಲ್ಲ- ಎಂಬುದು ಇದರಿಂದ ಸುಖಿ ಟವಾದೀತೆಂದು ನಂಬಿದೇನೆ. 


ಅತ್ಯುಚ್ಛ (ಮಹಾಪ್ರಾಣವೇಕೊ!), ಅನಾಹುತ (ಸಂಸ್ಕೃತದಲ್ಲಿ ಈ ಶಬ್ದವಿಲ್ಲ, 


ಅನಾಹುತ ಎಂದರೆ ಬೇರೆಯ ಅರ್ಥ), ಅತ್ಯಗತ್ಯ (ಸಂಸ್ಕೃತ ಉಪನರ್ಗಕ್ಕೆ ಕನ್ಹಡದೊಹನೆ 


ಈಗಿನ ಕನ್ನಡವೂ ಸಂಸ್ಕೃತವೂ 9] 


ವಿವಾಹ), ಅಗಾಧಪಹುತ್ತಾರೆ. ಅಬದ್ಧ (ಸುಳ್ಳು ಎಂಬರ್ಥ ಎಲ್ಲಿಂದ ಬಂತೊ); ಅಧ್ವಾನ 
(ಇದಕ್ಕೆ ದಾರಿ ಎಂಬರ್ಥವಾಗಬೇಕು, ಕನ್ನಡದವರು ಕೊಟ್ಟಿರುವ ಅರ್ಥವೇ ಬೇರೆ), 
ಅವಶ್ಯಕ (ಹ್ರಸ್ತ ಹೇಗೆ ಬಂತೊ!); ಆಗ್ರಹ (ಸಿಟ್ಟು ಎಂಬರ್ಥವನ್ನು ಎಲ್ಲಿಂದ ತಂದರೊ!) 
ಅಪರೂಪ (ಸಂಸ್ಕೃತದಲ್ಲಿರುವ ಅರ್ಥವೇ ಬೇರೆ); ಅನುಮಾನ (ಸಂಸ್ಕೃತದಲ್ಲಿ ಒಂದು 
ಪ್ರಮಾಣಕ್ಕೆ ಹೆಸರು); ಅಸ್ಲಿತ (ಎಲುಬಿನ ಭಾವ ಎಂದು ಸಂಸ್ಕೃತದರ್ಧ); ಅನುಪಯೋಗ, 
ಅಭಿಮಾನಿತರು (ಕರ್ಮಣಿಪ್ರಯೋಗ: ಅಭಿಮಾನಿಗಳು ಎಂಬರ್ಥದಲ್ಲಿ ಬರೆದಿದಾರೆ) 
ಅಕಸ್ಮಾತ್‌, ದೈವವಶಾತ್‌, ಏತೇನ, (ಸಂಸ್ಕೃತವಿಭಕ್ತಿಗಳನ್ನೇ ಪ್ರಯೋಗಿಸಲಾಗಿದೆ); 
ಅವಾಂತರ, ಆಖ್ಯಾನಿಸು, ಆತುರ (ಇವಕ್ಕೆ ಸಂಸ್ಕೃತದಲ್ಲಿ ಬೇರೆಯ ಅರ್ಥ); ಉದ್ದಿಶ್ಶ 
(ನಿಜವಾಗಿ ಅವ್ಯಯವಿದು, ಆದರೆ ನಾಮಪದವಾಗಿ ಬಳಸುತ್ತಾರೆ); ಅಪಕೃಪೆ (ಹೊಸದಾಗಿ 
ಸೃಷ್ಟಿಸಿದ ಶಬ್ದ); ಒತ್ತಾಯಪೂರ್ವಕ (ಸಂಸ್ಕೃತಕನ್ನಡವನ್ನು ತಾಡುಹಾಕಿದೆ); ಉತ್ಕೃಷ್ಠ 
(ಮಹಾಪ್ರಾಣವನ್ನು ಕೊಟ್ಟಿದೆ, ಇಲ್ಲದಿದ್ದರೆ-ಉತ್ಕೃಷ್ಟವಾಗಲಾರದೆಂದಿರಬೇಕು) 

ಇವು ಸ್ತರಾದಿಯಾದ ಶಬ್ದಗಳು. ಇನ್ನು ವ್ಯಂಜನಾದಿಯಾದ ಕಲವು ಶಬ್ದಗಳನ್ನು 
ಮುಂದೆ ಸಾಲಾಗಿ ಬರೆಯುತ್ತೇನೆ. 


ಕಾರ್ತೀಕ, ಕ್ರಮೇಣ, ಗಂಡಾಂತರ, ಕಠಿಣ, ಗಮನಿಸು, 
ಕಾರ್ಯಗತಗೊಳಿಸಿ, ಕೌಶಲ್ಯ, ಗ್ರಾಮೀಣಯೋಜನೆ, ಗಮನಾರ್ಹ, ಜಗಜ್ಯೋತಿ, 
ಜ್ಞಾಪಕಮಾಡು, ಜನ್ಮಿಸು, ಚಾರಿತ್ರಕ, ಚತುರ್ಥಪಂಚವಾರ್ಷಿಕಯೋಜನೆ, 
ಜಾಗತಿಕವ್ಯಕ್ತಿಗಳು, ಜಾತ್ಯಾತೀತ, ಜೀವನಾವಶ್ಯಕ, ತತ್ವ ನಿರಾಸೆ, ತಜ್ಞ, 
ನಿಜಸಂಗತಿ, ನಿಧಾನ, ದಿನೇದಿನೇ, ನಿಷ್ಠುರನುಡಿ, ನಿಸ್ವಾರ್ಥಿ, ದಿನಾಲೂ, ಹೇಳದೆ 
ನಿರ್ವಾಹವಿಲ್ಲ ನಿರ್ಲಕ್ಷಿಸುತ್ತಿದಳು, ನಡುಮಧ್ಯೇ, ಪಾಶ್ಚಿಮಾತ್ಯ, ಬುಧ್ಯತೀತ, 
ಪಾರಿಭಾಷಿಕರು (ಬೇರೆಯ ಭಾಷೆಯವರು ಎಂಬರ್ಥದಲ್ಲಿ), ಪದೇ ಪದೇ, 
ಪ್ರಾಮುಖ್ಯಬದಲಾವಣೆಗಳು, ಪ್ರಸ್ತಾವಿಸು, ಪುನರ್ರಚನೆ, ಪ್ರಕಟಣೆ, ಮರಣಿಸು, 
ಮಹತ್ವ ಮಹತ್ಕಾರ್ಯ, ಮಹಾತ ಕ? ಮಹಾನ್‌ ಸಾಹಸ. ಬಂಧೀಖಾನೆ, 
ಮಹಾನತೆ, ಮಧ್ಯ, ಬಹುಸಂಖ್ಯಾತ, ಲೌಕೀಕರು, ವೈದೀಕರು, ಲಕ್ಷವೇ ಇಲ್ಲ 
ವೇಶ, ವಿನಃ, ವಿನಹ, ವಿವೇಳ್ಯ, ವ್ಯತ್ಯಾಸ, ವಿಪರೀತ, ವಿಶೇಷ 
(ಶ್ರಾದ್ಧವೆಂದರ್ಥ), ವಿಶೇಷಪ್ರಸಂಗಗಳು, ವಿದ್ವತ್ಯುಪರೀಕ್ಷೆ ವಿವಂಚನೆ; ವೃತ (ವ್ರತ 
ಎಂದರ್ಥ), ಪತಿವೃತೆ, ವ್ಯಾಸಂಗ (ಸಂಸ್ಕೃತದಲ್ಲಿ ಇದಕ್ಕೆ ಬೇರೆಯ ಅರ್ಥ), ಸೂಕ್ತ 
(ಸರಿಯಾಗಿ ಹೇಳಲ್ಪಟ್ಟ ಎಂದು ಸಂಸ್ಕೃತದಲ್ಲಿ ಅರ್ಥ), ಸಂಗತಿ (ವಿಷಯ ಎಂಬ ಅರ್ಥ 


92 ಸಂಸ್ಕೃತವೂ ಸಂಸ್ಕೃತಿಯೂ 


ಸಂಸ್ಕೃತದಲ್ಲಿಲ್ಲ). ವಮನ, ವಪನ (ಇವೆರಡನ್ನೂ ಒಂದರ ಅರ್ಥದಲ್ಲಿ ಒಂದನ್ನು 
ಬಳಸಿದರು, ಮುಹಾತ್ಮರೊಬ್ಬರು!), ಸಾಂಪ್ರದಾಯ, ಸುಖೀರಾಜ್ಯ, ಸದ್ಯಃ 
(ಸಂಸ್ಕೃತದಲ್ಲಿ ಕೂಡಲೆ ಎಂಬರ್ಥ), ಅಕ್ಟೋಬರಿನಲ್ಲಿ "ಸಂಭವ' (ಘಟನೆ ಎಂಬರ್ಥದಲ್ಲಿ 
ಬಳಸಿದ್ದಾರೆ), ಸಮರ್ಪಕವಾದ ಉತ್ತರ, ಸಳೀಕ, ಸಂಘಟಣೆ, ಶ್ರುತಿ, ಶೃತಿ (ಶೃತಿ 

ವಿ ಇ ಲ ಲಿ 
ಎಂಬ ಶಬ್ದಕ್ಕೆ ಮಾಡಿದ ವಿಕಾರಗಳಿವು!) 


ಕನ್ನಡಿಗರಿಗೆ ಸಂಸ್ಕೃತದ ನೆರವು ನಿಜವಾಗಿ ಬೇಕಾದರೆ ಸಂಸ್ಕೃತಭಾಷೆಯನ್ನು 
ಸ್ವಲ್ಪಮಟ್ಟೆಗಾದರೂ ಎಲ್ಲರೂ ಕಲಿಯಬೇಕು, ಹೀಗೆ ತಮ್ಮ ನುಡಿಯನ್ನು ಪೋಷಿಸು 
ತ್ತಿರುವ ಮಹಾಭಾಷಗೆ ಅಪಮಾನವನ್ನು ಮಾಹಬಾರದು- ಎಂಬ ಕಾರಣದಿಂದಲೂ 
ಇದರ ಪರಿಚಯವನ್ನು ಪಡೆದುಕೊಳ್ಳಬೇಕು- ಎಂಬುದು ಸ್ಲಷ್ಟವಾಗುವದಿಲ್ಲವೆ" 


) 


ಕನ್ನಡನುಡಿಯು ಈಗ ನಮ್ಮ ನಾಡಿನ ರಾಷ್ಟ್ರಭಾಷೆಯಾಗಿದೆ; ಇದನ್ನು ಎಲ್ಲಾ 
ವ್ಯವಹಾರಕ್ಕೂ ತಕ್ಷದ್ದಾಗುವಂತೆ ಬೆಳಯಿಸಿಕೂಳ್ಳಬೇಕಾದ ಭಾರವು ದಕ್ಷರಾದ 
ಮುಂದಾಳುಗಳಮೇಲೆ ಬಿದ್ದ ಜವಾಬ್ದಾರಿಯಾಗಿದೆ. ಇದಕ್ಕೆ ಅಲ್ಲಲ್ಲಿ ಬೇಕಾಗುವ 
ಪಾರಿಭಾಷಿಕಶಬ್ದಗಳನ್ನು ಸಂಸ್ಕೃತದಿಂದಲೂ ಅನ್ಯಭಾಷಗಳಿಂದಲೂ "ಆಮುದು' 
ಮಾಡಿಕೊಳ್ಳಬೇಕಾಗುವದು. ಸಂಸ್ಕೃತಶಬ್ದಗಳನ್ನೇ ಕೋರಬೇಕಾಗುವ ಸಂದರ್ಭಗಳಲ್ಲಿ 
ಹಿಂದಿನಗ್ರಂಥಗಳಲ್ಲಿ ಆಗಲೆ ಬಳಕಯಾಗಿರುವ ಪಾರಿಭಾಷಿಕಶಬ್ದಗಳನ್ನೇ ಆರಿಸಿ 
ಕೊಳ್ಳುವ ಕಪೆಯನು ತೋರುವದಾವಲ್ಲಕ. ಸಂಸ್ನತಿಶಬಗಳಲಿರುವ ಶಭಗಳ 

ಫೆ ಲಿ ಡೆ ನ TA ಣು ಬಿ 
ವರ್ಣಸಂಯೋಜನೆಯನ್ನು ವಿರೂಪಗೊಳಿಸಬಾರ'ದು, ಪ್ರಯೋಗದಲ್ಲಿಲ್ಲದ 
ಶಬ್ದಗಳನ್ನು ವಿಶ್ವಾಮಿತ್ರಸೃಷ್ಟಿಯನ್ನು ಮಾಡಿ ಕನ್ನಡಕ್ಕೆ ತರಬಾರದು, ಸಂಸ್ಕೃತಶಬ್ದಗಳನ್ನು 
ತಮ್ಮದೇ ಒಂದರ್ಥದಲ್ಲಿ ಬಳಸಬಾರದು, ಅರಿಸಮಾಸಗಳ ಉದಾಹರಣೆಗಳನ್ನು 
ಹೆಚ್ಚಿಸುತ್ತಾ ಹೋಗಬಾರದು, ದೀರ್ಥಸಮಾಸಗಳನ್ನು ಪ್ರಯೋಗಿಸಬಾರದು. ಇದಕ್ಕಿಲ್ಲ 
ಸಂಸ್ಕೃತಜ್ಞಾನವು ಬೇಕಷ್ಟ" 
೫ Xx ೫% ಜ ೫% 


35. ಸಂಸ್ಕೃತವೊ, ಕನ್ನಡವೊ? 


ಹಳಗನ್ನಡ, ನಡುಗನ್ನಡ, ಹೊಸಗನ್ನಹ-ಈ ಮೂರು ಬಗೆಯ ಕನ್ನಡ 
ಗಳಲ್ಲಿಯೂ ಸಂಸ್ಕೃತದ ಬೆರಕೆಯು ಅನಿವಾರ್ಯವಾಗಿರುತ್ತಿದ ಎಂಬುದನ್ನು 
ತೋರಿಸಿದ್ದಾಗಿದೆ. ಸಂಸ್ಕೃತದಿಂದಲೇ ನೇರಾಗಿ ತಂದಿಟ್ಟುಶೂಂಡಿರುವ ಶಬ್ದಗಳು, 


ಸಂಸ್ಕೃತವೋ, ಕನ್ನವೋ 93 


ತಧ್ಹವಶಬ್ಬಗಳು, ವಿಚಾರವಿಲ್ಲದೆ ಅಕ್ಷರಯೋಜನೆಯನ್ನು ಮಾರ್ಪಡಿಸಿ ಅಧವಾ 
ಬೇರೊಂದರ್ಥದಲ್ಲಿ ಬಳಸಿ, ಸಂಸ್ಕೃತಿಕನ್ನಡವೆಂಬ ಎಣಿಕೆಯಿಲ್ಲದ ಬೆರಕೆಮಾಡಿ- 
ರೂಪಿಸಿಕೊಂಡಿರುವ ವಿಜಾತೀಯ ಶಬ್ದಗಳು ಎಂದು ಮೂರುಬಗೆಯ ಶಭ್ದಗಳು ನಮ್ಮ 
ಕಣ್ಣಿಗೆ ಗೋಚರವಾಗುತ್ತಿರುವವು. ಇದರ ಜೊತೆಗೆ "ಇವು ಸಂಸ್ಕೃತವೂ, ಕನ್ನಡವೊ"' 
ಎಂಬ ಸಂಶಯಕ್ಕೆಡೆಗೊಡುವ ಶಬ್ದಗಳೂ ಉಂಟು. ಅವುಗಳು ಸಂಸ್ಕೃತಕ್ಕೂ ಕನ್ನಡಕ್ಕೂ 
ಇರುವ ನಂಟು ಎಷ್ಟು ಹತ್ತಿರವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿರುತ್ತವೆ.'' 

ಸಂಸ್ಕೃತದಿಂದ ರೂಪಾಂತರವನ್ನು ನೇರಾಗಿ ಹೊಂದದೆಬಂದಿರುವ ಶಬ್ದಗಳನ್ನು 
"ಸಮಸಂಸ್ಕೃತ' ಎಂದು ವ್ಯಾಕರಣಶಾಸ್ತ್ರಜ್ಞರು ಕರೆದಿರುತ್ತಾರೆ. ಇವುಗಳ ಜೊತೆಗೆ 
"ತತ್ತಮ' ಎಂದು ಕರೆದಿರುವ ಅಂಕ, ಅಂಗಣ, ಅಟ್ಟ ಕಂಕಣ, ಕೋಟಿ, ಗಂಡ, 
ಗಲ್ಲ ಗಾಳ, ಗೋಣಿ, ತಳ, ತೋರಣ, ಪಟ್ಟ ಬಂದಿ, ಬಲ, ಬಿಲ, ಮಂಚ, 
ಮಣಿ, ಮಾಲೆ, ವಲ್ಲಿ ಲತೆ, ಸಬಳ. -ಎಂಬ ಶಬ್ದಗಳೂ ಇವೆ. ಇವುಗಳು 
ಸಂಸ್ಕೃತವೊ, ಕನ್ನಡವೂ"? ಎಂಬ ಬಗ್ಗೆ ಭಾಷಾಶಾಸ್ತ್ರಜ್ಞರು ಸಂಶಯಪಡುತ್ತಿದ್ದಾರೆ. ಡಾ|| 
ಕಾಲ್ಪ್ಹೆಲ್‌-ಎಂಬಾತನು ತನ್ನ ತುಲನಾತ್ಮಕವ್ಯಾಕಂ೦'ಣದಲ್ಲಿ ಬರೆದಿ೦ುಎದು 
ಮನನೀಯವಾಗಿರುತ್ತದೆ. 

(1) ಸಂಸ್ಕೃತದಲ್ಲಿ ಒಂಟಿಗನಾಗಿ ಧಾತುವಿಲ್ಲದೆ, ತನ್ನಿಂದ ಉತ್ಪನ್ನವಾಗಿರುವ 
ಬೇರೆಯ ಶಬ್ದಗಳು ಇಲ್ಲದೆ ಇರುವ, ಆದರೆ- ಕನ್ನಡ, ತೆಲಗು ಮುಂತಾದ ದ್ರಾವಿಡ 
ಭಾಷೆಗಳಲ್ಲಿ ತನಗೆ ಸಂಬಂಧಿಗಳಾಗಿರುವ ಶಬ್ದಗಳಿರುವ ಮಾತು ಸಂಸ್ಕೃತಕ್ಕೆ ಬಂದದ್ದು 
(2) ಸಂಸ್ಕೃತದಲ್ಲಿ ಅದೇ ಅರ್ಥವನ್ನು ಕೊಡುವ ಹಲವು ಶಬ್ದಗಳಿದ್ದು ದ್ರಾವಿಡ ಭಾಷೆಗಳಲ್ಲಿ 
ತಾನೊಂದೇ ಇರುವ ಶಬ್ದವು ಸಂಸ್ಕೃತಕ್ಕೆ ಸೇರಿದ್ದಲ್ಲ (3) ಸಂಸ್ಕೃತಕ್ಕೆ ಸಂಬಂಧಪಟ್ಟ 
ಆರ್ಯಭಾಷೆಗಳಲ್ಲಿ ಎಲ್ಲಿಯೂ ಇಲ್ಲದೆ ಇದ್ದು ದ್ರಾವಿಡಭಾಷೆಗಳಲ್ಲೆಲ್ಲ ಇರುವ ಶಬ್ದವು 
ಸಂಸ್ಕೃತಕ್ಕೆ ಹೊಸದಾಗಿ ಬಂದದ್ದು (4) ಸಂಸ್ಕೃತ ನಿಘಂಟುಕಾರರು ಕೊಟ್ಟಿರುವ ವೃತತ್ತಿಯು 
ಅಸ್ವಾಭಾವಿಕವಾಗಿದ್ದು ದ್ರಾವಿಡಭಾಷೆಗಳಲ್ಲಿ ಒಪ್ಪುವ ಧಾತುವಿನಿಂದ ದ್ರಾವಿಡಭಾಷೆಯವರು 
ಆ ಶಬ್ದದ ವ್ರತತ್ತಿಯನ್ನು ತೋರಿಸುತ್ತಿರುವ ಶಬ್ದವು ದ್ರಾವಿಡಭಾಷೆಯಿಂದಲೇ ಬಂದದ್ದು 
(5) ದ್ರಾವಿಡಭಾಷೆಗಳಲ್ಲಿರುವ ಅರ್ಥವು ವಖಖ್ಯವಾಗಿದ್ಳೂ ಸಂಸ್ಕೃತದಲ್ಲಿ 
ಗೌಣಾರ್ಥದಲ್ಲಿಯೇ ಪ್ರಯುಕ್ತವಾಗಿರುವ ಶಬ್ದವು ಸಂಸ್ಕೃತವಲ್ಲ; ದ್ರಾವಿಡ ಭಾಷೆಗಳ 
ಪಂಡಿತರು ಸಂಸ್ಕೃತವನ್ನು ಗೌರವದಿಂದ ಕಾಣುತ್ತಿರು ವವರಾಗಿದ್ದರೂ ದ್ರಾವಿಡಭಾಷೆಗೆ 


!. ಈ ಲೇಖನದಲ್ಲಿ ನಾನು ಕಿಟ್ಟಲ್‌ ಸಾಹೇಬರು ಬರೆದಿರುವ ಕನ್ನಡನಿಘಂಟುವಿನ 
ಪೀಠಿಕೆಯಲ್ಲಿರುವ ಯುಕ್ತಿಗಳನ್ನೇ ಮುಖ್ಯವಾಗಿ ಬಳಸಿಕೊಂಡಿರುತ್ತೇನೆ. 


94 ಸಂಸ್ಕೃತವೂ ಸಂಸ್ಕೃತಿಯೂ 


ಸೇರಿದ್ದೆಂದೇ ಬಾಯಿಬಿಟ್ಟು ಹೇಳುತ್ತಿರುವ ಶಬ್ದವು ಸಂಸ್ಕೃತಕ್ಕೆ ಹೊಸದಾಗಿ ಬಂದದ್ದು ಇಂಥ 
ಕಾರಣಗಳು ಅನೇಕವಿದ್ದರಂತೂ ಅಂಥ ಶಬ್ದಗಳು ಸಂಸ್ಕೃತಕ್ಕೆ ದ್ರಾವಿಡಭಾಷೆಗಳಿಂದಲೇ 
ಬಂದಿರಬೇಕು ಎಂದು ಧಾರಾಳವಾಗಿ ನಿಶ್ಚಯಿಸ ಬಹುದು- 
ಎಂಬುದು ಆ ಪಾಶ್ಚಾತ್ರ್ಯ ವಿದ್ದಾಂಸನ ಮತ. 

ರೆವರೆಂಡ್‌ ಎಫ್‌. ಕಿಟ್ಟಲ್‌ಸಾಹೇಬರು ಬರೆದಿರುವ ಕನ್ನಡ- ಇಂಗ್ಲಿಷು 
ನಿಘಂಟುವಿನಲ್ಲಿ ಸಂಸ್ಕೃತಕ್ಕೆ ದ್ರಾವಿಡಭಾಷೆಗಳಿಂದ ಬಂದಿರಬಹುದೆಂದು ತೋರುವ 
ಶಬ್ದಗಳನ್ನು- ಶರೀರಕ್ಕೆ ಸಂಬಂಧಪಟ್ಟವು, ಪ್ರಾಣಿಗಳಿಗೆ ಸೇರಿದ ಶಬ್ದಗಳು, 
ಮರಗಿಡಗಳಿಗೆ ಸಂಬಂಧಪಟ್ಟವು, ಲೋಹಗಳಿಗೆ ಸಂಬಂಧವಾಗಿರುವವು- ಎಂದು 
ಮುಂತಾಗಿ ವರ್ಗಗಳಾಗಿ ವಿಂಗಡಿಸಿ 420 ಶಬ್ದಗಳ ಒಂದು ಪಟ್ಟಿಯನ್ನು ಬರೆದಿರುತ್ತದೆ. 
ಅಲ್ಲಿರುವ ಶಬ್ದಗಳಲ್ಲ ಸಂಸ್ಕೃತಕ್ಕೆ ಹೂರಗಿನಿಂದಲೆ ಬಂದವುಗಳಂಬ ವಿಷಯಕ್ಕೆ 
ಮತಭೇದವಿರಬಹುದು. ಸಂಸ್ಕೃತದಿಂದ ದ್ರಾವಿಹಭಾಷೆಗಳಿಗೇ ಬಂದಿರಲಿ, ಸಂಸ್ಕೃತಕ್ಕೇ 
ಆ ಭಾಷೆಗಳಿಂದ ಬಂದಿರಲಿ, ಅಂತೂ ಕೆಲವು ಶಬ್ದಗಳು ಈ ಎರಡು ಭಾಷಗಳಿಗೂ 
ಸಮಾನವಾಗಿರುವಂತೆ ಕಾಣುತ್ತಿವೆ- ಎಂಬುದಕ್ಕೆ ಸಂಶಯವಿಲ್ಲ. 

ಸಂಸ್ಕೃತವೂ ಕನ್ನಡವೂ ಒಂದಕ್ಕೊಂದು ಹತ್ತಿಕೊಂಡಿರುವ ಭಾಷಗಳಂಬುದಕ್ಕೆ 
ಸ್ವಲ್ಪವೂ ಸಂಶಯವಿಲ್ಲವೆಂದು ಈವರೆಗೆ ನಾನು ಬರೆದಿರುವ... ಲೇಖನಗಳಿಂದ 
ಓದುಗರಿಗೆ ತೃಪ್ತಿಯಾಗಿರಬೇಕಷ್ಟ% ಇಷ್ಟು ಹತ್ತಿರವಾಗಿರುವ ಸಂಸ್ಕೃತವನ್ನು 
ಕಡೆಗಣಿಸುವದು ಕನ್ನಡಿಗರಿಗೆ ಯುಕ್ತವೆನಿಸೀತೆ? ಈ ಯುಕ್ತಿಗಳು ಕನ್ನಡದಂತೆ ಮಿಕ್ಕ 
ದ್ರಾವಿಡಭಾಷೆಗಳಿಗೂ ಅನ್ನಯಿಸುವವು. ಉತ್ತರದೇಶ'ದಲ್ಲಿ ಬಳಕೆಯಲ್ಲಿರುವ 
ಸಂಸ್ಕೃತೋತ್ಸನ್ನಭಾಷಗಳಿಗಂತೂ ಸಂಸ್ಕೃತಸಂಬಂಧವು ಅತ್ಯಂತ ಅನಿವಾರ್ಯವಾಗಿರು 
ತ್ತದೆ ಎಂಬುದನ್ನು ಹೇಳಬೇಕಾದದ್ಲೇ ಇಲ್ಲ. 

ಹೀಗೆ ಸಂಸ್ಕೃತವು ಭಾರತದೇಶದ ಭಾಷೆಗಳೊಡನೆ ಹಾಲುನೀರುಗಳಂತೆ 
ಹೊಂದಿಕೊಂಡಿದೆ ಎಂದಾಯಿತು. "ಸಂಸ್ಕೃತಕ್ಕೆ ಬಹಿಷ್ಠಾರವನ್ನೇ ಹಾಕೋಣ' ಎಂದು 
ಪ್ರತಿಜ್ಞಮಾಹುವದು ನಮ್ಮ ದೇಶಭಾಷೆಗಳಿಗೆ ಮಾತೃದ್ರೋಹವಾಗುವದೆಂಬುದರಲ್ಲಿ 
ಸ್ವಲ್ಪವೂ ಸಂಶಯವಿಲ್ಲ. ಸಂಸ್ಕೃತವನ್ನು ನಮ್ಮ ದೇಶದವರು ಹೀಗೆ ಕಾಣಬೇಕು"? ಆ 
ಭಾಷ ಈಗಿನ ನಮ್ಮ ವ್ಯವಹಾರಕ್ಕೆ ಹೊಂದುಗೆಯಾಗಿದೆಯೆ* ಇದ್ದರೆ ನಾವು ಅದಕ್ಕೆ 
ಯಾವ ಸ್ಥಾನವನ್ನು ಕೊಡಬೇಕು"?- ಎಂಬಿವೇ ಮುಂತಾದ ಪ್ರಶ್ನೆಗಳಿಗೆ ಮತ್ತೊಂದು 
ಲೇಖನದಲ್ಲಿ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. 


ಜೇ ಸೇ ಜೇ ೫ ೫ 


95 


36. ಸಂಸ್ಕೃತದೊಡನೆ ಉಳಿಯಿರಿ, ಇಲ್ಲವೆ ಅಳಿಯಿರಿ 


ಅಣ್ಣಗಳಿರ, ಸಂಸ್ಕೃತವು ಕನ್ನಡಕ್ಕೆ ಎಷ್ಟರಮಟ್ಟಿಗೆ ಬೇಕಾಗಿದೆ, ಸಂಸ್ಕೃತವನ್ನು 
ಬಿಟ್ಟರ ಕನ್ನಡವ) ಆತ್ಮಿಹತ್ಯಮಾಡಿಕೊಂಡತೆಯೇ ಆದೀತು- ಎಂಬುದನ್ನು 
ತಿಳಿಸಿದ್ದಾಯಿತು. ಈ ಮಾತು ಪ್ರತಿಯೊಂದು ದೇಶಭಾಷೆಗೂ ಅನ್ವಯಿಸುತ್ತದೆ. 
ಸಂಸ್ಕೃತವೇ ದೇಶ ಭಾಷಗಳು ಮೈದುಂಬಿಕೊಂಡು ಹೃಷ್ಟಪುಷ್ಪವಾಗಿರುವುದಕ್ಕೆ 
ಬೇಕಾಗಿರುವ ರಕ್ತಮಾಂಸಗಳು, ಉಸಿರು- ಇಷ್ಟೇ ಅಲ್ಲ, ಅವುಗಳ ಪರಮಾರ್ಥವಾದ 
ಇರವಿಂದರೆ ಸಂಸ್ಕೃತವೇ ಎಂಬುದನ್ನು ಯಾರೊಬ್ಬರೂ ಮರೆಯುವಂತಿಲ್ಲ. 


ದೇಶಭಾಷಗಳಲ್ಲವೂ ಆಯಾ ರಾಷ್ಟ್ರದಲ್ಲಿ ಆಡಳಿತದ ಭಾಷೆಯಾಗಿರಬೇಕೆಂಬ 
ಹಿರಿಯಾಸೆಯನ್ನು ಪೂರ್ತಿಮಾಡಿಕೊಳ್ಳುವದಕ್ಕೆ ಪ್ರಯತ್ನಪಟ್ಟಿವೆ. ಆದರೆ ಅವು ಎಲ್ಲಾ 
ಬಗೆಯಿಂದಲೂ ಜೀವನದ ಎಲ್ಲಾ ವ್ಯವಹಾರಕ್ಕೂ ತಿಕ್ಕಷ್ಟು ಪುಷ್ಪಭಾಷಗಳಾಗಿ 
ಉಳಿಯಬೇಕಾದರೆ, ಆಯಾ ಪ್ರಾಂತದ ಭಾಷಯ ಸ್ಥಾನವನ್ನು ಭದ್ರವಾಗಿರಿಸಿಕೊಳ್ಳ 
ಬೇಕಾದರೆ ಸಂಸ್ಕೃತದ ಸಾಹ್ಯವು ಅವಕ್ಕೆ ಬೇಕು; ಇಲ್ಲದಿದ್ದರೆ ಅವುಗಳ ಕಾಲುಗಳು 
ಅದಿರಾಡುವದಕ್ಕೆ ಮೊದಲುಮಾಡುವವು), ಬೆನ್ನುವೂಳೆಯು ಮುರಿದು 
ಹೋಗುವದು. 

ಹಿಂದಿಪ್ರಚಾರದ ಉನ್ಗಾದವು ಈಗ ನಮ್ಮ ನಾಯಕರುಗಳಿಗೆ ಹಚ್ಚಾಗಿದೆ, ಆದರ 
ಹಿಂದಿಯು ಅರ್ಥಭಾಗಕ್ಕಿಂತ ಹೆಚ್ಚಾಗಿ ಸಂಸ್ಕೃತವೇ ಆಗಿರುತ್ತದೆ; ಸಂಸ್ಕೃತವನ್ನು 
ಹಿಂದಕ್ಕೊತ್ತಿದರೆ ಹಿಂದಿಯು ಎಲ್ಲಾ ಭಾಷೆಗಳಿಗಿಂತಲೂ ಹಿಂದಕ್ಕೆ ಬೀಳುವದು; 
ಇದರಲ್ಲಿ ಸಂಶಯವಿಲ್ಲ 


ದೇಶದಲ್ಲಿ ಹಿಂದಿಯ ಜೊತೆಗೆ ಇಂಗ್ಲಿಷನ್ನು ಎಲ್ಲರೂ ಓದಲೇಬೀಕಂಬ 
ಹವಣಿಕೆಯು ಈಗ ಎದ್ದುಕೊಂಡಿದೆ. ಸಂಸ್ಕೃತವನ್ನು ಬಿಟ್ಟು ಈ ಗುರಿಯನ್ನೆ ಮುಂದು 
ಸಾಗಿಸಿದರೆ, "ಮನೆಗೆ ಮಾರಿ, ಹರರಿಗೆ ಉಪಕಾರಿ' ಎಂಬ ಗಾದೆಗೆ ನಾವು) 
ಉದಾಹರಣೆಯಾದೇವು' ಎಚ್ಚರಿಕ. ಇಂಗ್ಲಿಷು ಅನೇಕ ಜನಾಂಗಗಳಿಗೆ ಸಂಪರ್ಕಭಾಷ 
ಯಾಗಿರಬಹುದು; ಅದರಲ್ಲಿ ಉತ್ತಮವಾಜ್ಯಯವಿರಬಹುದು; ಆದರ ಅದನ್ನು ಜನ 
ಸಾಮಾನ್ಯವು ಕಲಿಯಲೇಬೇಕು- ಎಂಬುದು ಸಂಸ್ಕೃತವಂಬ ನಮ್ಮ ವ್ಯವಹಾರವೃಕ್ಷದ 
ತಾಯಿಬೇರಿಗೆ ಕೊಡಲಿಯನ್ನು ಹಾಕಿದಂತಾಗುವದು; ಇದನ್ನು ನೆನಪಿಡಿರಿ. 


ಉತ್ತರಬೇಶಗಳಲ್ಲಿ ದಕ್ಷಿಣದ ಭಾಷಯೊಂದನ್ನೂ ದಕ್ಷಣದೇಶ'ದಎರು 


96 ಸಂಸ್ಕೃತವೂ ಸಂಸ್ಕೃತಿಯೂ 


ಕಡ್ಡಾಯವಾಗಿ ಹಿಂದಿಯನ್ನೂ ಕಲಿಯಲೇಬೇಕೆಂಬ ಯೋಜನೆಯು ನಮ್ಮ ಮುಂದೆ 
ಇದೆ. ಇದು ಜನಗಳ ಸಂಪರ್ಕಕ್ಕೆ ಸಾಧನವೆಂದು ಹೇಳಲಾಗಿದೆ. ಆದರೆ ಆ ದೇಶದಲ್ಲಿ 
ಪ್ರಯಾಣಮಾಡುವವರು, ವರ್ತಕರಾಗಲಿ, ಯಾತ್ರಿಕರಾಗಲಿ, ಬೇರೆಬೇರೆಯ 
ಪ್ರಾಂತಗಳಲ್ಲಿ ವ್ಯವಹಾರಕ್ಕೆಂದು ಸಂಚರಿಸುವ ಪ್ರಯಾಣಿಕನಾಗಲಿ, ತಮಗೆ ಸಂಪರ್ಕಕ್ಕೆ 
ಬೇಕಾದ ಭಾಷಗಳನ್ನು ಅಗತ್ಯವಾಗಿ ಅವಶ್ಯವೆಂದು ಕಂಡಷ್ಟು ಮಟ್ಟಿಗೆ ಕಲಿತೇ 
ತೀರುತ್ತಾರೆ. ಇದಕ್ಕಾಗಿ ವಿದ್ಯಾಭ್ಯಾಸದ ಪಾಠದ ಪಟ್ಟಿಯಲ್ಲಿ ಈ ಕ್ರಮವನ್ನು 
ಒದಗಿಸುವ ಅವಿವೇಕವು ನಮ್ಮ ತಲೆಯಲ್ಲಿ ಏತಕ್ಕ ತೋರಿಕೊಳ್ಳಬೇಕೂ, ನನಗಂತೂ 
ತಿಳಿಯದು. 


ಸಂಸ್ಕೃತಕ್ಕಿಂತ ದೇಶಭಾಷಗಳ ಪೋಷಕಭಾಷಯು ಹೇಗೆ ಇನ್ನೊಂದಿಲ್ಲವೋ, 
ಹಾಗೆಯೇ ದೇಶದ ಜನರನ್ನು ಸಂಸ್ಕೃತಿಯ ದೃಷ್ಟಿಯಿಂದ ಒಕ್ಕೂಟದಲ್ಲಿ ಸೇರಿಸುವ 
ಭಾಷೆ ಇದನ್ನು ಬಿಟ್ಟರೆ ಮತ್ತೊಂದು ಇಲ್ಲ. ಅಳಿಯನನ್ನು ಬಿಟ್ಟು ದಿಬ್ಬಣ ತೆರಳುವಂತೆ, 
ನಾವೇಕೆ ಈ ಭಾಷಯನ್ನು ಮೂಲೆಗೆ ಮುಟ್ಟಾಗಿಸುತ್ತಿದ್ದೇವೆಯೋ ನನಗಂತೂ ಸಲ್ಪವೂ 
ತಿಳಿಯದೆ ಇದೆ. 

ಭಾರತದೇಶದ ಜನರಲ್ಲಿ ವಿವಿಧಭಾಷಗಳವರು, ವಿವಿಧವೇಷಗಳವರು 
ವಿವಿಧದೇಶಾಚಾರವುಳ್ಳಎರು, ಬಗೆಬಗೆಯ ಮತಪ್ರಭೇದಗಳಿಗೆ ಸೇರಿದವರು- 
ಇಷ್ಟೆಲ್ಲ ಇದ್ದರೂ ನಮ್ಮ ವಾಜ್ಯಯಗಳೂ, ಕಲೆಗಳೂ, ಗಣಿತವೈದ್ಯಾದಿಲೌಕಿಕವಿದ್ಯೆಗಳು, 
ಐತಿಹಾಸಿಕಘಟನೆಗಳು- ಇವೆಲ್ಲಕ್ಕೂ ಆಧಾರವಾಗಿ ಒಂದು ಸಂಸ್ಕೃತಿಯಿದೆ. ಆ 
ಸಂಸ್ಕೃತಿಯನ್ನು ಉತ್ತಮ ರೀತಿಯಿಂದ ಪ್ರತಿಬಿಂಬಿಸುವ ಭಾಷ ಎಂದರೆ ಸಂಸ್ಕೃತವೇ 
ಆಗಿರುತ್ತದೆ. ಈ ದೇಶವೆಲ್ಲ ಒಂದೇ ಎಂಬುದನ್ನು ನೆನಪಿಗೆ ತರುವ 'ಆಸೇತು 
ಹಿಮಾಚಲಪರ್ಯಂತ' "ಕನ್ಯಾಕುಮಾರಿಯಿಂದ ಕಾಮರೂಪದವರೆಗೆ' ಇತ್ಯಾದಿ 
ವಚನವ್ಯಕ್ತಿಗಳು ಸಂಸ್ಕೃತದಲ್ಲಿಯೇ ಇವೆ. ರಾಮಾಯಣ ಮಹಾಭಾರತಗಳನ್ನು 
ನಮಗೆ ಅನುಗ್ರಹಿಸಿದ ವ್ಯಾಸವಾಲ್ಮೀಕಿಗಳು ಭಾರತದೇಶದ ಐಕ್ಯವನ್ನು 
ಗಟ್ಟಿ ಗೊಳಿಸಿರುವರಲ್ಲದೆ "ರಾಮ' 'ಕೃಷ್ಣ' ಎಂಬ ಎರಡು ಸುಪ್ರಸಿದ್ಧ 
ಭಗವದವತಾರಗಳನ್ನು ನಮ್ಮ ಬಗೆಗಣ್ಣಿನ ಮುಂದೆ ಇಟ್ಟಿರುತ್ತಾರೆ ; ಬಾದರಾಯಣರು 
ಮಾನವ ಜನತೆಗೇ ಏಕೆ ಇಡಿಯ ಪ್ರಾಣಿ ವರ್ಗಕ್ಕಿಲ್ಲ ಆತ್ಮನಾಗಿರುವ ಪರಬ್ರಹ್ಮವನ್ನು 
ತಿಳಿಸಿಕೊಟ್ಟು "ಜಗತ್ತೆಲ್ಲವೂ ಪರಮಾರ್ಥ ವಾಗಿ ಬ್ರಹ್ಮವೇ' ಎಂಬ ಉದಾತ್ತ 
ಭಾವನೆಯನ್ನು ನಮಗೆ ಕೊಟ್ಟಿರುತ್ತಾರೆ. 


ಸಂಸ್ಕೃತವೂ ಬ್ರಾಹ್ಮಣರೂ 97 


ಆದ್ದರಿಂದ ಭಾರತದೇಶದ ಭ್ರಾತೃವೃಂದ, "ಸಂಸ್ಕೃತವೇ ರಾಷ್ಟ್ರದ ಅಕೃತ 
ಭಾಷೆಯಾಗುವಂತೆ ಜನರೆಲ್ಲರೂ ಪ್ರಯತ್ನಿಸಬೇಕು' ಎಂದು ರಾಷ್ಟ್ರಪತಿಗಳಾದ ಡಾ|| 
ರಾಧಾಕೃಷ್ಣನ್‌ರವರು ಸೂಚಿಸಿರುವದನ್ನು ಲಕ್ಷ ವಾಗಿಟ್ಟುಕೊಳ್ಳಿರಿ. ವೈದಿಕಜನರು, 
ಸಂಸ್ಕತಿಪಂಡಿತರು, ದೇವಾಲಯಗಳ ಅಕಾರಿಗಳು, ಮರಠಾಠಪತಿಗಳು, 
ವೇದಾಂತಿಗಳು, ದೇಶಾಭಿಮಾನಿಗಳು, ಉದಾರಭಾವನೆಯುಳ್ಳ ಸಮಾಜಸುಧಾರಕರು, 
ಗೃಹಲಕ್ಜಿಯರನಿಸಿರುವ ವಿದ್ಯಾವತಿಯರಾದ ಮಹಿಳಯರು-ಎಲ್ಲರೂ ಸಂಸ್ಕೃತವನ್ನು 
ಮಾತನಾಡುವದು, ಓದುವದು, ಬರೆಯುವದು- ಇವುಗಳನ್ನು ನಿಮ್ಮ ನಿಮ್ಮ 
ಕತ್ರಗಳಲ್ಲಿ ಪ್ರಚಾರಮಾಡಿರಿ. 


ಜೇ ೫ ೫ ೫% ೫ 


37. ಸಂಸ್ಕೃತವೂ ಬ್ರಾಹ್ಮಣರೂ 


ಸಂಸ್ಕೃತವು ಭರತಖಂಹದ ಭಾಷಗಳಲ್ಲಿ ಒಂದು ಎಂದು ಸರಕಾರದವರು 
ಒಪ್ಟಿರುತ್ತಾರೆ. ಗಿಳಿಯನ್ನು ಪಂಜರದಲ್ಲಿಟ್ಟು ಹಾಲನ್ನೂ ಹಣ್ಣನ್ನೂ ಕೊಡುವಂತೆ, 
ಸಂಸ್ಕೃತವನ್ನು "ದೇವಭಾಷ' ಎಂದು ಹೊಗಳುತ್ತಾ ಅದಕ್ಲೂ ಒಂದು ಸ್ಥಾನವಿದೆ ಎಂದು 
ಹೇಳುತ್ತಿರುವದು ಜನಾನುರಾಗವನ್ನು ಗಳಿಸುವದಕ್ಕೆ ಒಂದು ಉಪಾಯವಾಗಿರ 
ಬಹುದು; ಆದರೆ ಆ ದಿವ್ಯಭಾಷಗೆ ಪೂಜ್ಯಭಾವವನ್ನು ತೋರಿಸುವ ಪ್ರಕಾರವೇನೂ 
ಇದಲ್ಲವೆಂಬುದು ಸ್ಪಷ್ಟಫಿ. ಭಾರತದೇಶದ ಹಲವು ಭಾಷಗಳಿಗೆ ಜನನಿಯಾಗಿರುವ, 
ಮತ್ತು ಕೆಲವು ಭಾಷೆಗಳಿಗೆ ಧಾತ್ರಿಯಾಗಿರುವ ಈ ಭಾಷಯ ನಿಜವಾದ ಬೆಲೆಯನ್ನು 
ಕಂಡುಕೊಂಡು ಅದಕ್ಕೆ ಸರ್ವೋಚ್ಛಸ್ಥಾನವನ್ನು ಕೊಡುವ ಮನಸ್ಸು ಒಂದಲ್ಲ ಒಂದುದಿನ 
ಸರಕಾರದವರಿಗೂ ಬರದೆಹೋಗಲಾರದು. ಆದರೆ ಆವರೆಗೆ ಪ್ರಜಾವರ್ಗದವರೇನು 
ಮಾಡಬೇಕು? ಆ ಭಾಷಯನ್ನು ಜನಾನುರಾಗಕ್ಕೆ ತಕ್ಕದ್ದಾಗಿ ಮಾಡುವದಕ್ಕೆ 
ಯಾವಯಾವ ವರ್ಗದ ಜನರು ಯಾವಯಾವ ಬಗೆಯಲ್ಲಿ ಪ್ರಯತ್ನವನ್ನು 
ಮಾಡಹಬೇಕು"?- ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಕೂಳ್ಳುವದಕ್ಕೆ ಪ್ರಯತ್ನಿಸೋಣ. 

ಮೊಟ್ಟಮೊದಲು ಈ ದೇಶದಲ್ಲಿರುವ ಬ್ರಾಹ್ಮಣವರ್ಗದವರ ಕರ್ತವ್ಯವನ್ನು ಇಲ್ಲಿ 
ಹೇಳಬೇಕಾಗಿದೆ. 'ಬ್ರಾಹ್ಮಣನಾದವನು ಯಾವದೊಂದು ಪ್ರಯೋಜನವನ್ನೂ 
ಬಯಸದ ವೇದವನ್ನು ಆರು ಅಂಗಗಳೂಡನೆ ಅಧ್ಯಯನಮಾಹಬೇಕು- ಎಂಬ ವಿ 
ಯೊಂದು ಇದೆ. ವೇದಾಧ್ಯಯನ, ಶಾಸ್ತ್ರವಿಚಾರ- ಇವುಗಳನ್ನು ತಪ್ಪದೆ ಮಾಡುವದೂ 


98 ಸಂಸ್ಕೃತವೂ ಸಂಸ್ಕೃತಿಯೂ 


ಮಾಡಿಸುವದೂ ಬಾಹಣ.ದ ರಕಣೆಗೆ ಅತ.ವಶ 
ತ್‌ ಲ. ಜ್‌ 
ಲು 


ಶುತಿಸ ತಿಗಳ ಕಟಪಣೆ. ಐಹಿಕಪಾರತಿಕಸುಖಕೆ ತಮ ತಮ ವರ್ಣದ ಮತು 
ಈ ಕ್ರಿಲೆ ಜಿಬಿ ೨ ರ ಈ ಕ್ರಿ 59 


ವಾಗಿರುತ್ತದೆ- ಎಂಬುದು 


ಆಶ್ರಮದ ಕರ್ಮವನ್ನು ಮಾಡುವದು ಅತ್ಯವಶ್ಯವೆಂಬುದು ನಮ್ಮ ಹಿರಿಯರ 
ಜೀವನಸೂತವಾಗಿತ್ತುಘ. “ವರ್ಣಾ ಆಶ್ರಮಶ್ಚ ಸಕರ್ಮನಿಷ್ಠಾಃ ಪ್ರೇತ್ಯ ಕರ್ಮ 
ಫಲಮ್‌ ಅನುಭೂಯ ತತಃ ಶೇಷೇಣ ವಿಶಿಷ್ಠದೇಶಜಾತಿಕುಲಧರ್ಮಾಯುಃ 
ಶ್ರುತವೃತ್ತವಿತ್ತಸುಖಮೇಧಸೋ ಜನ್ಮ ಪ್ರತಿಪದ್ಯನ್ರೇ'' ಆಯಾ ವರ್ಣದ ಮತ್ತು 
ಆಶ್ರಮದವರು ತಮ್ಮತಮ್ಚ ಕರ್ಮದಲ್ಲಿಯೇ ನಿಷ್ಠರಾಗಿದ್ದರೆ ಈ ಲೋಕವನ್ನು 
ಬಿಟ್ಟಮೇಲೆ ಪರಲೋಕದಲ್ಲಿ ಆ ಪುಣ್ಯದ ಫಲವನ್ನು ಅನುಭವಿಸಿ, ಉಳಿದ ಕರ್ಮದ 
ಫಲವಾಗಿ ಅದಕ್ಕೆ ತಕ್ಕ ದೇಶ, ಜಾತಿ, ಕುಲ, ಧರ್ಮ, ಆಯುಸ್ತುಫಿ', ಶಾಸ್ತ್ರಜ್ಞಾನ, ನಡತೆ, 
ಧನ, ಸುಖ, ಮೇಧಾಶಕ್ಕಿ- ಇವುಗಳಿಂದ ಕೂಡಿದ ಜನ್ಮವನ್ನು ಪಡೆಯುತ್ತಾರೆ- ಎಂದು 
ಆಪಸ್ತಂಬರು ಬರೆದಿರುತ್ತಾರೆ. 


ಜ್ಞಾನಕ್ಕಾಗಿಯೇ ಜೀವನವನ್ನೆಲ್ಲ ಧಾರಯರದು ಪರರಿಗೂ ಸದಾಚಾರ 
ಸದ್ದಿಚಾರಗಳಲ್ಲಿ ಆಸಕ್ತಿಯನ್ನುಂಟುಮಾಡಬೇಕನ್ನುವ ಗುರಿಯನ್ನೇ ಇಟ್ಟುಕೊಂಡಿರುವ 
ಉತ್ತಮಬ್ರಾಹ್ಮಣರು ವೇದಾಭ್ಯಾಸವನ್ನು ಮಾಡಿ, ಸಂಸ್ಕೃತಭಾಷಯನ್ನು ತಾವೂ 
ಕಲಿತು ಜನರಿಗೂ ಆ ದಿವ್ಯಭಾಷಯಲ್ಲಿ ಆದರವನ್ನುಂಟುಮಾಡುವದು ತಮ್ಮ 
ಕರ್ತವ್ಯವೂ ಪುರುಷಾರ್ಥಸಾಧನವೂ ಆಗಿರುವದೆದು ನಂಬುವ ಕಾಲವೊಂದಿತ್ತುಫಿ. ಆ 
ನಂಬಿಕೆಯು ಸಡಿಲವಾದಂತೆಲ್ಲ ಬ್ರಾಹ್ಮಣರಲ್ಲಿ ಕಾಮವು ಹಚ್ಚ ಅನಾಚಾರದಲ್ಲಿ 
ಆಸಕ್ತಿಯುಂಟಾಗಿರಬೇಕು. ನಮ್ಮ ದೇಶದ ದೌರ್ಭಾಗ್ಯದಿಂದ ಆರ್ಯಾಚರಣೆಯಲ್ಲಿ 
ಆದರವಿಲ್ಲದವರೂ ಆರಭಾತಿಕದೃಷ್ಟಿಪ್ರಧಾನರೂ ಆದ ಪರದೇಶದವರ ಆಳ್ವಿಕೆಗೆ ನಾವು 
ಒಳಪಟ್ಟಮೇಲ, ಐಓಕಜೀವನವನ್ನು ನಿರ್ವಾಹಮಾಡಿಕೊಳ್ಳುವ ಹವಣಿಕೆಯಿಂದ 
ಬ್ರಾಹ್ಮಣರು ಕರ್ತವ್ಯವಿಮುಖರಾಗಿ ಅಧರ್ಮಕ್ಕೂ ಕೈಹಾಕಿದರು. ಕಾಲಕ್ರಮದಲ್ಲಿ 
ವೇದವಿಮುಖರಾದರು, ಸಂಸ್ಕೃತಭಾಷಯನ್ನು ಬಿಟ್ಟು ರಾಜಭಾಷಯಲ್ಲಿಯೇ 
ಆಸಕ್ತಿಯನ್ನು ವಹಿಸಿದರು. ಹೀಗೆ ಬ್ರಾಹ್ಮಣ್ಯವು ಖಿಲವಾಗಲು ಸಂಸ್ಕೃತಕ್ಕೆ 
ಪೋಷಣೆಯೂ ಪ್ರೋತ್ಸಾಹವೂ ಕಡಿಮೆಯಾಗಿ ಅದು ಆಡುವ ಭಾಷಯಾಗಿದ್ದದ್ದು 
ಕೃಶವಾಗಿ ಗ್ರಂಥಸ್ಥಭಾಷಯಾಯಿತು. ಬ್ರಾಹ್ಮಣರನ್ನೇ ಅನುಕರಿಸುತ್ತಿದ್ದ ಇತರರೂ 
ಅವರನ್ನೇ ಹಿಂಬಾಲಿಸಿದರು. ಸಂಸ್ಕೃತಿವು ಕುಚ್ಚು ಹಚ್ಚಾಗಿ ಕಣ್ಣರೆಯಾಗಲು ಜನರು 
ತಮ್ಮ ಸಂಸ್ಕೃತಿಯನ್ನೂ ಮರೆಯುತ್ತಾ ಬಂದರು. 

ಈಗಿನ ಶೋಚನೀಯಸ್ಸಿತಿಗೆ ಇಳಿದಿರುವ ಜನಸಾಮಾನ್ಯಕ್ಕ ಬ್ರಾಹ್ಮಣರೇ 


ಸಂಸ್ಕೃತವೂ ಬ್ರಾಹ್ಮಣರೂ 99 


ಮೊಟ್ಟಮೊದಲು ದಾರಿಯನ್ನು ತೋರಿಸಬೇಕೆಂಬುದು ಸ್ಪಷ್ಟವಾಗಿದೆ. ಸಂಸ್ಕೃತದಲ್ಲಿ 
ಧರ್ಮ, ಅರ್ಥಿ, ಕಾಮಿ, ಮೋಕ್ಷ- ಎಂಬ ನಾಲ್ಕು ಪುರಂುಷಾರ್ಥಗಳಿಗೂ 
ಸಾಧನವಾಗಿರುವ ಗ್ರಂಥಗಳು ಹೇರಳವಾಗಿವೆ. ಬ್ರಾಹ್ಮಣರಾದವರು ತಾವು ಮಾಡಿರುವ 
ತಪ್ಪಿಗೆ ಪ್ರಾಯುತ್ಲಿತ್ತವಾಗಿ ಕೂಡಲೆ ವೇದಾಭ್ಯಾಸವನ್ನೂ ಸಂಸ್ಕೃತಾಭ್ಯಾಸವನ್ನೂ 
ತಮ್ಮ ವರ್ಗದವರಲ್ಲಿ ಮೊದಲು ಆಚರಣಗೆ ತರಬೇಕು. ಖುಷಿಗಳು ತಮುಗೆ 
ಮಾಡಿಕೊಟ್ಟೆಯವ ಉಪಕಾರದ ಖಣವನ್ನು ತೀರಿಸುವದು ಅತ್ಯವಶ್ಯವೆಂದೂ 
ಬ್ರಾಹ್ಮಣ್ಯವನ್ನು ತಾವೂ ರಕ್ಷಸಿಕೂಂಡರೆ ಧರ್ಮವೇ ರಕ್ಷತವಾಗುವದಂದೂ ನಂಬಿ 
ಅಲ್ಲಲ್ಲಿ ಸಂಸ್ಕೃತಪಾಠಶಾಲಗಳನ್ನು ಸ್ಥಾಪಿಸಿ ಜನಸಾಮಾನ್ಯಕ್ಕೆ ಆ ಭಾಷಯ 
ಪರಿಚಯವನ್ನು ಮಾಡಿಕೊಡುವ ಪ್ರಯತ್ನವನ್ನು ಮಾಡಬೇಕು. ಸಂಸ್ಕೃತಭಾಷಯಲಳ್ಲಿ 
ಪ್ರಚಲಿತವಿಷಯಗಳನ್ನು ಕುರಿತು ಗ್ರಂಥಗಳನ್ನು ಲಲಿತವಾದ ಭಾಷಯಲ್ಲಿ 
ರಚಿಸಿಕೊಳ್ಳಬೇಕು. ಇಂಗ್ಲಿಷುಭಾಷಯಲ್ಲಿ ಲ್‌ಕಿಕವಿಚಾರಗಳನ್ನು ಕುರಿತ ಪುಸ್ತಕಗಳು 
ಸಿದ್ದವಾಗಿರುವ ಬನ್ನ € ಅನುಕರಿಸಿ ಸುಲಭವಾಗಿ ಹುಡುಗರೂ ವಯಸ್ವರೂ 
ತಿಳಿಯುವದಕ್ಕೆ ತಕ್ಷ ವಿಷಯಗಳನ್ನು ಒಳಗೊಂಡ ಬೇರೆಬೇರೆಯ ಅಂತಸ್ಥಿನ 
ಸಂಸ್ಕೃತ ಪುಸ್ತಕಗಳನ್ನು ಹೂರಕ್ಕೆ ತರಬೇಕು. ಬರಿಯ ಕಾವ್ಯಗಳನ್ನು ಓದಿಸಿ 
ಕೃತಾರ್ಥರಾಗುವೆವೆಂಬ ಹುಚ್ಚು ನಂಬಿಕಯನ್ನು ಬದಿಗಿಟ್ಟು ಗಣಿತ, ಇತಿಹಾಸ, 
ಭೂವಿವರಣೆ, ಆರೋಗ್ಯಶಾಸ್ತ- ಮುಂತಾದ ವಿಷಯಗಳನ್ನು ಕುರಿತ ಗ್ರಂಥಗಳನ್ನು 
ಓದುವದು, ಅರ್ಥವನ್ನು ಹೇಳುವದು, ವಿಷಯಗಳನ್ನು ಕುರಿತು ಸಂಭಾಷಣೆ 
ಮಾಹುವದು-ಮುಂತಾದ ಕ್ರಮಗಳನ್ನು ಅನುಸರಿಸಬೇಕು. 

ಎಲ್ಲಕ್ಕೂ ಮೊದಲು ಸಂಸ್ಕೃತಭಾಷೆಯಲ್ಲಿ ಸಂಭಾಷಣೆ ಮಾಡುವ ಪದ್ಧತಿ 
ಯನ್ನು ಆಚರಣೆಗೆ ತರಬೇಕು. ಮನೆಯಲ್ಲಿ ಹೆಂಗಸರು, ಮಕ್ಕಳು, ಅತಿಥಿಗಳು, 
ಅಭ್ಯಾಗತರು- ಮೊದಲಾದವರೊಹನೆ ಸಂಸ್ಕೃತದಲ್ಲಿಯೇ ಮಾತನಾಹುವದಕ್ಕೆ ಬೇಕಾದ 
ಸಂಭಾಷಣೆಯ ಪುಸ್ತಕಗಳನ್ನು ಏರ್ಪಡಿಸಿಕೊಳ್ಳಬೇಕು. ಭಾಷಯ ತಳಹದಿಯಾಗಿ 
ಅತ್ಯವಶ್ಯವಾಗಿ ಬೇಕಾಗುವ ಸರ್ವನಾಮಗಳು, ವಿಶೇಷಣಗಳು, ಸಂಖ್ಯಾವಾಚಕಗಳು, 
ಅವ್ಯಯಗಳು, ದಿನದಿನದ ವ್ಯವಹಾರದಲ್ಲಿ ಬಳಕೆಯಲ್ಲಿರುವ ವಸ್ತುಗಳ ಹಸರುಗಳು- 
ಇವುಗಳನ್ನು ಕುರಿತ ಪ್ರಧಾನಶಬ್ದಗಳನ್ಸೂಳಗೊಂಡ ಸಂಭಾಷಣೆಯ ಪುಸ್ತಕವೊಂದನ್ನು 
ಪ್ರಕಟಿಸಿ ಭಾಷಾಭಿಮಾನಿಗಳ ಸಹಾಯದಿಂದ ಉಚಿತವಾಗಿ ಜನಸಾಮಾನ್ಯರಲ್ಲಿ 
ಹಂಚುವ ಕಾರ್ಯವನ್ನು ಪ್ರಾರಂಭಿಸಬೇಕು. ನಮ್ಮ ದೇಶದ ಆಚಾರ, ವ್ಯವಹಾರಗಳ 


ಜಿ 
ಪರಿಚಯವನ್ನು ಮಾಡಿಕೊಡುವ ವಾಕ್ಯಗಳನ್ನೇ ಹಚ್ಚಾಗಿ ಬಳಸಬೇಕು. ವೃತ್ತಾಂತಪತ್ರಿಕ 


100 


ಗಳಲ್ಲಿ ಬರುವ ಸುದ್ದಿಗಳನ್ನು ಕುರಿತು ಸಣ್ಣಸಣ್ಣ ವಾಕ್ಯಗಳಿಂದ ಮಾತಾಡುವ 
ಪದ್ದತಿಯನ್ನು ಬಳಕೆಗೆ ತರಬೇಕು. 

ಜನಸಾಮಾನ್ಯಕ್ಕೆ ಸಂಸ್ಕೃತದಲ್ಲಿ ಆದರವನ್ನುಂಟುಮಾಡುವದಕ್ಕೆ ಬ್ರಾಹ್ಮಣರೇ 
ಮೊದಲು ಮುಂದಕ್ಕೆ ಬರಬೇಕು. ಈಗಿನ ರಾಜಕಾರಣದ ಗದ್ದಲದಲ್ಲಿ ಸಿಕ್ಕಿಕೊಂಡಿರು 
ವವರೆಲ್ಲರಿಗೂ ಒಮ್ಮೆಗೇ ಇದರಲ್ಲಿ ರುಚಿ ತೋರಲಾರದೆಂಬುದು ನಿರೀಕ್ಷಿಸತಕ್ಕದೇ 
ಆಗಿದೆ. ಆದರೂ ಸ್ಪಾರ್ಥಪರರಲ್ಲದೆ, "ಇದು ಪರಮೇಶ್ವರನ ಆರಾಧನೆ, ಆತನು 
ಪ್ರಸನ್ನನಾದರೆ ನನ್ನ ಕರ್ತವ್ಯವನ್ನು ನೆರವೇರಿಸಿದಂತೆ ಆಯಿತು' ಎಂಬ ಬುದ್ಧಿಯಿಂದ 
ಈ ಮಹಾಕಾರ್ಯದಲ್ಲಿ ತೊಡುಗುವದಕ್ಕೆ ಸಿದ್ದರಾಗುವ ಮಹನೀಯರು ಕೆಲವರೇ 
ಮೇಲುಪಂಕ್ತಿಯನ್ನು ಹಾಕಿಕೊಟ್ಟರೂ ಕ್ರಮಕ್ರಮವಾಗಿ ದೇಶದ ಸಂಸ್ಕೃತಿಯಲ್ಲಿ 
ಅಭಿಮಾನವುಳ್ಳ ಮಿಕ್ಕವರೂ ಇದರ ಮಹತ್ತ್ವ ವನ್ನು ಮನದಂದುಕೂಳ್ಯವರು. 
ಮೊದಮೊದಲು ಕಷ್ಟವಾಗಿ ಕಂಡರೂ ಮಾಡುತ್ತಬಂದಂತಲ್ಲ ಕಾರ್ಯವ ಮಹಾಜನರ 
ಆದರಕ್ಕೆ ಪಾತ್ರವಾಗಿ ಭಾಷೆಯು ಬೇಗನೆ ಮೈದುಂಬಿಕೊಂಡು ಹರಿದಾಡುವದಕ್ಕೆ 
ಮೊದಲಾಗುವದು. 

ಸಂಸ್ಕೃತಭಾಷಯನ್ನು ಅತ್ಯಂತಸುಲಭವಾಗಿ ಕಲಿಯುವ ಮತ್ತು ಜನರಿಗೆ 
ಕಲಿಯಿಸುವ ಉಪಾಯವುಂಟೆ? ಆ ಭಾಷೆಯು ಈಗಿನ ವ್ಯವಹಾರಕ್ಕೆ ಹೂಂದಿಕೂಳ್ಳು 
ವಂತೆ ಮಾಹುವದಕ್ಕೆ ಅವಕಾಶವಿದೆಯೆ? ಅದನ್ನು ಬಹುಜನರ ಹಿತಕ್ಕೆ ನೆರವಾಗುವಂತೆ 
ಮಾಡುವದು ಸಾಧ್ಯವೆ ಎಂಬ ವಿಷಯದಲ್ಲಿ ಕೆಲವು ಅನುಷ್ಟೇಯವಾದ ಸೂಚನೆಗಳನ್ನು 
ಕೊಡುವ ಪ್ರಯತ್ನವನ್ನು ಇನ್ನೊಂದು ಲೇಖನಕ್ಕೆ ಇಟ್ಟುಕೊಳ್ಳುವೆನು. 


ರರ ರ್ಟ ರರ 


38. ಸಂಸ್ಕೃತಕ್ಕೆ ಸ್ಥಳವೆಲ್ಲಿ? 


ವಿಶ್ವಭಾರತದ ಸಂಸ್ಕೃತಸಾಹಿತ್ಯಸಮ್ಮೇಳನದವರು ಪ್ರಕಟಿಸಿರುವ ಪುಸ್ತಕಗಳನ್ನು 
ಸಮರ್ಪಣೆಮಾಹುವಎದಕ್ಕೆ ಏರ್ಪಡಿಸಿದ್ದ ಉತ್ಪವಸಮಾರಂಭದ ಸಂದರ್ಭದಲ್ಲಿ 
(1-8-1965) ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ಲಾಲಬಹುದ್ಧೂರಶಾಸ್ತಿಗಳವರು 
"ಹಿಂದೂಬಾಲಕರಿಗೆ ಸಂಸ್ಕೃತವು ಬರುವದಿಲ್ಲವೆಂದರೆ ಹಿಂದೂಧರ್ಮಕ್ಕೇ ಕಲಂಕ' 
ಎಂದರಂತೆ; ರಾಜಸ್ಥಾನದ ಗವರ್ನರರಾಗಿರುವ ಡಾ ಸಂಪೂರ್ಣಾನಂದರವರು 


ಸಂಸ್ಕೃತಕ್ಕೆ ಸ್ಥಳವೆಲ್ಲಿ? 101 


ಅದೇ ಸಮಯದಲ್ಲಿ “ಈಗ ಆಚರಣೆಗೆ ಬರುವ ತ್ರಿಭಾಷಾಸೂತ್ರದಫಲವಾಗಿ ಇನ್ನು 
ಹತ್ತುಹನ್ನರಹು ವರ್ಷಗಳೊಳಗಾಗಿ ಸಂಸ್ಕೃತವು ನಮ್ಮ ದೇಶದಿಂದಲೇ ಸಂಪೂರ್ಣವಾಗಿ 
ಬಹಿಷ್ಕತವಾಗುವದೆಂದು ನನಗೆ ತೋರುತ್ತದೆ!'' ಎಂದರಂತೆ. ನಮ್ಮ ದೇಶದ 
ಐಕ್ಯಭಾವನೆಯನ್ನು ರಕ್ಲಿಸಿಕೊಂಡುಬಂದಿರುವ ಸಂಸ್ಕೃತವು ಮಾಯವಾಗಿ, 
ಇನ್ನುಮುಂದೆ ಜಾತಕರ್ಮದಿಂದ ಅಂತ್ಯಸಂಸ್ಥಾರದವರೆಗೂ ಮಾಡಬೇಕಾದ 
ಕರ್ಮಗಳನ್ನು ಹಿಂದಿಯಲ್ಲಿಯೂ ದೇಶಭಾಷೆಗಳಲ್ಲಿಯೂ ಮಾಡಬೇಕಾದೀತು- 
ಎಂದೂ ನಿಜವಾಗಿ ನೋಡಿದರೆ ಸಂಸ್ಕೃತದಲ್ಲಿರುವ ಯೋಗ್ಯತೆಯು ಹಿಂದಿಯಲ್ಲಿಲ್ಲ 
ವಾದ್ದರಿಂದ ಹಂದಿಯು ಸಂಸ್ಕೃತದ ಸ್ಥಾನವನ್ನು ಎಂದಿಗೂ ಆಕ್ರಮಿಸಲಾರದೆಂದೂ 
ಸಾವಿರಾರು ವರ್ಷಗಳಿಂದ ಇಲ್ಲಿ ಬೇರೂರಿಕೊಂಡಿರುವ ಪದ್ಧತಿಗಳನ್ನು ಬದಿಗೊತ್ತಿ 
ಹೂಸಿಪಬ್ದತಿಗಳನ್ನು ಆಚರಣೆಗೆ ತರುವದು ಯುಕ್ತವಾಗಲಾರದೆಂದೂ ಅವರು 
ಸ್ಥಷ್ಟೋಕ್ತಿಗಳನ್ನಾಡಿದರೆಂದು ತಿಳಿದುಬಂದಿದೆ. ಆಗ ನಮ್ಮ ಶ್ರೇಷ್ಠಪ್ರಧಾನಿಗಳವರು 
“ನನಗೂ ಈ ವಿಷಯದಲ್ಲಿ ಚಿಂತೆಯಾಗಿದೆ. ಆದರೆ ಭಾಷೆಯ ಕಾನೂನು ಜಾರಿಗೆ 
ಬಂದಮೇಲೂ ಅವಶ್ಯವಾದ ಮಾರ್ಪಾಡುಗಳನ್ನು ಮಾಹುವಎದಕ್ಕೆ ಅವಕಾಶವಿಲ್ಲ 
ವೆಂದೇನೂ ಹೇಳುವದಕ್ಕೆ ಆಗುವದಿಲ್ಲ. ಸಂಸ್ಕೃತದ ಬೆಳವಣಿಗೆಯನ್ನೂ ಪ್ರಚಾರವನ್ನೂ 
ಒಂದು ಸತಿಂತ್ರಮಾರ್ಗದಿಂದಲೇ ಮಾಡಿಕೊಳ್ಳಬೇಕಾದದ್ದು ಅವಶ್ಯ'' ಎಂದರಂತೆ | 


ಹಿಂದಿಯನ್ನು ರಾಷ್ಟಭಾಷಯಾಗಿ ಮಾಡುವ ಸಂಭ್ರಮದಲ್ಲಿ ಸಂಸ್ಕೃತಭಾಷಗೆ 
ಅಂತ್ಯಸಂಸ್ಥಾರವಾಗುವ ಅಪಾಯವಿದೆ ಎಂಬುದನ್ನು ನಮ್ಮ ಜನನಾಯಕರುಗಳು 
ಮರೆತುಬಿಟ್ಟರೆಂಬುದಕ್ಕೆ ಮೇಲಿನ ಘಟನೆಯೂ ಒಂದು ಸಾಕ್ಷಿ ಎನ್ನಬಹುದು. ಈಗಿನ 
ನಮ್ಮ ಭಾಷಾವಿಕಾಸನನೀೀತಿಯು ವಿಲಕ್ಷಣವಾಗಿಬಿಟ್ಟಿದೆ. ನಮಗೆ ಇಂಗ್ಲಿಷಿನ 
ವ್ಯಾಮೋಹವು ತಫ್ಪುವಂತಿಲ್ಲ; ಆದ್ದರಿಂದ ಇಂಗ್ಲಿಷುಮಾಧ್ಯಮದಿಂದಲೇ ವಿದ್ಯಾಭ್ಯಾಸವು 
ನಡೆಯಬೇಕೆಂಬ ಒಂದು ಪಾಶಕ್ಕೆ ಒಂದು ಕಡೆ ನಾವು ಕಟ್ಟುಬಿದ್ದಿದ್ದೇವೆ. 
ಭಾರತದೇಶವನ್ನು ತುಂಡಿಸಿದರೂ ಚಿಂತೆಯಿಲ್ಲ, ದೇಶಭಾಷಗಳನ್ನು ಹಿಗಿಸಿ ಅವುಗಳ 
ಮೂಲಕವೇ ವಿಶ್ವವಿದ್ಯಾನಿಲಯಗಳಲ್ಲಿಯೂ ಬೋಧನೆಯಾಗುವದು ಯುಕ್ತ- ಎಂಬ 
ದೇಶಭಾಷಾಭಕ್ಕಿಯ ಪಾಶವು ಇನ್ನೊಂದುಕಡೆಗೆ ನಮ್ಮನ್ನು ಸೆಳೆಯುತ್ತಿದೆ. ಇನ್ನು 
ಹಿಂದಿಯಂತೂ ರಾಷ್ಟ್ರಭಾಷೆಯಾಗಲೇಬೇಕೆಂಬ ಅಭಿನಿವೇಶವು ನಮಗೆ ಎಂದಿಗೂ 
ಬಿಡಿಸಿಕೊಳ್ಳುವದಕ್ಕಾಗದ ನಾಗಪಾಶವಾಗಿಬಿಟ್ಟಿದೆ. ಅದಕ್ಕೆ ಎಲ್ಲರೂ ತಲೆಬಾಗಲೇಬೇಕು. 
ಇನ್ನು ನಮ್ಮ ಪ್ರಾಚೀನ ಇತಿಹಾಸವೂ ಇಂದಿನವರೆಗೂ ನಮ್ಮಲ್ಲಿ ಅಂಟಿಕೊಂಡಿರುವ 


102 ಸಂಸ್ಕೃತವೂ ಸಂಸ್ಕೃತಿಯೂ 


ಭಾರತಸಂಸ್ಕೃತಿಯೂ ಇರುವ ಸಂಸ್ಕೃತಕ್ಕೆ ಸ್ಥಾನವಲ್ಲಿ? ಸಂಸ್ಕೃತಪಾಠಶಾಲೆಗಳಲ್ಲಿಯೂ 
ಪಂಡಿತರ ಮಧ್ಯದಲ್ಲಿಯೂ ಇರುವಾಗ ಅದನ್ನು ಬಾಯಿತುಂಬ ಹೂಗಳಿ, 
'ನಿನ್ನಪಾಡು ನಿನಗೆ' ಎನ್ನುವದೊಂದೇ ಉಳಿದಿರುವ ಗತಿ! 

ಅಣ್ಣಗಳಿರ, ನಿಮ್ಮ ನಿಮ್ಮ ಹೃದಯವನ್ನು ನೀವೇ ನಿಷಕ್ಷಪಾತದಿಂದ ಪರೀಕ್ಷಿಸಿ 
ಕೊಂಡು ನಿಜವನ್ನು ಕಂಡುಕೊಳ್ಳಿರಿ, ಮೊಗಲುಬಾದಷಹರ ಕಾಲಕ್ಕೆ ಪರ್ಷಿಯನ್‌ 
ಭಾಷಯನ್ನು ಸರಕಾರಭಾಷೆಯಾಗಿ ಮಾಡುವ ಪ್ರಯತ್ನವು ನಡೆಯಿತು. ಪೂನಾದ 
ಶ್ರೀಮಂತರ ಉಚ್ಛ್ರಾಯಕಾಲಕ್ಕೆ ಮಹಾರಾಷ್ಟ್ರಭಾಷಯೂ ಜನರಮೇಲೆ ತನ್ನ 
ಪ್ರಭಾವವನ್ನು ತಕ್ಕಷ್ಟು ಬೀರಿತು. ಇತ್ತೀಚಿಗೆ ಆಂಗ್ರದೇಶದ ರಾಜ್ಯಭಾರವು ತಳವೂರಿದಾಗ 
ಇಂಗ್ಲೀಷೇ ಸರಕಾರಿಯ ಭಾಷೆಯಾಯಿತು. ಆಯಾಕಾಲಕ್ಕೆ ಜನರೂ ಆಯಾ 
ಸರಕಾರದ ಭಾಷಯ ಹಾವನ್ನೇ ಕುಣಿಸುತ್ತಾ ಪುಂಗಿವೂದುವ ಸಂಭ್ರಮವನ್ನು 
ತೋರಿಸಿದರು. ಫಲಿತಾಂಶವೇನಾಯಿತು"? ದೇಶಭಾಷೆಗಳಿಗೆ ಆ ಅನ್ಯಭಾಷಗಳ 
ಸಂಪರ್ಕವೂ ಒಂದಿಷ್ಟು ಆಯಿತು. ಅಲ್ಲಲ್ಲಿ ಭಗ್ಗಾವಶೇಷವಾಗಿ ಕಾಣುತ್ತಿರುವ 
ಪಾಳೆಯಗಾರರ ಕೋಟೆಗಳ ಭಾಗಗಳಂತೆ ಈಗಲೂ ನಾವು ಆ ಭಾಷಗಳ ಕೆಲಕಲವು 
ಶಬ್ದಗಳಿಗೆ ನಮ್ಮ ಭಾಷೆಗಳಲ್ಲಿ ಅವಕಾಶವನ್ನು ಕಲ್ಪಿಸಿ ಆದರಿಸುತ್ತಿದೇವೆ, ಅಷ್ಟ, ಆ 
ಭಾಷೆಗಳ ವಾಜ್ಜಯದಲ್ಲಿ ಅಮೋಘವಿಚಾರಗಳು ಅಡಗಿವೆ ಎಂಬುದಕ್ಕೆ ಸಂದೇಹವಿಲ್ಲ. 
ಎಲ್ಲಕ್ಕೂ ಮೇಲಾಗಿ ಇಂಗ್ಲಿಷು ಪ್ರಪಂಚದ ಬಹುಭಾಗದಲ್ಲಿ ಹರಡಿರುವ ವ್ಯಾವಹಾರಿಕ 
ಭಾಷ. ಎಂಬುದು ಸುನಿಶ್ಲಿತವಾಗಿದೆ. ಆದರೂ ನಮ್ಮ ಈ ಭಾರತದೇಶದಲ್ಲಿ ಆ 
ಭಾಷೆಯನ್ನು ಬಲ್ಲವರು ನೂರಕ್ಕೆ ಐವರಿಗಿಂತ ಹೆಚ್ಚಾಗಿಲ್ಲ. ಕೈಹುಣ್ಣಿಗೆ ಕನ್ನಡಿ ಬೇಕೆ? 


ಸಂಸ್ಕೃತವು ಕನ್ಯಾಕುಮಾರಿಯಿಂದ ಹಿಮಾಚಲದವರೆಗಿನ ಎಲ್ಲಾ ದೇಶಭಾಷ 
ಗಳಿಗೂ ತನ್ನ ಶಬ್ದಕೋಶವನ್ನು ಸೂರೆಮಾಡಿದೆ, ಭಾರತದೇಶದ ಭಾಷೆಗಳ 
ನಾಡಿಗಳಲ್ಲೆಲ್ಲ ಸಂಸ್ಕೃತಭಾಷಾರಕ್ತವು ಹರಿಯುತ್ತಿದೆ; ಈಗಲೂ ಸಂಸ್ಕೃತದಿಂದ ಆ 
ಭಾಷೆಗಳಲ್ಲವೂ ಸಾಲತೆಗೆದುಕೊಳ್ಳುತ್ತಲೇಇವೆ. ಸಂಸ್ಕೃತಗ್ರಂಥಗಳು ನಾವು ಆ 
ಭಾಷೆಯನ್ನು ಅನಾದರದಿಂದ ಕಾಣುತ್ತಿರುವ ಈ ಕಾಲದಲ್ಲಿಯೂ ಪ್ರಕಾಶಕ್ಕೆ ಬರುತ್ತಲೇ 
ಇವೆ. ಆ ಭಾಷಯ ಅಭ್ಯಾಸದಿಂದ ನಮ್ಮ ದೇಶಭಾಷಗಳೂ ರಾಷ್ಟಭಾಷಗಳೂ 
ಪುಷ್ಟಿಯಾಗುವಬೇ ಹೂರತು ಅವಕ್ಕೆ ಯಾವ ಹಾನಿಯೂ ಇಲ್ಲ. ವಿಶಾಲ ಪ್ರಪಂಚದ 
ವ್ಯ 
ಪರಿವರ್ತಿತವಾಗಿರುವ ಗ್ರಂಥಗಳ ಸಾರವನ್ನು ಹೀರಿಕೂಳ್ಳಬೇಕಂಬ ರಸಿಕರಿಗೂ 


ಎಹಾರ'ದಲ್ಲಿ ಭಾಗಿಗಳಾಗಬೇಕ್‌ನ್ನುವವರಿಗೂ ಅನೇಕ' ಭಾಷಗಳಿಂದ 


ಸಂಸ್ಕೃತ ಭಾಷೆಯ ಪ್ರಚಾರ 103 


ಇಂಗ್ಲೀಷುಭಾಷೆಯ ಅಭ್ಯಾಸಕ್ಕೆ ಅವಶ್ಯವಾಗಿ ಅವಕಾಶವಿರಲಿ. ಆದರೆ ಭಾರತದ 
ಸಂಸ್ಕೃತಿಯ ಜೀವಾಳವಾದ ಸಂಸ್ಕೃತವನ್ನು ತಳ್ಳಿ ಹಾಕಬೇಡಿರಿ. ಹಿಂದಿಗೂ ಕಶಿಮಾಡಿ 
ಸಂಸ್ಕೃತವನ್ನು ಸೇರಿಸಿಕೊಂಡು ಭಾರತದೇಶದ ಸಂಸ್ಕೃತಿಯನ್ನು ಉಜ್ಜೀವನಗೊಳಿಸಿರಿ. 
ಈ ದೇಶಕ್ಕೂ ಹರದೇಶಗಳಿಗೂ ಅದರಿಂದ ಸಕಲಪುರುಷಾರ್ಥಗಳೂ ಲಭಿಸುವವು. 


ಜೇ ೫ ೫% ೫% ೫% 


39. ಸಂಸ್ಕೃತ ಭಾಷೆಯ ಪ್ರಚಾರ 


1911ರ ಮೇ ತಿಂಗಳ ೨ನೆಯ ದಿನಾಂಕದಂದು ಸರ್ವೋಚ್ಚನ್ಯಾಯಲಯದ 
ಅಠಕಾರಿಗಳು "ಈ ದೇಶದಲ್ಲಿರುವ ಯಾವ ಸಕಲವಿದ್ಯಾನಿಲಯದಲ್ಲಿಯೂ 
ಯಾವದಾದರೊಂದು ಪ್ರಾದೇಶಿಕಭಾಷಯನ್ನು ಬೋಧನಗೂ ಪರೀಕ್ಷಗೂ 
ಏಕೈಕಮಾಧ್ಯಮವಾಗಿರಬೇಕೆಂದು ನಿಯಮಿಸುವದಕ್ಕೆ ಶಕ್ಯವಿಲ್ಲ; ಇದು ದೇಶದ 
ಸಂವಿಧಾನದ ೩೨ ರಿಂದ ೨೦ರವರೆಗಿನ ನಿಬಂಧನೆಗಳಲ್ಲಿ ಜನರಿಗೆ ನೀಡಿರುವ 
ಮೂಲಹಕ್ಕುಗಳಿಗೆ ಆತಂಕವನ್ನುಂಟುಮಾಡೀತು'' ಎಂದು ತೀರ್ಮಾನಿಸಿದರಂತೆ. 


ಈ ವಿಷಯವು ಸರ್ವೋಚ್ಚ ನ್ಯಾಯಲಯದ ತೀರ್ಪಿನಿಂದ ಗೊತ್ತಾಗುವಂತೆ 
ಮಾಡಿಕೊಂಡ ದಠಿರ್ಭಾಗ್ಯವು ಭಾರತದೇಶದ ಪಾಲಿಗೆ ಬಂದದ್ದು ಸರ್ವಥಾ 
ಶೋಚನೀಯವಾಗಿರುತ್ತದೆ. ಬ್ರಿಟಿಷರ ಕಾಲಕ್ಕೆ ದೇಶದ ಆಡಳಿತದ ಸೌಕರ್ಯಕ್ಕಾಗಿ 
ವಿಭಾಗಮಾಡಿದ್ದ ಕೆಲವು ಪ್ರಾಂತಗಳಲ್ಲಿ ವಿವಿಧದೇಶಭಾಷಗಳನ್ನು ವ್ಯವಹಾರಕ್ಕೆ 
ಉಪಯೋಗಿಸುತ್ತಿದ್ದದ್ದರಿಂದ ಪ್ರಾಂತೀಯಭಾಷಗಳು ಮುಂದುಎರಿಯುವದಲಕ್ಕಿ 
ಅಡ್ಡಿಯಾಗಿದ್ದಿತು. ಅಂಥ ಅಡ್ಡಿಯನ್ನು ನೀಗುವದಕ್ಕೆಂದು ನಮ್ಮ ದೇಶಕ್ಕೆ ಸ್ಪಾತಂತ್ರಿ ವು 
ಬಂದ ಮೇಲೆ ಬಲುಮಟ್ಟಿಗೆ ಭಾಷಾನುಗುಣ ಪ್ರಾಂತಗಳನ್ನು ವಿಂಗಡಿಸುವ 
ಸೌಕರ್ಯವನ್ನು ಸರಕಾರದವರು ಮಾಡಿಕೊಟ್ಟಿದ್ದರ ಲಾಭವನ್ನು ಪಡೆಯುವದಕ್ಕೆಂದು 
ಆಯಾ ಭಾಷಯ ಭಕ್ತರು ಪ್ರಯತ್ನಿಸಿದ್ದು ಸ್ವಾಭಾವಿಕವೇ ಸರಿ. ಆದರೆ ಅಷ್ಟು 
ಮಾತ್ರದಿಂದ ಭಾಷಾಪ್ರಾಂತಗಳು ಒಂದರಮೇಲೊಂದು ರಾಗದ್ದೀಷಗಳನ್ನು 
ವ್ಯಕ್ತಪಡಿಸುವದಕ್ಕಾಗಲಿ ತಮ್ಮ ತಮ್ಮ ಪ್ರಾಂತದ ಭಾಷಯೇ ಎಲ್ಲ ಭಾಷಗಳಿಗಿಂತಲೂ 
ಹಚ್ಚನದಾಗಿ೦ರ ಬೇಕೆಂದೂ ಒಂದೂಂದು ಭಾಷಾಪ್ರಾಂತವೂ ಒಂದೂಂದು 
ಪಾಳಯಪಟ್ಟಾಗಿ ಪರಿಣಮಿಸಬೇಕೆಂದೂ ಹಠವನ್ನು ತೊಡುವದಕ್ಕಾಗಲಿ ಯಾವ 
ಕಾರಣವೂ ಇರಲಿಲ್ಲ. ನಮ್ಮ ದುರ್ದವದಿಂದಲೊ ಏನೂ, ಭಾಷಗಳ ಭಕ್ತರು ತಮ್ಮ 


104 ಸಂಸ್ಕೃತವೂ ಸಂಸ್ಕೃತಿಯೂ 


ತಿಮ್ಮ ನಾಡಿನ ಭಾಷಯ ವ್ಯಾಪ್ತಿಯು ಸಕಲವಿದ್ಯಾನಿಲಯಗಳು, ನ್ಯಾಯಸ್ಸಾನಗಳು- 
ಮುಂತಾದ ಎಲ್ಲ ಕಡೆಯಲ್ಲಿಯೂ ಸಾರ್ವಭಾಮವಾಗಿ ಬಾಳಬೇಕಂಬ ದುರಭಿಮಾನ 
ವನ್ನು ತಳೆಯುವಂತೆಯೇ ಆಯಿತು. ಅಲ್ಲಸಂಖ್ಯಾತಿರು ತಮ್ಮತಮ್ಮ ಧರ್ಮಕ್ಕೆ 
ಅನುಗುಣವಾದ ಭಾಷಯನ್ನೂ ಲಿಪಿಯನ್ನೂ ಉಪ ಯೋಗಿಸಿಕೂಂಡು 
ಅದಕ್ಕ ನುಗುಣವಾದ ಬೋಧ'ನಮಾಧ್ಯಮವನ್ನು ಉಪಯೋಗಿಸಿಕೊಂಡು 
ವಿದ್ಯಾಭ್ಯಾಸದ ಸಂಸ್ಥೆಗಳನ್ನು ಏರ್ಪಡಿಸಿಕೊಳ್ಳುವ ಹಕ್ಕುಳ್ಳವರಾಗಿರುತ್ತಾರೆ - ಎಂದು 
ಸಂವಿಧಾನದಲ್ಲಿರುವದರಿಂದ ಅದಕ್ಕೆ ವಿರುದ್ದವಾಗಿ ಯಾವ ಸಕಲ ಕಲಾನಿಲಯವೂ 
ನಿಯಮನಿಬಂಧನೆಗಳನ್ನು ಏರ್ಪಡಿಸಲಾಗದೆಂಬುದು ಸರ್ವೋಚ್ಚನ್ಯಾಯಸ್ಥಾನದ 
ಕಟ್ಟಕಡೆಯ ತೀರ್ಮಾನವಾಗಿರುತ್ತದೆ. 

ಈಗಿನ ವಿದ್ಯಾಭ್ಯಾಸವು ಜನಸಾಮಾನ್ಯವನ್ನು ಒಕ್ಕಡೆಗೆ ಸೇರಿಸಿ ಮಾಡತಕ್ಕ 
ಶಿಕ್ಷಣರೀತಿಯಾಗಿರುವದರಿಂದಲೂ ಭಾರತದೇಶದ ಒಂದೊಂದು ಪ್ರಾಂತದಲ್ಲಿಯೇ 
ಎರಡುಮೂರು ಪ್ರಾಂತೀಯಭಾಷಗಳು ಪ್ರಚಾರದಲ್ಲಿರುವದರಿಂದಲೂ ಶಿಕ್ಷಣ 
ಮಾಧ್ಯಮವು ಯಾವ ಭಾಷಯಾಗಿರಬೇಕಂಬ ಪ್ರಶ್ನೆಯು ಎದ್ದುಕೂಳ್ಳುವದು 
ಸ್ಪಾಭಾವಿಕವಾಗಿರುತ್ತದೆ. ಬಗೆಬಗೆಯ ಧರ್ಮಗಳ ಜನರೂ, ಬಗೆಬಗೆಯ ಆಚಾರಗಳ 
ಜನರೂ ಕೂಡಿಕೊಂಡು ಒಂದೇ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಹಬೇಕಾಗಿರು 
ವದರಿಂದಲೂ ಈ ಪ್ರಶ್ನೆಯು ಈಗ ಅನಿವಾರ್ಯವಾಗಿರುತ್ತದೆ. ಆದರೆ ವಿದ್ಯಾಭ್ಯಾಸ 
ವೆಂದರೇನು?- ಎಂಬ ಪ್ರಶ್ನೆಗೆ ಉತ್ತರವನ್ನು ಮೊದಲು ನಾವು ಕಂಡುಕೊಳ್ಳುವದು 
ಇಲ್ಲಿ ಅವಶ್ಯವಾಗಿರುತ್ತದೆ. ಈಗಿನ ಜನಜೀವನವು ರಾಷ್ಟ್ರನೀತಿಯ ಆಧಾರದಮೇಲೆ 
ಇದ್ದುಕೊಂಡು 'ದೇಶದ ನಾಗರಿಕನು ನಾನು; ನನ್ನ ಹಕ್ಕುಗಳು ಇವು, ನನ್ನ ಹೂಣೆಗಾರಿಕೆ 
ಯಿದು; ನಾನು ಹೊಟ್ಟೆಬಟ್ಟೆಗೆ ನೇರಾಗಿರುವದಕ್ಕೆ ಯಾವ ಉದ್ಯೋಗವನ್ನು 
ಕೃಕೂಳ್ಳಬೇಕೋ ಅದಕ್ಕೆ ತಕ್ಕ ತಿಳಿವಳಿಕಯನ್ನು ಸಂಪಾದಿಸಿಕೊಳ್ಳುವದು ಅವಶ್ಯ' ಎಂಬ 
ಬುದ್ಧಿಯು ಎಲ್ಲಾ ಜನರಲ್ಲಿಯೂ ಇದ್ದುಕೊಂಡುಬಿಟ್ಟಿರುತ್ತದೆ. 

ಇದರಿಂದ ಭಾರತದೇಶದಲ್ಲಿರುವ ಬಹುಸಂಖ್ಯಾತರಾದ 'ಹಿಂದು'ಗಳು 
(ಸನಾತನಧರ್ಮೀಯರು) ತಮ್ಮ ಬೇಶದ ಸಂಸ್ಕೃತಿಯ ಬೆಳವಣಿಗೆಗೆ ಭಾಷ, ಆಚಾರ, 
ಧರ್ಮಾನುಷ್ಠಾನ, ತತ್ವ ವಿಚಾರವೇ- ಮುಂತಾದವುಗಳಿಂದ (ಮನಸ್ಸಿನ ಮೇಲೆ ಆಗುವ 
ಸಂಸ್ಕಾರಕ್ಕೆ ಬೇಕಾದ) ಬುದ್ದಿವಿಕಾಸದ ಸಾಧನವೆಂಬರ್ಥದಲ್ಲಿ ವಿದ್ಯಾಭ್ಯಾಸವು ನಮ್ಮ 
ದೇಶದಲ್ಲಿ ಇಲ್ಲವೇ ಇಲ್ಲ ಎನ್ನುವಷ್ಟು ಹಿಂದಕ್ಕೆ ಬಿದ್ದು ದಿನದಿನಕ್ಕೂ ಅನ್ವರ್ಥವಾಗಿ 
'ಹಿಂದುಗಳೇ' ಆಗುತ್ತಾ ಬರುತ್ತಿದಾರೆ. 


ಸಂಸ್ಕೃತ ಭಾಷೆಯ ಪ್ರಚಾರ 105 


ಹಿಂದುಗಳು ಭಾರತದ ಯಾವ ಪ್ರಾಂತದಲ್ಲಿಯೇ ಇರಲಿ, ಯಾವ ಪ್ರಾಂತೀಯ 
ಭಾಷೆಯನ್ನೇ ಆಡುಕ್ತಿರಲಿ, ಯಾವ ದೇಶಾಚಾರವಿಶೇಷವನ್ನೇ ಅವಲಂಬಿಸಿರಲಿ, 
ಅವರನ್ನೆಲ್ಲ ಒಂದುಗೂಡಿಸುವ ಸರ್ವಸಮಾನವಾದ ಆಚಾರವಿಚಾರಪಡ್ಚತಿ, 
ಧರ್ಮಾವಲಂಬನೆ-ಇವುಗಳಿಗೆ ಅಡಿಗಲ್ಲಾಗಿರುವ ಇವರನ್ನು ಒಂದೇ ಮತ (ಒಂದೇ 
ಅಭಿಪ್ರಾಯ)ದವರು ಎನ್ನಿಸುವ ವಿದ್ಯಾಭ್ಯಾಸಕ್ಕೆ ಆಧಾರವಾಗಿರುವ ಭಾಷಯೊಂದಿದೆ. 
ಅದಕ್ಕೆ ಸಂಸ್ಕೃತವೆಂದು ಹೆಸರು. ಆ ಭಾಷೆಯನ್ನೂ ಅದರ' ಸಂಪರ್ಕವನ್ನೂ 
ಹಿಂದುಗಳು ದಿನದಿನವೂ ಬಿಟ್ಟು ದೂರವಾಗಿ ಸರಿಯಲೇಬೇಕಾಗಿರುವ ಕಷ್ಟವು ಈಗಿನ 
ವಿದ್ಯಾಭ್ಯಾಸಪದ್ದತಿಯಿಂದ ಬಂದುಬಿಟ್ಟಿದೆ. ಎಲ್ಲ ಸ್ಕೂಲ್‌ಗಳಲ್ಲಿಯೂ ಎಲ್ಲಾ ಜಾತಿಯ, 
ಎಲ್ಲಾ ಆಚಾರದ, ಎಲ್ಲಾ ಬಗೆಯ ನಂಬಿಕೆಯ, ಎಲ್ಲಾ ಪ್ರತ್ಯಾಶೆಗಳ, ಎಲ್ಲಾ ಬಗೆಯ 
ಜನರನ್ನೂ ಒಟ್ಟಿಗೆ ಸೇರಿಸಿ ವಿದ್ಯಾಭ್ಯಾಸವನ್ನು ಮಾಡಿಸುವ ಪದ್ಧತಿಯು ಬರುವದಕ್ಕೆ 
ಕಾರಣವೇನೆಂದರೆ; ಈ ದೇಶಕ್ಕೆ ವಿದೇಶದ ವಿಧರ್ಮಿಯರಾದ ಜನರು ದಂಡೆತ್ತಿ ಬಂದು 
ಕೆಲವು ಶತಮಾನಗಳಿಂದ ಈ ಬಹುಸಂಖ್ಯಾತರನ್ನು ಆಳುತ್ತಲೂ ತಮ್ಮ ಆಚಾರ 
ವಿಚಾರಗಳನ್ನು ಇವರ ಮೇಲೆ ಹೇರುತ್ತಲೂ ಬಂದದ್ದರಿಂದಲೂ ವಿದೇಶದಎರ೦- 
ಅದರಲ್ಲಿಯೂ ಮುಖ್ಯವಾಗಿ ಬ್ರಿಟಿಷರ- ಆಚಾರವಿಚಾರ'ಗಳ ಸಂಸ್ಕಾರವೇ 
ವಿದ್ಯಾಭ್ಯಾಸವೆಂಬ ನಂಬಿಕೆಯು ಇವರಲ್ಲಿ ಬೇರೂರುತ್ತಾ ಬಂದದ್ದರಿಂದಲೂ ಈ 
ಪರಿಸ್ಥಿತಿಯು ಉಂಟಾಗಿರುತ್ತದೆ. ಆತ್ಮವಿಕಾಸಕ್ಕೆ ಅತ್ಯವಶ್ಯಕವಾಗಿರುವ ಶಾಸ್ತ್ರಶ್ರಿಲ್ರಿ, 
ಕರ್ಮಫಲಗಳ ಸಂಬಂಧದಲ್ಲಿ ಶ್ರದ್ದೆ, ಜನ್ಮಾಂತರಲೋಕಾಂತರಗಳಲ್ಲಿ ಆಗಬಹುದಾದ 
ಕರ್ಮಫಲದಲ್ಲಿ ಆಸ್ತಿಕ್ಯ, ದೈವೀಸಂಪತ್ತಿನ ಗುಣಗಳನ್ನು ಸಂಪಾದಿಸಬೇಕಾದ 
ಅವಶ್ಯಕತೆಯಲ್ಲಿ ವಿಶ್ವಾಸ, ಈಶ್ವರನ ಅಸ್ತಿತ್ತಿದಲ್ಲಿ ಶ್ರದ್ಧ, ಶಿಚಾಚಾರಗಳಲ್ಲಿ 
ಆಸಕ್ತಿ-ಇಂಥವುಗಳ ತಿಳಿವಳಿಕೆಯನ್ನು ಕೊಡುವ ವಿದ್ಯಾಭ್ಯಾಸವು ಇವರಿಗೆ ಸರ್ವಸುಲಭ 
ವಾಗಿ ಸಿಕ್ಕುವಂತಿದ್ದರೂ ಸಮೃದ್ಧಿಯಾಗಿರುವ ಧನಧಾನ್ಯಗಳ ದೇಶದಲ್ಲಿ ದಿನದಿನವೂ 
ಹಸಿವುಬಾಯಾರಿಕೆಗಳಿಂದ ನರಳುವ ಮೂರ್ಬರಂತೆ ಪರಮಾರ್ಥವಾದ ವಿದ್ಯಾಭ್ಯಾಸ 
ದಿಂದ ವಂಚಿತರಾಗುವ ದುಃ್ಚಿತಿಯು ಇವರಿಗೆ ಬಂದಿದೆ. 


ಪರಸ್ಪರ ಸಹಾಯದಿಂದ ಇಹಪರಸಾ್‌ಖ್ಯವನ್ನು ಸಂಪಾದಿಸಿಕೊಂಡು ಪರಮ 
ಫುರಷಾರ್ಥಕ್ಕೆ ಅರ್ಹರಾಗಬಹುದಾದ ಸೌಕರ್ಯಗಳು ತಮ್ಮ ಬಳಿಯಲ್ಲಿಯೇ ಇದ್ದರೂ 
ವರ್ಣಾಶ್ರಮಧರ್ಮ, ಧರ್ಮಶಾಸ್ತ್ರಗಳ ಅಭ್ಯಾಸ, ಅಧ್ಯಾತ್ಮವಿದ್ಯಯ ಮರ್ಮದ 
ಜ್ಞಾನ- ಇವುಗಳಿಂದಾಗುವ ಲಾಭವನ್ನು ಕಳೆದುಕೊಂಡು ಹಿಂದಿನ ಆಚಾರವಿಚಾರ 
ಧರ್ಮಾನುಷ್ಠಾನಗಳಿಂದ ಎಷ್ಟೇ ಲಾಭವಾಗಲಿ, ಅವುಗಳನ್ನಲ್ಲ ಮೂಥವಿಶ್ವಾಸಗಳಂದು 


100 ಸಂಸ್ಕೃತವೂ ಸಂಸ್ಕೃತಿಯೂ 


ಹಳಿಯುಕ್ತ ಪರದೇಶದ ಆಹಳಿತವು ಈಗ ಇಲ್ಲವಾದರೂ ಪರದೇಶದವರ ಭಾಷ, ವೇಷ 
ಆಚಾರ-ಇವುಗಳನ್ನು ಇನ್ನೂ ಅನುಕರಿಸುತ್ತಾ ಹಿಂದ ನರರಾಗಿದ್ದವರು ಈಗ 
ವಾನರರಾಗುತ್ತಿದಾರೆ. ಹಿಂದೆ ನಿಜವಾದ ಮಾನವರಾಗಿದ್ದವರು ಈಗ ದಾನವರಾಗುವ 
ಸಂಸ್ಕೃತಿಯನ್ನು ಅವಲಂಬಿಸುತ್ತಾ ಬರುತ್ತಿದ್ದಾರೆ. 


ಭಗವಂತನು ಸಕಲಜೀವರುಗಳಿಗೂ ಸಮಾನನಾದ ಆತ್ಮನು, ದೃವ ಸಂಪತ್ತಿನಿಂದ 
ಆತನ ಭಕ್ತಿಯನ್ನು ಸಂಪಾದಿಸಿಕೊಂಡವರು ಭೂಲೋಕದಲ್ಲಿ ಸರ್ವಸಮತೆಯಿಂದ 
ಜೀವಿಸಿ, ಪರಲೋಕದಲ್ಲಿ ಅಮಿತಸುಖವನ್ನು ಪಡೆಯಬಹುದು- ಎಂದು ಬೋ 
ಸುವ ಶ್ರುತಿ, ಸ್ಥ ತ, ಪುರಾಣ, ಇತಿಹಾಸಗಳನ್ನು ಅನುಗ್ರಹಿಸಿ ಮನಸ್ಸಿಗೆ ಅಜರಾಮರ 
ಸಂಸ್ಕೃತಿಯನ್ನು ನೀಡಬಲ್ಲ ಉದಾರವಾದ ಅಮರಭಾಷೆಯು ತಮ್ಮ ಬೇಶದ್ದಾಗಿದ್ದು 
ಈಗಲೂ ಇದ್ದರೂ ಕುಸಂಸ್ಕೃತಿಯ ಫಲವಾಗಿ ಅದನ್ನು ಕಡೆಗಣಿಸಿ ಭೂಲೋಕವನ್ನು 
ನರಕವಾಗಿ ಮಾರ್ಪಡಿಸುವ ಕೃತ್ಯಕ್ಕೆ ಕೃಹಾಕುವ'ದು ಸನಾತನ ಧರ್ಮಿಗಳ 
ದೌರ್ಭಾಗ್ಯವೇ ಸರಿ. ಈಗ ಆ ಸಂಸ್ಕೃತಭಾಷಯ ಅಭ್ಯಾಸವನ್ನು ಉಜ್ಜೀವನಗೊಳಿಸಿ 
ಸರ್ವತ್ರ ಪ್ರಚಾರ" ಮಾಡುವದರಿಂದ ಭೂಲೋಕವೇ ಸ್ಪಿರ್ಗವಾದೀತ! 
ಶ್ರೀಮನ್ನಾರಾಯಣನು ಅನುಗ್ರಹಿಸಲಿ | 

೫ Xx ೫% ೫೩% Kk 
ವಿಜ್ಞಾಪನೆ 
ಸಂಸ್ಕೃತಭಾಷೆಯ ಪರಿಚಯವು) ಕನ್ನಹ'ನಾಡಿನಲ್ಲೆಲ್ಲ ಹಬ್ಬಬೇಕೆಂಬ 

ಹಿರಿಯಾಸೆಯಿಂದ ನಾವು ಕನ್ನಡಭಾಷೆಯಮೂಲಕ "ಸಂಸ್ಕೃತಭಾಷಾಭ್ಯಾಸ' ಎಂಬ ಹೆಸರಿನ 
ಮೂರು ಪುಸ್ತಕಗಳನ್ನು ಪ್ರಕಟಿಸಿರುತ್ತೇವೆ. ಚಿಕ್ಕವಯಸ್ಸಿನವರಿಗೆ ಉಪಾಧ್ಯಾಯರ 
ಸಹಾಯವೂ ಅವುಗಳನ್ನು ಅಭ್ಯಾಸಮಾಹುವದಕ್ಕೆ ಬೇಕಾಗಬಹುದಾದರೂ ಕನ್ನಡ 
ಭಾಷೆಯನ್ನು ತಕ್ಕಮಟ್ಟಿಗೆ ತಿಳಿದುಕೊಂಡಿರುವ ವಯಸ್ಕರಾದವರಿಗೆ ಬಲುಬೇಗನೆ ಸಂಸ್ಕೃತದ 
ಪರಿಚಯವನ್ನು ಮಾಡಿಕೊಡುವದಕ್ಕೆ ಅವು ಸಹಾಯಕವಾಗಿರುತ್ತವೆ. 

ಕೆಲವೇ ಶಬ್ದಗಳನ್ನು ಮೂಲಧನವಾಗಿಟ್ಟುಕೊಂಡು ಸಂಸ್ಕೃತಶಬ್ದರೂಪ'ಗಳ 
ಪರಿಚಯವನ್ನು ಬಗೆಬಗೆಯ ವಾಕ್ಯಗಳಿಂದ ಮಾಡಿಕೊಟ್ಟಿದೆ. ಸಂಸ್ಕೃತವಾಕ್ಯಗಳನ್ನು 
ಓದುವದು, ಕನ್ನಡವಾಕ್ಯಗಳನ್ನು ಸಂಸ್ಕೃತಕ್ಕೆ ತಿರುಗಿಸುವದು- ಈ ಪದ್ದತಿಯಿಂದ ಒಂದನೆಯ 
ಪುಸ್ತಕವನ್ನು ಮುಗಿಸುವಹೊತ್ತಿಗೆ ಸಂಸ್ಕೃತದ ಸಂಭಾಷಣೆಗೆ ಓದುಗರನ್ನು ಸಜ್ಜುಮಾಡುವದಕ್ಕೆ 
ಪ್ರಯತ್ನಿಸಿದೆ. ಈಗಾಗಲೇ ಹಲಎರು ಈ ಪಿಸ್ತಕಗಳಿಂದ' ಪ್ರಯೋಜನವನ್ನು 
ಪಡೆದಿರುತ್ತಾರೆ, ನೀವೂ ಪ್ರಯತ್ನಿಸಿನೋಡಿರಿ. 


107 


ಆಸ್ಥಾನ ವಿದ್ದಾನ್‌, ವೇದಾಂತ ಶಿರೋಮಣಿ 
ಶ್ರೀಯುತ ಎಸ್‌. ವಿಠ್ಠಲಶಾಸ್ತಿಗಳವರ ಲೇಖನಗಳು 
(ಶ್ರೀ ಶ್ರೀಜ್ಞಾನಾನಂದೇಂದ್ರಸರಸ್ಪತೀ ಸ್ವಾಮಿಗಳು) 


40, ಸಂಸ್ಕೃತ ಭಾಷೆ 


ಪ್ರಪಂಚದಲ್ಲಿ ಪ್ರಚಾರದಲ್ಲಿರುವ ಭಾಷಗಳಲ್ಲಿ ಸಂಸ್ಕೃತಭಾಷಗೆ ಬಹುಪೂಜ್ಯ 
ಸ್ದಾ ನವಿರುವದು. ವೇದವ) ಅನಾದಿಯೆಂದೂ ಅಪಠಿರುಷೇಯವ'ಂದೂ 
ಹಿಂದೂಗಳಲ್ಲರೂ ಅದನ್ನು ಗಾರವಿಸುವರಫ್ಟ; ಆ ವೇದವು ಸಂಸ್ಕೃತವಾಣಿಯಲ್ಲಿದೆ. 
ಈ ದೃಷ್ಟಿಯಿಂದ ಸಂಸ್ಕೃತವೂ ಅನಾದಿಯಾದ ಭಾಷೆಯೇ ಆಗುವದು. ಭಾಷಾಶಾಸ್ತ್ರಜ್ಞ 
ರಾದ ಈಗಿನ ವಿದ್ದಾಂಸರು ಪ್ರಪಂಚದ ಭಾಷಗಳನ್ನು ಹಲವ) ಕುಟುಂಬಗಳಾಗಿ 
ವಿಂಗಡಿಸಿರುತ್ತಾರೆ. ಅವರ ಮತದಲ್ಲಿ ಸಂಸ್ಕೃತವು ಭಾಷಾಕುಟುಂಬಗಳಲ್ಲಲ್ಲ 
ಪ್ರಧಾನವೆನಿಸಿರುವ ಆರ್ಯಕುಟಂಬಕ್ಕೆ ಸೇರಿದ್ದು, ಆರ್ಯ ಕುಟುಂಬದ ಭಾಷಗಳಲ್ಲಲ್ಲ 
ಅತ್ಯಂತ ಪುರಾತನವಾದದ್ದು. ಆರ್ಯರು ತಮ್ಮ ಮೂಲನಿವಾಸಸ್ಥಾನವನ್ನು ಬಿಟ್ಟು 
ಹೂರಹುವುದಕ್ಕೆ ಮುಂಚೆ ಅವರ ಭಾಷಯೊಂದು ಇದ್ದಿತೆಂದೂ ಅದೇ ಈಗಿನ 
ಆರ್ಯಕುಟುಂಬದ ಭಾಷಗಳಿಗೆಲ್ಲ ಮೂಲವೆಂದೂ ಕಲವು ಮಂದಿ ಪಂಡಿತರು 
ಅಭಿಪ್ರಾಯಪಡುತ್ತಿರುವರು. ಅದರೆ ಅಂಥ ಭಾಷೆಯ ಸ್ವರೂಪವು ಹೇಗಿತ್ತೆಂಬುದನ್ನು 
ಗೊತ್ತುಪಡಿಸುವುದಕ್ಕೆ ಯಾವ ಗ್ರಂಥವಾಗಲಿ ಶಾಸನವಾಗಲಿ ಗುರುತಾಗಲಿ 
ಸಿಕ್ಕೆರುವುದಿಲ್ಲ. ಸಂಸ್ಕೃತ, ಪಾರ್ಸಿ, ಲ್ಯಾಟಿನ್‌, ಗ್ರೀಕ್‌-ಮುಂತಾದ ಹಲವು ಭಾಷಗಳನ್ನು 
ಒಂದಕ್ಕೊಂದನ್ನು ಹೋಲಿಸಿ ನೋಡಿ ಇವುಗಳಲ್ಲೆಲ್ಲ ಸಮಾನವಾಗಿ ಕಂಡುಬರುವ 
ಮೂಲಧಾತುಗಳನ್ನೂ ಪ್ರತ್ಯಯಗಳನ್ನೂ ವಿಂಗಡಿಸಿ 'ಆರ್ಯರ ಮೂಲಭಾಷಯು 
ಹಾಗಿದ್ದಿರಬೇಕು, ಹೀಗಿದ್ದಿರಬೇಕು' ಎಂದು ಊಹಿಸುತ್ತಿರುವರೇ ಹೂರತು ಎಲ್ಲರಿಗೂ 
ಒಪ್ಪಾದ ಸಿದ್ಧಾಂತವೊಂದು ಏರ್ಪಾಡಾಗಿದೆಯಂದು ಇನ್ನೂ ಹಳುವದಕ್ಕಿಲ್ಲ. ಅದು 
ಹೇಗಾದರೂ ಇರಲಿ. ಭಾಷಾಶಾಸ್ತಜ್ಞರ ದೃಷ್ಟಿಯಿಂದಲೂ ಸಂಸ್ಕೃತವು ಆರ್ಯಭಾಷಾ 
ಕುಟುಂಬದಲ್ಲಿ ಅತ್ಯಂತ ಪುರಾತನ ಭಾಷೆಯಾಗಿರುವದೆಂಬುದು ನಿಸ್ಸಂಶಯವು. 


ಈಗಿನ ನಮ್ಮ ಹಿಂದೂಸ್ಥಾನದಲ್ಲಿ ಹಿಂದಿ, ಮಹಾರಾಷ್ಟ್ರ, ಗುಜರಾತಿ, 


108 ಸಂಸ್ಕೃತವೂ ಸಂಸ್ಕೃತಿಯೂ 


ಬಂಗಾಲಿ- ಮುಂತಾದ ಭಾಷಗಳೆಲ್ಲ ಈ ಸಂಸ್ಕೃತವಾಣಿಯ ಮಕ್ಕಳ. ಇವು) 
ಸಂಸ್ಕೃತದಿಂದ ಹುಟ್ಟಿ ಸಂಸ್ಕೃತದಿಂದ ಬೆಳೆದು, ಈಗಲೂ ಸಂಸ್ಕೃತವನ್ನೇ ನಂಬಿರುವ 
ಭಾಷಗಳು. ಇವುಗಳು ಸಂಸ್ಕೃತವೆಂಬ ಊರುಗೋಲನ್ನು ಸಂಪೂರ್ಣವಾಗಿ 
ಕೈಬಿಡುವದೆಂದರೆ ಎಂದಿಗೂ ಸಾಗದ ಮಾತು. ದಕ್ಷಿಣದೇಶದಲ್ಲಿರುವ ಕನ್ನಡ, ತಮಿಳು, 
ತೆಲಗು- ಮುಂತಾದ ಭಾಷಗಳೇನೋ ಸಂಸ್ಕೃತದಿಂದ ಹುಟ್ಟಿದವುಗಳಲ್ಲ; ಅವು 
ಆರ್ಯಕುಟುಂಬಕ್ಕೇ ಸೇರಿಲ್ಲವೆಂದೂ ಭಾಷಾಶಾಸ್ತ್ರಜ್ಞರು ನಿರ್ಣಯಿಸಿರುತ್ತಾರೆ. 
ಹೀಗಿದ್ದರೂ ಈ ಭಾಷೆಗಳು ಸಂಸ್ಕೃತದ ಸಾಕು ಮಕ್ಕಳಾಗಿರುವವೆನ್ನಬಹುದು. ಈ 
ಭಾಷೆಗಳಲ್ಲಿ ದೇಶ್ಯಪದಗಳನ್ನೇ ಕಡ್ಡಾಯವಾಗಿ ಉಪಯೋಗಿಸಬೇಕೆಂದು ಹಠವನ್ನು 
ತೊಟ್ಟ ಗ್ರಂಥಕರ್ತರೂ" ಕೂಡ ಸಂಸ್ಕೃತದ ತದ್ವವಗಳನ್ನು ಉಪಯೋಗಿಸಲೇಬೇಕಾಗಿ 
ಬಂದಿದೆ. ಆಯಾ ಭಾಷಯ ಶಬ್ದಗಳ ಬೊಕ್ಕಸವು ಬೆಳೆಯುವದಕ್ಕೂ ಗಾಂಭೀರ್ಯವು 
ಹಚ್ಚುವದಕ್ಕೂ ಸಂಸ್ಕೃತದ ಸಹಾಯವನ್ನು ಕೋರದೆ ಇದ್ದರೆ ಕೆಲಸವು ಸಾಗುವ 
ಹಾಗೆಯೇ ಇಲ್ಲ. 


ವು ಮು 


ಸಂಸ್ಕೃತಭಾಷಯು ಬಹಳ ಹಳೆಯದೆಂಬುದು, ಎಷ್ಟೋ ಭಾಷಗಳನ್ನು 
ಹೊತ್ತು ಹೆತ್ತು ಸಾಕಿ ಸಲಹಿರುವದೆಂಬುದು- ಇವೆರಹು ಗುಣಗಳೇ ಅದರ ಪೂಜ್ಯತೆಗೆ 
ಕಾರಣವಾಗಿಲ್ಲ; ಸಂಸ್ಕೃತ (ಪರಿಶುದ್ಧವಾದದ್ದು ಪರಿಪೂರ್ಣವಾದದ್ದು) ಎಂಬ ಹಸಿರಿಗೆ 
ತಕ್ಕಂತೆ ನಿಜವಾಗಿಯೂ ಒಪ್ಪುವ ಅದರ ಸ್ವರೂಪವೇ ಅದನ್ನು ಗೌಲವಿಸುವದಕ್ತಿ 
ಯಾರನ್ನಾದರೂ ಬಿಟ್ಟಿಹಿಡಿಯುವಂತಿದೆ. ಈ ಭಾಷಯಲ್ಲಿರುವ ಶಬ್ದಸಂಪತ್ತು, 
ವ್ಯಾಕರಣದ ಬಿಗಿ, ವಾಜ್ಯಯದ ವಿಸ್ತಾರ, ಒಳಗಡಗಿಸಿಕೊಂಡಿರುವ ಮಹಾವಿಚಾರ 
ಗಳು- ಇವನ್ನು ನೋಡಿದರೆ ಯಾರ ಮನಸ್ಸಾದರೂ ಅದಕ್ಕೆ ಸೋತುಹೋಗುವದು. 
ಆದ್ದರಿಂದಲೇ ಭರತಖಂಡದ ಸಕಲವಿದ್ಯಾನಿಲಯಗಳಲ್ಲಿಯೇ ಅಲ್ಲದೆ, ಯೂರೋಪು, 
ಅಮೆರಿಕ-ಖಂಹಗಳ ವಿಶ್ಚವಿದ್ಯಾನಿಲಯಗಳಲ್ಲಿಯೂ ಈ ಭಾಷೆಗೆ ಒಂದು ಹಚ್ಚನ 
ಸ್ಥಾನವನ್ನು ಕೊಟ್ಟಿರುತ್ತಾರೆ. ಆದ್ದರಿಂದಲೇ ನಮ್ಮ ದೇಶದ ವಿದ್ವಾಂಸರಲ್ಲದೆ ಜರ್ಮನಿ, 
ಇಂಗ್ಲೆಂಡು, ಅಮೆರಿಕದ ಸಂಯುಕ್ತಸಂಸ್ಥಾನ-ಮುಂತಾದ ದೇಶಗಳಲ್ಲಿಯೂ ಎಷ್ಟೋ 
ವಿದ್ವಾಂಸರು ಈ ಭಾಷೆಯ ಸವಿಯನ್ನು ನೋಡುತ್ತಾ ತಮ್ಮ ಜನ್ಮವನ್ನೆಲ್ಲ ಕಳೆಯುತ್ತಾರೆ. 
ಆದ್ದರಿಂದಲೇ ವಿದೇಶೀಯರು ಕೂಡ ಇದರ ಪರಿಶೋಧನೆಗೆ ಲಕ್ಷಗಟ್ಟಲೆಯ ಹಣವನ್ನು 
ವೆಚ್ಚಮಾಡುತ್ತಿದ್ದಾರೆ. 


1. ಕನ್ನಡಿಗರು 'ಕಬ್ಬಿಗರಕಾವ' ಮುಂತಾದ ಗ್ರಂಥಗಳನ್ನು ನೆನಸಿಕೂಳ್ಳಬಹುದು. 


ಸಂಸ್ಕೃತ ಭಾಷೆ 109 


ಸಂಸ್ಕೃತವು 'ಮೃತಭಾಷೆ' ಎಂದರೆ ಜನರು ವಾಡಿಕೆಯಾಗಿ ಬಳಸದ ಭಾಷ, 
ಅದರ ಉಪಯೋಗವು ಎಲ್ಲಿಯೋ ಸ್ತಲ್ಪ ಜನಗಳಿಗೆ ಮಟ್ಟಿಗೆ ಆಗತಕ್ಕದ್ದು- ಎಂದು 
ಕೆಲವರು ಅಂದುಕೊಳ್ಳುವದುಂಟು. ಅಂಥವರು ಸ್ವಲ್ಲ ಕಣ್ಣರದು ನೋಡಿದರೆ ಈ 
ಅಮರವಾಣಿಯ ನಿಜಸ್ಸಿತಿಯು ಮನವರಿಕೆಯಾಗುವದು. ಹಮಾಲಯದಿಂದ 
ಕನ್ಯಾಕುಮಾರಿಯವರೆಗೆ ಹಿಂದುಗಳು ಇಂದಿನವರೆಗೆ ಮಾಡುತ್ತಿರುವ ಶುಭಾಶುಭ 
ಕರ್ಮಗಳು ಯಾವ ಭಾಷೆಯ ಸಹಾಯದಿಂದ ಜಒಜರುಗುತ್ತಿರುವವು" ಸಂಸ್ಕತ 
ವೊಂದರಿಂದಲೇ. ಒಬ್ಬರ ಭಾಷಯನ್ನೊಬ್ಬರು ಅರಿಯದ ಭರತಖಂಡದ ಬೇರೆ ಬೇರೆ 
ಪ್ರಾಂತದ ಇಬ್ಬರು ಸೇರಿದರೆ ಆಗ ಅವರು ಒಬ್ಬರೊಡ ನೊಬ್ಬರ ಹೇಗೆ 
ಮಾತಾಡುವರು"? ತಮ್ಮಿಬ್ಬರ ನಾಡಿನ ನುಡಿಗಳಿಗೂ ಸಮಾನವಾಗಿರುವ ಸಂಸ್ಕೃತದ 
ಮಾತುಗಳನ್ನೇ ಹೆಚ್ಚಾಗಿ ಉಪಯೋಗಿಸಿ ತಮ್ಮ ಅಭಿಪ್ರಾಯವನ್ನು ಒಬ್ಬರೊಬ್ಬರಿಗೆ 
ತಿಳಿಸುವರು. ಭರತಖಂಡದ ಪಂಡಿತರಂತೂ ಈ ಭಾಷಯಿಂದ ಒಬ್ಬರೂಭ್ಬರ 
ಪರಿಚಯವನ್ನು ಮಾಡಿಕೊಂಡು ಈ ಭಾಷಯಿಂದಲೇ ತಮ್ಮ ವ್ಯವಹಾರವನ್ನೂ 
ಸಾಗಿಸಿಕೊಳ್ಳುತ್ತಿರುವರು. ಭರತಖಂಡದ ಯಾವ ಪ್ರಾಂತದವರೇ ಆಗಲಿ ಜ್ಯೋತಿಷ 
ವೈದ್ಯ, ಸಂಗೀತ- ಮುಂತಾದ ಶಾಸ್ತ್ರಗಳಲ್ಲಿ ಸಂಸ್ಕೃತಿಭಾಷಯನ್ನೇ ಹೇರಳವಾಗಿ 
ಬಳಸುತ್ತಾರೆ. ಇದೆಲ್ಲವನ್ನೂ ನೋಡಿದರೆ ಸಂಸ್ಕೃತವನ್ನು ಮೃತಭಾಷಯನ್ನುವದಕ್ಕೆ 
ಯಾರಿಗಾದರೂ ನಾಲಗೆ ಬಂದೀತೇನು"? 

ಇನ್ನೊಂದು ವಿಷಯ. ಸಂಸ್ಕೃತವು ಹಿಂದಿ, ಮಹಾರಾಷ್ಟ್ರ, ಬಂಗಾಳಿ- 
ಮುಂತಾದವುಗಳಂತೆ ಯಾವದೊಂದು ಗೊತ್ತಾದ ಪ್ರಾಂತದ ಭಾಷೆಯಲ್ಲ. ಅದು 
ಭರತಖಂಡದ ಒಟ್ಟುಭಾಷ, ಹಿಂದುಗಳಲ್ಲರ ಸಂಸ್ಕೃತಿಯನ್ನೊಳಗೊಂಡಿರುವ ಭಾಷೆ 
ಪ್ರಾಂತಿಕಛಾಷಗಳಲ್ಲಿ ಎಷ್ಟೋ ಬೆಡಗುಗಳಿರುವವು (618100ಓ). ಎಷ್ಟೋ ಸಂದರ್ಭ 
ದಲ್ಲಿ ಒಂದು ಬೆಹಗಿನವರ ಮಾತು ಮತ್ತೊಂದು ಬೆಡಗಿನವರಿಗೆ ತಿಳಿಯುವದೇ 
ಕಷ್ಟವಾಗುವದು. ಕನ್ನಡದಲ್ಲಿ ಮೈಸೂರು, ಮಂಗಳೂರು, ಧಾರವಾಡ ಎಂದು 
ಮೂರು ಬೆಹಗುಗಳಿರುವಂತೆಯೇ ಹಿಂದಿ, ಮಹಾರಾಷ್ಟ್ರ ಬಂಗಾಲಿ-ಮುಂತಾದ 
ಭಾಷೆಗಳಲ್ಲಿಯೂ ಬೆಹಗುಗಳಿಲ್ಲದೆ ಇಲ್ಲ. ಈ ಭಾಷೆಗಳಲ್ಲಿ ಯಾವದೊಂದನ್ನು 
ಭರತಖಂಡದ ಭಾಷೆಯೆಂದು ಮಾಡಿಕೊಳ್ಳೋಣವೆಂದರೂ ತೊಡಕುಗಳು ಇಛ್ಲೀ 
ಇರುವವು. ಹಿಂದಿಯೇ ಎಲ್ಲಕ್ಕಿಂತಲೂ ಹುಚ್ಚಿನ ಸಂಖ್ಯೆಯ ಜನರು ಆಡುವ 
ಭಾಷೆಯೆಂಬ ಕಾರಣದಿಂದ ದೇಶಾಭಿಮಾನಿಗಳು ಅದನ್ನೇ ರಾಷ್ಟ್ರಭಾಷಯಾಗಿ 
ಮಾಡಿಕೊಳ್ಳಬೇಕೆಂದು ಎಲ್ಲೆಲ್ಲಿಯೂ ಪ್ರಯತ್ಸಮಾಡುತ್ತಿರುವರಷ್ಟ, ಈ ಸಂದರ್ಭದಲ್ಲಿ 


110 ಸಂಸ್ಕೃತವೂ ಸಂಸ್ಕೃತಿಯೂ 


ಬೇರೆ ಬೇರೆ ಪ್ರಾಂತಗಳ ಜನರಿಗೆ ತಮ್ಮ ತಮ್ಮ ದೇಶಭಾಷೆಯ ವಾಜ್ಯಯಕ್ಕೇನು ಧಕ್ಷ 
ತಗಲುವದೋ ಎಂಬ ಯೋಜನೆ ಹತ್ತಿಕೊಂಡಿರುವದು. ಹಿಂದೀ ಭಾಷಯ ಪ್ರಚಾರವು 
ಪೂರ್ಣಭರದಿಂದ ಇನ್ನೂ ನಡೆಯದಿರುವದಕ್ಕೆ ಇದೂ ಒಂದು ಕಾರಣವು. ಇದಿರಲಿ. 
ಸಂಸ್ಕೃತಭಾಷಯನ್ನೇ ರಾಷ್ಟ್ರಭಾಷೆಯನ್ನಾಗಿ ಮಾಡಬೇಕಂಬ ಕಲ್ಪನೆಯು ನಮ್ಮ 
ದೇಶದವರಿಗೆ ಒಂದಿತ್ತೆಂದು ಇಟ್ಟುಕೊಳ್ಳಿರಿ. ಆಗ ಆ ವಿಷಯಕ್ಕೆ ಜನರ ಭಾವನೆಯು 
ಹೇಗಿರುತ್ತಿದ್ದಿತು ಈಗಿನ ಸ್ಥಿತಿಯಲ್ಲಿ ಕೂಡ ಸಂಸ್ಕೃತಿಎನ್ನು ಆಡಬಲ್ಲವರು 
ಹಿಂದಿಯನ್ನು ಬಲ್ಲವರಿಗಿಂತ ಸಂಖ್ಯೆಯಲ್ಲಿ ಹಚ್ಚಾಗಿರುವರು; ಅದರಲ್ಲಿ ಯಾವ 
ಬೆಡಗುಗಳೂ ಇಲ್ಲ (618100೬): ಅದು ಯಾವದೊಂದು ಗೊತ್ತಾದ ಪ್ರಾಂತದವರ 
ಭಾಷೆಯೆಂಬುದರ ಮೇಲೆ ಮತ್ತೂಂದು ಪ್ರಾಂತದವರು ಕಡೆಗಣಿಸುವದಕ್ಕೆ 
ಕಾರಣವಿರುವದಿಲ್ಲ. ಅದು ಬೆಳದರೆ ತಮ್ಮ ಭಾಷೆಯು ಕುಗ್ಗೀತೆಂಬ ಹದರಿಕೆಯು 
ಯಾರಿಗೂ ಬರುವ ಹಾಗಿಲ್ಲವೆಂಬುದು ಒತ್ತಟ್ಟಿಗಿರಲಿ; ಆ ಭಾಷೆಯು ಹಬ್ಬಿದಂತೆ 
ತಮ್ಮ ಭಾಷೆಯು ಮತ್ತೂ ಚಿಗುರುವದೆಂದೇ ಎಲ್ಲಾ ಪ್ರಾಂತದವರೂ ನಂಬಿರುವವರು" 
ಇಂಥ ವ್ಯಾಪಕಭಾಷ, ಸಂಸ್ಕೃತ! 

ಸಂಸ್ಕೃತದಲ್ಲಿ ಸಾಹಿತ್ಯ, ವ್ಯಾಕರಣ, ಜ್ಯೋತಿಷ ಅರ್ಥಶಾಸ್ತ್ರ, ಶಿಲ್ಪ, ಚಿತ್ರ, 
ಸಂಗೀತ, ವೈದ್ಯ- ಮುಂತಾದ ಲೌಕಿಕವಾಜ್ಯಯಗಳ ಭಾಗಗಳಲ್ಲ ತುಂಬಿ ತುಳುಕುತ್ತಿವೆ; 
ಈಗಿನ ಭೌತಿಕವಿಜ್ಞಾನವನ್ನು ವಿವರಿಸುವದಕ್ಕೆ ತಕ್ಕ ಭಾಷಾಸೌಕರ್ಯಗಳಲ್ಲವೂ ಇವೆ. 
ಇಷ್ಟೇ ಅಲ್ಲ. ಐಹಿಕಸಂಪತ್ತೂ ಅದನ್ನು ತಿಳಿಸುವ ವಿಜ್ಞಾನವೂ ನಮಗೆ ಬೇಕಾಗಿರುವ 
ಸುಖಕ್ಕೆ ಮಾತ್ರವೇ ಅಲ್ಲವೆ? ಈ ಸುಖದ ಮೂಲವು ಯಾವದಂಬುದನ್ನು 
ತಿಳಿಸಿಕೊಡುವ ಅಧ್ಯಾತ್ಮವಿದ್ಯೆಯ ಅಪಾರವಾದ ಭಂಡಾರವೂ ಅದರಲ್ಲಿ ಹುದುಗಿ 
ಕೊಂಡಿದೆ. ಪ್ರಪಂಚದ ಧರ್ಮಪಂಥಗಳಿಗೆಲ್ಲ ಮೂಲವಾಗಿರುವ ವೇದವೂ ಆ 


1. ಇದಕ್ಕೊಂದು ದೃಷ್ಟಾಂತವನ್ನು ಕೊಡಬಹುದು. ಈಗ ಕೆಲವು ದಿನಗಳ ಹಿಂದೆ ಮೈಸೂರು 
ಸಕಲವಿದ್ಯಾನಿಲಯದಲ್ಲಿ ಕನ್ನಡವನ್ನೇ ದ್ವಿತೀಯ ಭಾಷೆಯಾಗಿ ಮಾಡಬೇಕೆಂಬ ಕುತೂಹಲದಿಂದ 
ದೇಶಭಾಷಾಭಿಮಾನಿಗಳು ಕೆಲವರು ಪ್ರಯತ್ನಪಟ್ಟರು. ಸಂಸ್ಕೃತವು ಭರತಖಂಡದ ಸಂಸ್ಕೃತಿಯನ್ನು 
ಅಚ್ಚಳಿಯದಂತೆ ಇಟ್ಟುಕೊಂಡಿರುವ ಭಾಷೆಯೆಂಬುದರ ಮೇಲೆ ಅದನ್ನು ಬಿಟ್ಟುಬಿಡಬಾರದಂದು 
ಮತ್ತೆ ಕೆಲವರು ಉಪಸೂಚನೆಯನ್ನು ತಂದರು. ಕನ್ನಡವೊಂದನ್ನೇ ದ್ವಿತೀಯಭಾಷೆಯಾಗಿ 
ಮಾಡಬೇಕೆಂಬ ವಿಷಯದಲ್ಲಿ ಅಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದಾಗಲೂ ಸಂಸ್ಕೃತದ 
ಯೋಗ್ಯತೆಯ ಮತ್ತು ಪೂಜ್ಯಸ್ಥಾನದ ವಿಚಾರದಲ್ಲಿ ಮಾತ್ರ ಯಾರೊಬ್ಬರಿಗೂ ಎರಡನೆಯ 
ಮತವೇ ಇರಲಿಲ್ಲಫಿ” 


ಸಂಸ್ಕೃತ ಭಾಷೆ 111 


ವೇದವನ್ನು ಹಿಂಬಾಲಿಸಿ ಹುಟ್ಟಿರುವ ದರ್ಶನಗಳೂ ಅದರಲ್ಲಿ ಅಡಗಿವೆ; ಪ್ರಪಂಚವನ್ನಲ್ಲ 
ಬೆರಗುಮಾಡಿರುವ ಇತಿಹಾಸಗಳೂ ಪುರಾಣಗಳೂ ಅದರಲ್ಲಿವೆ;. ಪ್ರಪ 'ಂಚದ 
ಜನಸಂಖ್ಯೆಯಲ್ಲಿ ತುಸು ಹಚ್ಚುಕಡಿಮೆಯಾಗಿ ಮೂರನೆಯ ಒಂದು ಪಾಲಿನಷ್ಟು 
ಜನರು ಅವಲಂಬಿಸಿರುವ ಬೌದ್ಧಮತದ ಎಷ್ಟೋ ಧರ್ಮಗ್ರಂಥಗಳು ಅದರಲ್ಲಿವೆ; ಈಗ 
ಪಾಲಿ ತಿಬೆಟ್‌ ಚೀನಾಭಾಷಗಳಲ್ಲಿರುವ ಅವರ ಕ್ರಿಪಿಟಕಗಳ ಮತ್ತು ಅವುಗಳ 
ವ್ಯಾಖ್ಯಾನಗಳ ಅಭಿಪ್ರಾಯವನ್ನು ಸರಿಯಾಗಿ ತಿಳಿದುಕೊಳ್ಳುವುದಕ್ಕಿ ಬೇಕಾದ 
ಮರ್ಮದ ಗೃಂಥಗಳಲ್ಲ ಅದರಲ್ಲಿವೆ; ಜೈನರು, ವೀರಶೈವರು-ಮುಂತಾದವರಲ್ಲ ತಮ್ಮ 
ತಮ್ಮ ಮತರಹಸ್ಯಗಳನ್ನು ಬರೆದಿಟ್ಟಿರುವ ಅಮೋಘವಾದ ಎಷ್ಟೋ ಗ್ರಂಥರತ್ತಗಳೂ 
ಈ ಭಾಷೆಯಲ್ಲಿವೆ. ಈ ಎಲ್ಲಾ ಕಾರಣಗಳಿಂದ ಸಂಸ್ಕೃತವೆಂಬುದು ಭರತಖಂಡದ 
ಬಹುಜನರನ್ನು ಒಗ್ಗಟ್ಟಾಗಿ ಸೇರಿಸುವ ಅತ್ಯಮೂಲ್ಯವಾದ ಪ್ರೇಮುಬಂಧನವನ್ನ 
ಬಹುದಲ್ಲವೆ"? 

ಇಷ್ಟು ಸಲಕರಣೆಗಳಿಂದ ಕೂಡಿರುವ ಈ ಪೂಜ್ಯಭಾಷಯು, ಅದೇಕೋ, ನಮ್ಮ 
ದೌರ್ಭಾಗ್ಯದ ದೆಸೆಯಿಂದ ಈಗ ಕಳಕ್ಕಳಿಸಲ್ಪಹುತ್ತಿರುವದು. ಜನರು ಅದಕ್ಕೆ ತಕ್ಕಷ್ಟು 
ಆದರವನ್ನು ಕೊಡುತ್ತಲಿಲ್ಲ. ಜನರ ಮನಳ್ನೇತ್ರದಲ್ಲಿ ಈ ಅಸಡ್ಡಯೆಂಬ ಕಳೆಯು 
ಬೆಳೆಯುತ್ತಿರುವದಕ್ಕೆ ಕಾರಣವೇನೆಂಬುದನ್ನೂ ಆ ಕಳಯನ್ನು ಕಿತ್ತುಹಾಕಿ ಮತ್ತೆ ಈ 
ಭಾಷಯ ಬಳ್ಳಿಗಳು ಸೊಂಪಾಗಿ ಬೆಳೆದು ಹಬ್ಬವಂತೆ ಮಾಡುವದಕ್ಕೆ ಯಾವ ಯಾವ 
ಪ್ರಯತ್ನಗಳನ್ನು ಮಾಹಬಹುದೆಂಬುದನ್ನೂ ಮುಂದಿನ ಲೇಖನದಲ್ಲಿ ಅರಿಕ 
ಮಾಡಿಕೊಳ್ಳುವನು. 


ಜೇ x ೫ ೫ ೫ 


41. ಸಂಸ್ಕೃತವೇಕ ಖಲವಾಗುತ್ತಿದ? 


ವ —) ವಿ ) 


ಪಂಚದ ಭಾಷಗಳಲ್ಲಿ ಸಂಸ್ಕೃತಕ್ಕೆರುಎ ಪೂಜ್ಯಸ್ಥಾ ಸ್ಥಾನವನ್ನು ಹಿಂದಿನ 
ಲೇಖನದಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಿಸಿದೆನು. ಭರತಖಂಡದವರೆಲ್ಲರೂ ಅದನ್ನು 
ಗೌರವದಿಂದ ಕಾಣಬೇಕೆನ್ಸುಎದಕ್ಕೆ ಕೆಲವು ಕಾರಣಗಳನ್ನೂ ಅದರಲ್ಲಿ ಕೊಟ್ಟರುತ್ತೇನೆ. 
ಇಂಥ ಉತ್ತಮವಾದ ಭಾಷೆಯು ಈಗ ಏತಕ್ಷ ಕಳಗಿನ ಸ್ಥಾನವನ್ನು ಪಡೆಯಿತು"? ಅದು 
ಇನ್ನೂ ಹಿಂದುಹಿಂದಕ್ಕೆ ಸರಿಯುತ್ತಲೇ ಇರುವದಕ್ಕೆ ಕಾರಣವೇನು" ಎಂಬುದನ್ನಿಲ್ಲಿ 
ವಿಚಾರಕ್ಕೆ ತೆಗೆದುಕೊಳ್ಳುವೆನು. 


112 ಸಂಸ್ಕೃತವೂ ಸಂಸ್ಕೃತಿಯೂ 


ಸಂಸ್ಕೃತವನ್ನು ಕಲಿತವರಿಗೆ ಜೀವನಕ್ಕೆ ಮಾರ್ಗವಿಲ್ಲದೆ ಹೋದದ್ದರಿಂದ ಈ 
ಭಾಷಯು ಕಳಕ್ಕೆ ಬೀಳುವದಕ್ಕೆ ಮೊದಲಾಯಿತೆಂದು ಕೆಲವರ ಅಭಿಪ್ರಾಯವಿರುವದು. 
ಇದರಲ್ಲಿ ನಿಜದ ಅಂಶವೂ ಇಲ್ಲದೆ ಇಲ್ಲ. ಮಹಮ್ಮದೀಯರು ಈ ದೇಶಕ್ಕೆ ಬರುವ 
ಮುಂಚೆ ಸಂಸ್ಕೃತವು ತಾನೇತಾನಾಗಿ ಮೆರೆಯುತ್ತಿತ್ತು. ಈ ಭಾಷಯಿಂದ ಹುಟ್ಟಿದ 
ಪಾಳಿಪ್ರಾಕೃತಭಾಷೆಗಳು ನಾಡ ನುಡಿಗಳಾಗಿದ್ದು ರಾಜರಾಶ್ರಯವನ್ನು ಪಡೆದರೂ 
ಕಾಲಚಕ್ತಕ್ಕೆ ಸಿಕ್ಕ ಬೇಗನೆ ಮೃತಭಾಷಗಳಾಗಿ ಬಿಟ್ಟವು. ಆ ಭಾಷಗಳಲ್ಲಿದ್ದ ಗ್ರಂಥಗಳರ್ಥ 
ವನ್ನು ತಿಳಿಯುವದಕ್ಕೆ ಸಹ ಸಂಸ್ಕೃತವು ಬೇಕಾಗಿದ್ದದ್ದರಿಂದ ಸಂಸ್ಕತಭಾಷಯು 
ಬೆಳೆಯುತ್ತಲೇ ಹೋಯಿತು. ಆ ಕಾಲದಲ್ಲಿ ನಮ್ಮ ದೇಶದಲ್ಲಿ ಸಂಸ್ಕೃತದಲ್ಲಿ ಬರದ 
ಗ್ರಂಥಗಳಿಗೇ ಹೊರತು ಬೇರೆಯವುಗಳಿಗೆ ಗೌರವವು ದೊರೆಕುವದು ಕಡಿಮ 
ಯಾಗಿದ್ದದ್ದರಿಂದ ಎಲ್ಲರೂ ಸಂಸ್ಕೃತದಲ್ಲಿಯೇ ಬರೆಯಲಾರಂಭಿಸಿದ್ದರು. ಬೌದ್ಧರು, 
ಜೈನರು-ಮೊದಲಾದವರೂ ತಮ್ಮ ತಮ್ಮ ಮತಗ್ರಂಥಗಳ ಭಾಷಗಳಾದ ಮಾಗು, 
ಅರ್ಧಮಾಗ5- ಮುಂತಾದವುಗಳಿಗೆ ಸಂಸ್ಕೃತದಷ್ಟು ವ್ಯಾಪಕತೆಯಿಲ್ಲವೆಂಬುದನ್ನು 
ಮನಗಂಡಿದ್ದರು. ಆಗ ಜನರಿಗೆ ಮೆಚ್ಚಾಗಬೇಕಾದರೆ ಲೌಕಿಕಗ್ರಂಥಗಳನ್ನೂ ಧರ್ಮಕ್ಕೆ 
ಸಂಬಂsಸಿಯೇ ಬರೆಯಬೇಕಾಗಿದ್ದದ್ದರಿಂದ' ಸಂಸ್ಕೃತಕ್ಕೆ ಇನ್ನೂ ಹಚ್ಚಾದ 
ಒತ್ತಾಸೆಯಿತ್ತು. ಆದರೆ ಮಹಮೃದೀಯರು ಇಲ್ಲಿಗೆ ಕಾಲಿಟ್ಟಿ ಮೇಲೇ ಪರ್ಷಿಯನ್‌ 
ಭಾಷೆಯೊಂದು ಸಂಸ್ಕೃತದ ಮಗ್ಗಲಿಗೆ ಬಂದುಕೂತಿತು. ಇಂಗ್ಲಿಷರು ಈ ದೇಶಕ್ಕೆ ಬಂದ 
ಮೇಲೆ ಲಾರ್ಡ್‌ ಮೆಕಾಲೆ ಮೊದಲಾದವರ ಪ್ರೋತ್ಸಾಹದಿಂದ ಇಂಗ್ಲಿಷು ಭಾಷಯ 
ಮೂಲಕವೇ ಈ ದೇಶದವರಿಗೆ ವಿದ್ಯಾಭ್ಯಾಸವಾಗಬೇಕಂದು ತೀರ್ಮಾನವಾದಂದಿನಿಂದ 
ಸಂಸ್ಕೃತಕ್ಕೆ ಶನಿಮಹಾರಾಯನ ದೃಷ್ಟಿಯು ತಾಕಿತೆನ್ನಬಹುದು. ಅರಮನೆಯಲ್ಲಿ, 
ಗುರುಮನೆಯಲ್ಲಿ, ಕೋರ್ಟಿನಲ್ಲಿ, ಕಛೇರಿಯಲ್ಲಿ, ಅಲೆದಾಹುತ್ತಿರುಎದು ನಮ್ಮ 
ಕಣ್ಣೆದುರಿಗೇ ಕಾಣ ಬರುತ್ತಿದೆ. ಯಾವ ಭಾಷೆ ಅಂಚೆಯ ಮನೆಯಲ್ಲಿ, ರೈಲಿನಲ್ಲಿ, 
ಅಂಗಡಿಯಲ್ಲಿ, ಮುಂಗಟ್ಟಿನಲ್ಲಿ-ಎಲ್ಲಲ್ಲಿಯೂ ಇಂಗ್ಲಿಷು ಹಬ್ಬಿತು; ಸಂಸ್ಕೃತವು 
ಸುರುಟಿಕೊಂಡಿತು. ಎಲ್ಲೆಲ್ಲಿಯೂ ಇಂಗ್ಲಿಷಿಗೆ ಅಗ್ರತಾಂಬೂಲವಾಯಿತು. ಸಂಸ್ಕೃತ 
ವನ್ನು ಕೇಳುವರಿಲ್ಲವಾದರು. ಇಂಗ್ಲಿಷು ಓದಿದರೆ ಸುಖಸಾಮ್ರಾಜ್ಯ, ಸಂಸ್ಕೃತ 
ಎನ್ನೋದಿದರೆ ರಾಗಿಯ ಕಾಳಿಲ್ಲ- ಎನ್ನುವ ಅಭಿಪ್ರಾಯವು ಎಲ್ಲಲ್ಲಿಯೂ 
ಬೆಳೆದುಕೊಂಡಿತು. 


ಇಂಗ್ಲಿಷುಭಾಷೆಯಿಂದ ನಮ್ಮ ದೇಶಕ್ಕೆ ಹಾನಿ ತಟ್ಟೆರುವದೆಂದು ತಿಳಿಸುವಬೇನೂ 
ನನ್ನ ಉದ್ದೇಶವಲ್ಲ. ಆ ಭಾಷೆಯಿಂದ ನಮಗೆ ಎಷ್ಟೋ ಆನುಕೂಲ್ಯಗಳಾಗಿವ. 


ಸಂಸ್ಕೃತವೇಕೆ ಖಲವಾಗುತ್ತಿದೆ? 113 
ಇಂಗ್ಲಿಷು, ಸಾರ್ವತ್ರಿಕಭಾಷಯಾದ್ದರಿಂದ ಪ್ರಪಂಚದ ಇತರ ಭಾಗಗಳಿಗೂ 
ಭ೦ತಖಂಡಕ್ಕೂ ಸರಿಯಾದ ಸಂಬಂಧವುಂಟಾಗುವದಕ್ಕೆ ಅದೇ ಕಾರಣವಾಗಿದೆ. 
ಪ್ರಪಂಚದ ವ್ಯವಹಾರದ ತಿಳಿವಳಿಕೆಯೆಲ್ಲ ಆ ಭಾಷೆಯಲ್ಲಿ ಅಡಗಿರುವದು. ಈಗಿನ 
ವ್ಯವಹಾರಸ್ಥಿತಿಯನ್ನು ಬೇಗನೆ ತಿಳೆದುಕೊಳ್ಳುವದಕ್ಕೆ ಇಂಗ್ಲಿಷಲ್ಲದೆ ಮತ್ತೆ 
ಯಾವದೊಂದು ಭಾಷೆಯೂ ನಮಗೆ ಅಷ್ಟು ಸಹಕಾರಿಯಾಗಲಾರದು. ಆರ್ಥಿಕ, 
ಸಾಮಾಜಿಕ, ರಾಜಕೀಯ, ಸಂಘಟನೆಗಳ ಕ್ರಾಂತಿಗಳಿಗೆ ಒಳಪಟ್ಟಿರುವ ನಮ್ಮ 
ಭರತಖಂಡಕ್ಕೆ ಒಗ್ಗಟ್ಟನ್ನುಂಟುಮಾಡಿ ಸಹಾಯ ಮಾಡಿರುವದು ಇಂಗ್ಲಿಷ ಹೂರತು 
ಮತ್ತೆ ಯಾವ ಭಾಷಯೂ ಅಲ್ಲ. ಆದ್ದರಿಂದ ಸದ್ಯಸ್ಸಿತಿಯಲ್ಲಿ ನಮ್ಮ ದೇಶಕ್ಕೆ ಇಂಗ್ಲಿಷನ್ನು 
ಬಿಟ್ಟರೆ ಗತಿಯೇ ಇಲ್ಲ. ಆದರೆ ಇಂಗ್ಲಿಷ್‌ ಬೆಳೆದ ಹಾಗೆಲ್ಲ ಸಂಸ್ಕೃತವು ಸೂರಗುತ್ತಾ 
ಬಂದಿರುವ ದೆಂಬುದು ನಿಜವು; ಇಂಗ್ಲಿಷಿಗಿರುವ'ಷ್ಟು ರಾಜಾಶ)ಯವು) 
ಸಂಸ್ಕೃತಕ್ಕಿಲ್ಲವೆಂಬುದು ನಿಜವು. ಇದನ್ನು ಮುಚ್ಚುಮರೆಮಾಡುವದರಿಂದ ಏನು 
ಪ್ರಯೋಜನವೂ ಇಲ್ಲ. 


ಆದರೆ ಈ ಅನನುಕೂಲವು ಕೆಲವು ದಿನಗಳಲ್ಲೇ ಹೊರತು ಕೊನೆಯವರೆಗೂ 
ಇರುವದಲ್ಲ. ಇಂಗ್ಲಿಷನ್ನು ಓದಿದವರು ಯಾರೊಬ್ಬರೂ ದೊರಕದ ಕಾಲಕ್ಕೆ ಆ 
ಭಾಷೆಯನ್ನು ಕಲಿಯುವವರಿಗೆ ಪ್ರೋತ್ಸಾಹಕವಾಗಿ ವಿದ್ಯಾಕಾಲಕ್ಷೇಪದ್ರವ್ಯ, ಹಚ್ಚನ 
ಸಂಬಳದ ಸರ್ಕಾರಿಯ ನೌಕರಿ, ಅರಮನೆಯಲ್ಲಿ ಗೌರವ- ಮುಂತಾದವುಗಳನ್ನು 
ಸರ್ಕಾರದವರು ಏರ್ಪಡಿಸಿದರಾದರೂ ಈಗ ಇಂಗ್ಲಿಷು ಓದಿದವರಿಗೆಲ್ಲ ಆ 
ಸೌಕರ್ಯಗಳು ದೊರೆಯುವ ಹಾಗಿಲ್ಲ. ಇಂಗ್ಲಿಷನ್ನು ಬಲ್ಲವರು ಈಗ ಬೇಕಾದಷ್ಟು 
ಮಂದಿಯಿರುವರು. ಮನೆಮಾರುಗಳನ್ನು ಮಾರಿಕೊಂಡು ದೇಶವಿದೇಶಗಳಿಗೆ ಹೋಗಿ 
ದೊಡ್ಡ ದೊಡ್ಡ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರುವವರು ಅನೇಕರಿರುತ್ತಾರೆ. ಆದರೆ 
ಅವರೆಲ್ಲರಿಗೂ ಭಾರಿಯ ಸಂಬಳ ಎಲ್ಲಿ ಬೊರತೀತು"? ಎಲ್ಲರಿಗೂ ಸರಕಾರವು ಎಷ್ಟು 
ಸಹಾಯವರಾಡೀತ೨"? ನಮ್ಮ ಯೂನಿವರ್ಸಿಟಿಗಳ ಗ್ರ್ಯಾಜ್ಯುಯೇಟ್‌ಗಳು 
ಉದ್ಯೋಗಗಳು ದೊರೆಯದೆ ಓಂಹುಗಟ್ಟಲೆಯಾಗಿರುವಾಗ ಸಂಸ್ಕೃ ತಿವನ್ನು 
ಕಲಿಯುವದು ಮನಸ್ಸಿಗೆ ಸಂಸ್ಕೃತಿಯನ್ನುಂಟುಮಾಡಿಕೊಂಡು ಲೋಕವ್ಯ ಆತ. 
ತಿಳಿವನ್ನೂ ನಿರ್ವಿಷಯಾನಂದ (Pure pleasure)ವನ್ನೂ ಪಡೆಯುವದಕ್ಕೇ ಹೂರತು 
ಹೊಟ್ಟೆಗೆ ಅನ್ನವನ್ನು ಸಂಪಾದಿಸಿಕೊಳ್ಳುವದಕ್ಕಲ್ಲವಂಬುದೂ ಪ್ರಪಂಚದಲ್ಲಿ ಸುಖಕ್ಕೆ 
ಬೇಕಾದ ಸಾಮಾಗ್ರಿಗಳು ಒದಗುವದು ಅವರವರ ಜಾಣತನವನ್ನೂ ವ್ಯವಹಾರ 
ದಕ್ಷತೆಯನ್ನೂ ದೈವಾನುಗ್ರಹವನ್ನೂ ಅನುಸರಿಸಿರವದೆಂಬದೂ ಈಗ ಬಹುಜನರಿಗೆ 


114 ಸಂಸ್ಕೃತವೂ ಸಂಸ್ಕೃತಿಯೂ 


ಮನದಟ್ಟಾಗಿರುತ್ತದೆ. ಆದ್ದರಿಂದ "ಸಂಸ್ಕೃತವನ್ನು ಓದಿದರೆ ಹೊಟ್ಟೆ ಬಟ್ಟೆಗೇನು"' 
ಎಂದು ಕೇಳುವದರಲ್ಲೇನೂ ಅಷ್ಟು ಹುರುಳಿಲ್ಲ. 

ಸಂಸ್ಕೃತಭಾಷಯನ್ನು ಕಲಿಯುವದು ಬಹು ಕಷ್ಟವು: ಇದರಿಂದಾಗುವ 
ಪ್ರಯೋಜನವೂ ಬಲು ಕಡಿಮೆ- ಆದ್ದರಿಂದ ಸಂಸ್ಕೃತವನ್ನು ಜನರು ಅಸಡ್ಡೆಯಿಂದ 
ಕಾಣುತ್ತಿದ್ದಾರೆಂದು ಕೆಲವರ ಅಭಿಪ್ರಾಯವಿರುವದು ಇದೂ ಸ್ವಲ್ಲ ಮಟ್ಟಿಗೆ ನಿಜವೆ. 
ಸಂಸ್ಕೃತವು ವ್ಯಾಕರಣಬದ್ಧವಾಗಿರುವಂತ ಪ್ರಪಂಚದ ಮತ್ತೆ ಯಾವ ಭಾಷೆಯೂ 
ಆಗಿರಎದಿಲ್ಲ. ಪಾಣಿನಿಯ ವ್ಯಾಕರಣವನ್ನು ನೋಡಿದರ ನಿಯಮಗಳೂ 
ಪ್ರತಿಷೀಧಗಳೂ ಒಂದರ ಹಿಂದೂಂದು ಕಹಲಿನ ಕುಬ್ದರೆಗಳಂತ ಮೇಲೆ 
ಬೀಳುತ್ತಿರುವವಂದು ತೋರುವದು. ಆದರೆ ಸಂಸ್ಕೃತಶಬ್ದಗಳು ಆಗಲ ಬಂಕ 
ಯಾಗಿಲ್ಲವೆ"? ಇಂಗ್ಲಿಷು ಫ್ರಂಚು, ಜರ್ಮನ್‌- ಮುಂತಾದ ತಾವು ಎಂದಿಗೂ ಕೇಳದೆ 
ಇದ್ದ ವಿದೇಶಿಯ ಭಾಷಗಳನ್ನು ಯಾವ  ಆಯಾಸವೂ ಇಲ್ಲದೆ 
ಸ್ಪಾತೀನಪಡಿಸಿಕೂಳ್ಳುತ್ತಿರುವಾಗ ನಮ್ಮ ದೇಶದ ಯುವಕರಿಗೆ ಸಂಸ್ಕೃತವು 
ಅವಕ್ಕಿಂತಲೂ ಹಚ್ಚು ಕಷ್ಟವನ್ನು ಕೂಟ್ಟೀತ% ಎಂದಿಗೂ ಕೊಡಲಾರದು. ಸರಿಯಾದ 
ರೀತಿಯಿಂದ ಕಲಿತರೆ ದೊಡ್ಡವರು ಎರಡು ಮೂರು ವರ್ಷಗಳಲ್ಲಿ ಹುಡುಗರು 
ಐದಾರು ವರ್ಷಗಳಲ್ಲಿ ಈ ಭಾಷಯನ್ನು ಧಾರಾಳವಾಗಿ ಓದಿ, ಅರ್ಥಮಾಡಿಕೊಂಡು, 
ತಿಮ್ಮ ಅಭಿಪ್ರಾಯವನ್ನು ಇತರರಿಗೆ ತಿಳಿಸುವದಕ್ಕೆ ಆಗುವಬೆಂದು ನನ್ನ ಪೂರ್ಣವಾದ 
ನಂಬಿಕೆಯಿರುವದು. ಸರಿಯಾದ ವಿದ್ರತ್ತನ್ನು ಸಂಪಾದಿಸುಎದಕ್ಕಿ ಯಾವ 
ಭಾಷೆಗಾದರೂ ಕಾಲವು ಬೇಕೇ ಬೇಕು; ಈ ನಿಯಮವು ಸಂಸ್ಕೃತಕ್ಕೂ ಸೇರಿರುವದೇನೂ 
ಆಶ್ಚರ್ಯವಲ್ಲ. ಈ ಭಾಷೆಯಿಂದ ನಾವು ಪಡೆಯಬಹುದಾದ ಪ್ರಯೋಜನವು 
ಅವರವರ ಯೋಗ್ಯತೆಯ ಮೇಲೆ ಹೋಗುವದಾದ್ದರಿಂದ ಆ ವಿಷಯದಲ್ಲಿ ನಾನೇನೂ 
ಇಲ್ಲಿ ಮತ್ತೆ ಹೇಳುವದಿಲ್ಲ. ಲೌಕಿಕವಾದ ಅನುಕೂಲ್ಯಗಳ ವಿಷಯದಲ್ಲಿ 
ಹೇಳಬೇಕಾದದ್ದನ್ನು ಹಿಂದೆಯೇ ಹೇಳಿರುತ್ತೇನಾದ್ದರಿಂದ ಆ ವಿಷಯದಲ್ಲಿ ಇಲ್ಲಿ 
ಹೀಳತಕ್ಷಬ್ಲೀನೂ ಉಳಿದಿರುವದಿಲ್ಲ. 

ಸಂಸ್ಕೃತವನ್ನು ಕಲಿಯಬೇಕಂಬವರಿಗೆ ಹಚ್ಚನ ಸಳಕರ್ಯಗಳಿಲ್ಲದ್ದು ಆ 
ಭಾಷಯು ಹಿಂದುಳಿಯುವದಕ್ಕೆ ಒಂದು ಕಾರಣವೆಂದು ಕಲವ'ರ' 
ಅಭಿಪ್ರಾಯವಿರುವದು. ಅದೂ ನಿಜವೆ. ಉದಾಹರಣೆಗೆ ನಮ್ಮ ಮೈಸೂರು 
ಸೀಮೆಯಲ್ಲಿ ಬೆಂಗಳೂರು, ಮೈಸೂರುನಗರಗಳಲ್ಲಿ ಎರಹು ಪ್ರೌಢವಿದ್ಯಾ 


ಸಂಸ್ಕೃತವೇ ಕೆ ಖಲವಾಗುತ್ತಿದೆ? 115 


ಪಾಠಶಾಲೆಗಳಿವೆಯಾದರೂ ಎಲ್ಲರೂ ಆ ಎರಹೂರುಗಳಿಗೇ ಬಂದು ಓದುವದಕ್ಕೆ 
ಆಗುವದಿಲ್ಲ. ಮಿಕ್ಕ ಊರುಗಳಲ್ಲಿ ಹಿಂದೆ ಇದ್ದ ವಿದ್ವಾಂಸರು ಕೆಲವರು ಪರಲೋಕಕ್ಕೆ 
ತೆರಳಿದರು; ಇನ್ನು ಕೆಲವರು ತಮ್ಮ ವಿದ್ದತ್ತಿಗೆ ಗೌರವವು ದೊರೆಯುವ ಪಟ್ಟಣಗಳಿಗೆ 
ಹೋಗಿರುತ್ತಾರೆ ಹೀಗಿರುವದರಿಂದ ಸಾಮಾನ್ಯವಾಗಿ ಎಲ್ಲರೂ ಸಂಸ್ಕೃತವನ್ನು 
ಓದುವಎದಕ್ಕೆ ಅನುಕೂಲಗಳ ಇಲ್ಲವೆನ್ನಬಹುದು. ಆದರೆ ಇದು ಯಾರ ತಪ್ಪ ಆ 
ಸಂಸ್ಕೃತವು ಕಲಿಯತಕ್ಷ ಭಾಷಯೆಂದೂ ಅದು ನಮಗೆ ಬೇಕಂದೂ ಜನರಿಗೆ 
ತೋರಹತ್ತಿದ್ದರೆ ಕಲಿಸುವವರು ತಾವೇ ಬರುವರು. ತಕ್ಕ ಸಾಮಾಗ್ರಿಗಳೂ 
ಒಂದೊಂದಾಗಿ ಒದಗುವವು. ಭಾಷೆಯಲ್ಲಿ ಇಚ್ಛೆಯನ್ನು ಮೊದಲು ಸಂಪಾದಿಸಿ 
ಕೂಳ್ಳುವದು ಅತ್ಯಗತ್ಯ. 

ನನಗೆ ತೋರುವದೇನೆಂದರೆ, ಸಂಸ್ಕತಭಾಷಯ ವಿಷಯದಲ್ಲಿ ಜನರಿಗೆ ಯಾವ 
ಅಭಿಪ್ರಾಯವೂ ಇರುವದಿಲ್ಲ. ಇದೊಂದು ಉತ್ತಮವಾದ ಭಾಷಯಂದಾಗಲಿ, 
ಅದನ್ನು ಕಲಿಯುವದು ಅವಶ್ಯವೆಂದಾಗಲಿ ಅವರು ಎಂದಿಗೂ ಯೋಚಿಸಿಕೊಂಡೂ 
ಇರುವದಿಲ್ಲ. ಆ ವಿಷಯದಲ್ಲಿ ತಿಳಿದವರು ಅವರಿಗೆ ತಿಳಿವಳಿಕೆಯನ್ನು ಕೊಟ್ಟೂ 
ಇರುವದಿಲ್ಲ. ಎಲ್ಲರೂ ಗೆದ್ದೆತ್ತಿನ ಬಾಲವನ್ನು ಹಿಡಿಯೋಣವೆಂದು ಇಂಗ್ಲಿಷು 
ಇಂಗ್ಲಿಷಂಬ ಜಪದಲ್ಲಿ ಕೂತಿರುವರು. ಸಂಸ್ಕೃತವೆಂಬುದು ಯಾವದೋ ಒಂದು 
ಜಾತಿಯವ' ರ ಭಾಷಯೆಂದೂ, ಯಾವದೋ ಒಂದು ಹಿಂದಿನ ಕಾಲದ 
ಭಾಷಯೆಂದೂ, ವ್ಯವಹಾರಕ್ಕೆ ಅದರಿಂದ ಏನೇನೂ ಪ್ರಯೋಜನವಾಗುವ 
ಹಾಗಿಲ್ಲವೆಂ ದೂ ಬಹು ಜನರ ಅಭಿಪ್ರಾಯವಿರುವಂತೆ ತೋರುವದು. ಸಭೆಗಳಲ್ಲಿ 
ಮಾತನಾಡುವ ಕಾಲಕ್ಕೆ 'ಸಂಸ್ಕೃತಿವೆಂಬುದು ಪವಿತ್ರಭಾಷ, ದೇವತೆಗಳ ಭಾಷೆ ಎಂದು 
ಮುಂತಾಗಿ ಕೊಂಹಾಹುವವರು ಕೂಡ ತಾವು ಆ ಭಾಷಯಲ್ಲಿ ವಿಶೇಷ ಪರಿಚಯ 
ವನ್ನು ಹೊಂದುವದಕ್ಕಾಗಲಿ, ಜನರಲ್ಲಿ ಅದರ ಜ್ಞಾನವನ್ನು ಹಬ್ಬಿಸುವದಕ್ಕಾಗಲಿ ಎಳ್ಳಷ್ಟು 
ಪ್ರಯತ್ನವನ್ನೂ ಮಾಡುವ ಹಾಗೂ ತೋರುವದಿಲ್ಲ. ಆದ್ದರಿಂದ ಸಂಸ್ಕೃತಿಭಾಷಯು 
ಖಿಲವಾಗುತ್ತಿರುವದಕ್ಕಿ ಜನರಿಗೆ ಅದರ ಬೆಲೆಯ ವಿಷಯಕ್ಕಿರುವ ಮಾಢ್ಯವೂ 
ಅಸಡ್ತೆಯೂ ಮುಖ್ಯವಾದ ಕಾರಣವೆಂದು ತೋರುತ್ತಿರುವದು. 

ಈ ಭಾಷಯ ಜ್ಞಾನವನ್ನು ಜನರಲ್ಲಿ ಹರಿಡುವದಕ್ಕ ಈಗ ಏನೇನು 
ಮಾಹಬಹುದಂಬುದನ್ನು ಮುಂದಿನ ಲೇಖನದಲ್ಲಿ ವಿಜ್ಞಾಪಿಸುವೆನು. 


ಜೇ Xx ೫ ೫% ೫% 


110 ಸಂಸ್ಕೃತವೂ ಸಂಸ್ಕೃತಿಯೂ 


42. ನಲಂದದ ವಿಶ್ವವಿದ್ಯಾನಿಲಯ 


ಸಂಸ್ಕೃತದ ಹೆಗ್ಗಳಿಕೆಯನ್ನು ಕುರಿತು ಹಿಂದಿನ ಲೇಖನದಲ್ಲಿ ಬರೆದಿದ್ದನು. 
ಅದನ್ನು ಹೇಗೆ ಜನರಿಗೆ ಮನೋರಂಜಕವಾಗುವಂತೆ ಮಾಡಬೇಕೆಂಬುದನ್ನು ಮುಂದೆ 
ತಿಳಿಸುವೆನೆಂದು ಅಲ್ಲದೆ ಅರಿಕೆಮಾಡಿಕೊಂಡಿಛ್ದನು. ಆ ವಿಷಯವನ್ನು ಪ್ರಸ್ತಾಪಿಸುವ 
ಮೊದಲು ಐತಿಹಾಸಿಕ ಕಾಲದಲ್ಲಿ ಇದೇ ಭರತಖಂಡದಲ್ಲಿ ಪೌಥವಿದ್ಯಾಭ್ಯಾಸಕ್ಕೆ ಮಾಡಿದ್ದ 
ಏರ್ಪಾಡೊಂದನ್ನು ಕುರಿತು ಬರೆಯಬೇಕೆಂದು ಮನಸ್ಸಾಗಿದೆ. ಏಕೆಂದರೆ ಅದರ 
ಪರಿಶೀಲನೆಯಿಂದ ಸಂಸ್ಕೃತಪ್ರಚಾರಕ್ಕೆ ನಾವು ಕೈಕೊಳ್ಳಬಹುದಾದ ಸಾಧನೆಗಳಿಗೆ ಕೆಲವು 
ಸೂಚನೆಗಳು ನಮಗೆ ದೊರಕಬಹುದಾಗಿದೆ. “ಆರ್ಯನ್‌ ಪಾತ್‌'' ಎಂಬ ಇಂಗ್ಲಿಷ್‌ 
ಪತ್ರಿಕೆಯ ಹಳೆಯ ಸಂಚಿಕೆಯೊಂದರಲ್ಲಿ ಹಾ।। ರಾಧಾಕುಮುದ ಮುಖರ್ಜಿಯವರು 
ಬರೆದಿದ್ದ ಲೇಖನದಿಂದ ಇಲ್ಲಿ ವಿಷಯಗಳನ್ನು ಸಂಗ್ರಹಿಸಲಾಗಿದೆ. 


ನಲಂದ ವಿಶ್ವವಿದ್ಯಾನಿಲಯವು ಆಗಿನ ಕಾಲದಲ್ಲಿ ಪ್ರಾಚ್ಯದೇಶದಲ್ಲಲ್ಲ 
ದೊಡ್ಡದಾಗಿದ್ದ ವಿಶ್ಚವಿದ್ಯಾನಿಲಯವೆನ್ನಬಹುದು. ಅದರ ಎರ್ಣನೆಯನ್ನು 
ಹ್ಯೊಎನ್‌ತಾಂಗ್‌ ಮತ್ತು ಇತಿಂಗ್‌ ಎಂಬ ಇಬ್ಬರು ಚೀನಾದೇಶದ ಯಾತ್ರಿಕರು 
ಬರೆದಿಟ್ಟಿರುತ್ತಾರೆ. ಅವರಿಬ್ಬರೂ ಈ ವಿದ್ಯಾನಿಲಯದಲ್ಲಿ ಹಲವು ವರ್ಷಗಳಿದ್ದು ತಮ್ಮ 
ಸ್ವಂತ ಅನುಭವದಿಂದಲೇ ಈ ವರ್ಣನೆಯನ್ನು ಕೊಟ್ಟಿರುತ್ತಾರೆ. ವಿದ್ಯಾನಿಲಯದಲ್ಲಿ 
ಆಗ 8500 ವಿದ್ಯಾರ್ಥಿಗಳೂ, 1510 ಜನ ಉಪಾಧ್ಯಾಯರೂ ಇದ್ದರೆಂದು 
ಹ್ಯೂಎನ್‌ತ್ಸಾಂಗನು ಹಳಿರುವದನ್ನು ಕೇಳಿದರೆ ಯಾರು ತಾನೆ ಆಶ್ಚರ್ಯದಿಂದ 
ಚಮಕಿತರಾಗದೆ ಇದ್ದಾರು! 


ಹತ್ತು ಸಾವಿರ ಜನಸಂಖ್ಯೆಯ ನಗರಿಯಾಗಿದ್ದ ಈ ವಿಶ್ಚವಿದ್ಯಾಲಯಕ್ಕ 
ಭರತಖಂಡದ ಎಲ್ಲಾ ಭಾಗಗಳಿಂದಲೂ ವಿದ್ಯಾರ್ಥಿಗಳು ಬರುತ್ತಿದ್ದರು. ಕಾಶಿಗೆ 
ಈಗಲೂ ಯಾತ್ರಿಕರು ತಂಹತಂಡವಾಗಿ ನುಗ್ಗಿ ಬರುತ್ತಿರುವಂತೆ ಈ ಸುಪ್ರಸಿದ್ಧ 
ವಿದ್ಯಾಪೀಠಕ್ಕೆ ಎಲ್ಲಾ ಕಡೆಯಿಂದಲೂ ವಿದ್ಯಾರ್ಜನೆಗಾಗಿ ಜನರು ಬರುತ್ತಿದ್ದಲ್ಲೇನೂ 
ಅಚ್ಚರಿಯಲ್ಲಘ. ಆದರೆ ಚೀಣ, ಜಪಾನ್‌, ಕೊರಿಯ, ಮಂಗೋಲಿಯ, ತೂಖಾರ- 
ಈ ಪ್ರಾಂತಗಳಿಂದಲೂ ವಿದ್ಯಾರ್ಥಿಗಳು ಬರುತ್ತಿದ್ದರಂತೆ; ಅವರ ಹೆಸರು ನಂಜಿಯೋನ 
ಅನುಕ್ರಮಣಿಕ ಎಂಬ ಚೀಹಾಗ್ರಂಥದಲ್ಲಿ ಕಾಣಬರುತ್ತದೆ. 


ವಿದ್ಯಾಲಯದಲ್ಲಿ ಈಗಿನ ಕಾಲೇಜುಗಳಲ್ಲಿರುಎಂತೆ 'ತರಗತಿ'ಗಳಿರಲಿಲ್ಲ. 
ವಿದ್ಯಾರ್ಥಿಗಳಲ್ಲಿ ಒಬ್ಬರೊಬ್ಬರಿಗಿರುವ ವೈಯಕ್ತಿಕಭೇದಗಳನ್ನು ಗಣಿಸದೆ ಗುಂಪು 


ನಲಂದದ ವಿಶ್ವವಿದ್ಯಾನಿಲಯ 117 


ಗುಂಪಾಗಿ ಕೂಡಿಸಿ ತಲೆಗೆಲ್ಲ ಒಂದೇ ಮಂತ್ರವೆಂದ ಅರೆಬರೆಶಾಸ್ತ್ರಿಯಂತೆ ಎಲ್ಲರಿಗೂ 
ಒಂದೇ ಬಗೆಯ ವಿದ್ಯೆಯನ್ನು ಹೀಳುವ ಪದ್ಧತಿ ಅಲ್ಲಿರಲಿಲ್ಲಘಿ. ಒಬ್ಬ ಉಪಾಧ್ಯಾಯನಿಗೆ 
ಎಷ್ಟು ಜನ ವಿದ್ಯಾರ್ಥಿಗಳು ಇದ್ದರೆಂಬುದನ್ನು ಮೇಲೆ ಕೊಟ್ಟಿರುವ ವಿದ್ಯಾರ್ಥಿ 
ಸಂಖ್ಯಯಿಂದಲೇ ಕಲ್ಲಿಸಬಹುದು. ಒಂದು ದಿನಕ್ಕೆ ನೂರು ಬೇರಬೇರೆ ವಿಷಯಗಳನ್ನು 
ಕುರಿತು ನೂರುನೂರು ಪಾಠಗಳು ಆಗುತ್ತಿದ್ದವೆಂದು ಹ್ಯೂಎನ್‌ತ್ಸಾಂಗನು 
ಬರೆದಿರುವುದನ್ನು ಮನದಂದರೆ ಗುರು-ಶಿಷ್ಯರಿಗೆ ಇದ್ದ ನಿಕಟ ಸಂಬಂಧವೂ 
ವಿದ್ಯಾಲಯದಲ್ಲಿ ಆಗುತ್ತಿದ್ದ ಕೆಲಸದ ಪರಿಮಾಣವೂ ವ್ಯಕ್ತವಾಗುತ್ತದೆ. 

ನಲಂದ ವಿದ್ಯಾಲಯದಲ್ಲಿ ಮುಖ್ಯವಾಗಿ ವಿದ್ವಾಂಸರು ಪೌಥಪಾಠಕ್ಕ 
ಸೇರುತ್ತಿದ್ದರು. ವಿದೇಶದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ತಯಾರಾದ ಬಳಿಕ 
ಮಹಾವಿದ್ದಾಂಸರನಿಸಿಕೊಂಡು ತಮ್ಮ ದೇಶಕ್ಕೆ ತೆರಳುತ್ತಿದ್ದರು. ಈ ಕಾರಣದಿಂದ 
ಬಂದಬಂದವರಿಗೆಲ್ಲ ಇಲ್ಲಿ ಸ್ಥಳವು ದೊರಕುತ್ತಿರಲಿಲ್ಲ. ಬಂದ ವಿದ್ಯಾರ್ಥಿಯನ್ನು 
ವಿದ್ಯಾಲಯದ ದ್ವಾರಪಾಲಕರಂತಿದ್ದ ಘನವಿದ್ದಾಂಸರುಗಳು ಪರೀಕ್ಷೆ ಮಾಡಿಯೇ 
ಪ್ರವೇಶವನ್ನು ಕೊಡುತ್ತಿದ್ದರು. ವಿದ್ಯಾಭ್ಯಾಸಕ್ಕೆಂದು ಬಂದವರಲ್ಲಿ ನೂರಕ್ಕೆ ಇಪ್ಪತ್ತು 
ಜನರಿಗೆ ಮಾತ್ರ ಪ್ರವೇಶವು ಸಿಕ್ಕುತ್ತಿತ್ತುಫಿ. ಆದ್ದರಿಂದ ಇಲ್ಲಿ ಅಭ್ಯಾಸಮಾಡಿದವರು 
ಆಯಾ ವಿದ್ಯೆಗಳಲ್ಲಿ ದಿಗ್ಬಂತಿಗಳನಿಸಿಕೂಂಡೇ ಹೂರಡುತ್ತಿದ್ದರು. ನಲಂದ 
ವಿದ್ರಾಂಸರೆಂದರೆ ಎಲ್ಲೆಲ್ಲಿಯೂ ಗೌರವವಿರುತ್ತಿತ್ತುಫಿ. 

ಇಲ್ಲಿ ಮಾಡುತ್ತಿದ್ದ ಉಪದೇಶಕ್ರಮವೂ ಅಸಾಧಾರಣವಾಗಿರುತ್ತಿತ್ತು. 
ಬೇರೆಬೇರೆಯ ಸಿದ್ದಾಂತಗಳ ಪ್ರತಿನಿ5ಗಳಾದ ವಿದ್ರಾಂಸರುಗಳು ಮಾಡುವ ಚರ್ಚೆಯೇ 
ಇಲ್ಲಿ ನಡೆಯುತ್ತಿದ್ದ ಅಭ್ಯಾಸವು. ಅಧ್ಯಯನ, ಸಂವಾದ- ಇವುಗಳಿಂದ ಹಗಲೂ 
ಇರುಳೂ ಕಾಲಕ್ಷೇಪಮಾಹುತ್ತಿದ್ದ ವಿದ್ದಾಂಸರ ಪರಿಷತ್ತೇ ಈ ವಿದ್ಯಾಲಯವು. 
"ತದ್ದಿದ್ಯ 8 ಸಹ ಸಂವಾದ ಎಂಬಂತೆ ತತ್ತ್ವನಿರ್ಧಾರಣಗಾಗಿ ವಿದ್ದಾಂಸರುಗಳೂಡನೆ 
ಚರ್ಚೆಮಾಡಿ ಇತ್ಯರ್ಥಮಾಡುವ ಪದ್ದತಿಯೇ ಅತ್ಯುತ್ತಮವೆಂಬುದನ್ನು ಅವರು 
ಮನಗಂಡಿದ್ದರು. ಜನಕನ ಸಭೆಯಲ್ಲಿ ಗೋಸಹಸ್ತಕ್ಕಾಗಿ ಚರ್ಚೆಮಾಡಿದ 
ಕುರುಪಾಂಚಾಲರ' ಪರಿಷತ್ತಿನಂತ ಆ ವಿದ್ಯಾಪೀಠವು ವಿವಿಧಸಿದ್ದಾಂತ'ಗಳ 
ಅನುಯಾಯಿಗಳ ಚರ್ಚಾಗೋಷ್ಟಿಯಾಗಿರುತ್ತಿತ್ತುಘಿ. ನಲಂದವು ಮುಖ್ಯವಾಗಿ ಬೌದ್ಧರ 
ವಿದ್ಯಾಪೀಠವಾಗಿತ್ತಾದರೂ ಅಲ್ಲಿ ವೇದಗಳು, ದರ್ಶನಗಳು, ಆಯುರ್ವೆದ- 
ಇವೆಲ್ಲವುಗಳ ಅಭ್ಯಾಸವೂ ಸಾಗುತ್ತಿತ್ತುಫಿ. ಬೌಧ್ದರ ಹದಿನೆಂಟು ಪ್ರಭೇದಗಳೂ ಅಲ್ಲಿ 


118 ಸಂಸ್ಕೃತವೂ ಸಂಸ್ಕೃತಿಯೂ 


ಸೇರುತ್ತಿದ್ದವು. ಹೇತುವಿದ್ಯಫಿ, ಸಾಂಖ್ಯಫಿ', ಶಬ್ದವಿದ್ಯಿಫಿ. ಚಿಕಿತ್ಸಾವಿದ್ಯಫಿ', ಅಥರ್ವವೇದವೇ 
ಮುಂತಾದ ವೇದಗಳು, ಯೋಗ, ವ್ಯಾಕರಣ- ಇವೆಲ್ಲವೂ ಅಲ್ಲಿ ಪ್ರಚಲಿತವಾಗಿದ್ದವು. 
ಆ ವಿದ್ಯಾಲಯದ ಕುಲಪತಿಯಾಗಿದ್ದ ಶೀಲಭದ್ರನು ಯೋಗದಲ್ಲಿ ನಿಷ್ಠಾತನಾಗಿದ್ದನು; 
ಆತನ ಶಿಷ್ಯನಾಗಿ ಯೋಗಶಾಸ್ತ್ರಾಭ್ಯಾಸವನ್ನು ಮಾಹುವದಕ್ಕಾಗಿಯೇ ಹ್ಯೂಎನ್‌ 
ತ್ಸಾಂಗನು ಬಂದಿದ್ದವನು. ಆಗಿನ ಚಕ್ರವರ್ತಿಯಾಗಿದ್ದ ಶ್ರೀಹರ್ಷನು ತ್ಹಾಂಗನು 
ಮಹಾಯಾನದಲ್ಲಿ ಅಪ್ರತಿಮವಿದ್ದಾಂಸನೆಂದು ಪರಿಗಣಿಸಿದ್ದನು. ಈ ರೀತಿಯಲ್ಲಿ 
ಪರಸ್ಪರವಾದ' ಪ್ರತಿವಾದಿಗಳಿಂದ ಒಬ್ಬರನೊಬ್ಬರು ಖಂಡಿಸುತ್ತಿದ್ದ ಆಗಿನ 
ಸೈದ್ದಾಂತಿಕರಿಗೆಲ್ಲ ನಲಂದವು ಒಂದು ಸಾಧಾರಣವಾದ ಸಮಾಗಮಸ್ಥಾನವಾಗಿತ್ತು 
ಆದರೂ ಆ ಪ್ರಖ್ಯಾತಸ್ಥಾನದ ಗಳರವಕ್ನಾಗಲಿ ಶಾಂತಿಗಾಗಲಿ ಈ ಚರ್ಚೆಗಳಿಂದ ಎಳ್ಳಷ್ಟೂ 
ಕುಂದಕವುಂಟಾಗಿರಲಿಲ್ಲಫಘಿ.. 

ನಲಂದದಲ್ಲಿದ್ದ ಕಟ್ಟಡಗಳು ಶತಮಾನಗಟ್ಟಲಯಾಗಿ ಬೆಳದುಕೊಂಡು 
ಬಂದಿದ್ದವು. ಕೆಲವರು ವರ್ತಕರು ಕ್ರಿ.ಪೂ. ಐದನೆಯ ಶತಮಾನದಲ್ಲಿ 
ಬುದ್ಧನಿಗಂದು ಕೊಟ್ಟಿದ್ದ ದಾನವು ಆ ನಿವೇಶನವು. ಕ್ರಿ.ಶ. ಏಳನೆಯ 
ಶತಮಾನದಲ್ಲಿ ಹ್ಯೂ ಎನ್‌ತ್ನಾಂಗನು ಕಂಡಾಗ ಅಲ್ಲಿ ಮುಗಿಲನ್ನು ಮುಟ್ಟುತ್ತಿದ್ದ 
ಹಲವು ಅಂಶಸ್ತುಗಳ ಆರು ವಿಶಾಲವಾದ ಭವನಗಳು ನಿರ್ಮಿತವಾಗಿದ್ದವು. ಅವುಗಳಲ್ಲಿ 
ಒಂದೊಂದನ್ನು ಒಬ್ಬೊಬ್ಬ ರಾಜನು ದಾನಮಾಡಿದ್ದನು. ಸುಮಾತ್ರದ್ದೀಪದ ರಾಜನು 
ಒಂದು ದೊಡ್ಡ ವಿದ್ಯಾಲಯದ ಕಟ್ಟಡವನ್ನು ಕಟ್ಟೆಸಿಕೊಟ್ಟಿದ್ದನು. ದ್ವನಂದಿನದ ಖರ್ಚಿಗೆ 
ನೂರು ಗ್ರಾಮಗಳು ಆ ವಿಶ್ಚವಿದ್ಯಾಲಯಕ್ಕೆ ಸೇರಿದ್ದವೆಂದು ಹ್ಯೂಎನ್‌ತ್ತಾಂಗನು 
ಬರೆದಿರುತ್ತಾನೆ. ಆದರೂ ವಿದ್ಯಾಲಯದಲ್ಲಿದ್ದವರಿಗೆಲ್ಲ ಅಶನವಸನವಾಸಸ್ಥಾನಗಳನ್ನು 
ಧರ್ಮಾರ್ಥ೯ನವಾಗಿ ಏರ್ಪಡಿಸುವದಕ್ಕೆ ಆಗುವ ಖರ್ಜುವಚ್ಚಗಳಿಗೆ ಇಷ್ಟು 
ಸಾಕಾಗುತ್ತಿರಲಿಲ್ಲಫಿ. ನೆರೆಹೊರೆಯ ಇನ್ನೂರು ಗೃಹನ್ಸರು ಬೇಕಾದ ಸೌಕರ್ಯಗಳನ್ನು 
ಒದಗಿಸುತ್ತಿದ್ದರು. ಎಷ್ಟೇ ಕಡಿಮೆ ಎಂದರೂ ದಿನಕ್ಕೆ ಇನ್ನೂರು ಮಣ ಅಕ್ಕಿಫಿ, ಅಷ್ಟೇ 
ಹಾಲು, ಅಷ್ಟೇ ತುಪ್ಪ ಅದಕ್ಕೆ ತಕ್ಕ ಉಳಿದ ಲವಾಜಮೆಯೂ ಬೇಕಾಗುತ್ತಿತ್ತು | 

ಈ ವಿದ್ಯಾಪೀಠದಲ್ಲಿ ಸಾವಿರದ ಐನೂರು ಉಪಾಧ್ಯಾಯರು ಇದ್ದರೆಂದು 
ಆಗಲೆ ಹಳಿದ್ದಾಗಿದೆ. ಅಲ್ಲಿದ್ದ ಪುಸ್ತಕಭಂಡಾರಕ್ಕ ಮೂರು ಬೊಡ್ಡ ಕಟ್ಟಡಗಳಿದ್ದವು; 
ಅವುಗಳಲ್ಲಿ ಒಂದು ಒಂಬತ್ತು ಮಹಡಿಗಳ ಭವನವು. ಇತ್ತಿಂಗನೊಬ್ಬನೇ ನಾಲ್ಕುನೂರು 
ಹಸ್ತಲಿಖಿತ ಗ್ರಂಧಗಳನ್ನು ನಕಲುಮಾಡಿಕೂಂಡಹನಂತೆ! ಅವುಗಳಲ್ಲಿ ಹಲವು) 
ನೇಪಾಲದಲ್ಲಿಯೂ ತಿಬ್ಬತ್ತಿನಲ್ಲಿಯೂ ಈಗಲೂ ಇರುತ್ತವೆ. 


ಸಂಸ್ಕೃತವು ಸರ್ವರ ಭಾಷೆಯಾದೀತೆ? 119 


ತತ್ತ್ತದಲ್ಲಿ ಬದ್ದಾದರರಾದ ಹಲವು ವಿದ್ದಾಂಸರು ತಿಬ್ರತುಘ, ಚೀಣ ಮುಂತಾದ 
ದೇಶಗಳಿಗೆ ಹೋಗಿ ಅಲ್ಲಿಯ ಭಾಷಗಳಿಗೆ ಸಂಸ್ಕೃತಮೂಲಗ್ರಂಥ'ಗಳನ್ನು 
ಅನುವಾದಮಾಡಿದರು. ಪ್ರಯಾಣಸಿಕರ್ಯವಿಲ್ಲದಿದ್ದ ಆ ಕಾಲದಲ್ಲಿ ಆ 
ಮಾಹಾಶ'ಯರು ಪಟ್ಟ ಕಷ್ಟಗಳಿಂದಲೇ ಅವರಿಗೆ ವಿದ್ಯಾಪ್ರಚಾರದಲ್ಲಿ ಎಂಥ 
ಆದರ ವಿತ್ತಂಬುದನ್ನು ಸೂಚಿಸುತ್ತದೆ. ಚೀಣದೇಶ'ಕ್ಕೆ ಹೋಗಬೇಕಾದರೆ 
ಎುರುಭೂಮಿಗಳನ್ನು ದಾಟಬೇಕಾಗುತ್ತಿತ್ತುಫಿ. ಗುಡ್ಡಬೆಟ್ಟಗಳನ್ನು ಹತ್ತಿ 
ಇಳಿಯಬೇಕಾಗುತ್ತಿತ್ತುಫಿ. ಜನವಎಸಿತಿಯಿಲ್ಲದ, ಪ್ರಾಣಕ್ಕೂ ಅಪಾಯವಿದ್ದ 
ಕಾಂತಾರಗಳನ್ನು ಹಾಯ್ದುಹೋಗಬೇಕಾಗಿತ್ತುಘ. ಆಗಿನ ರಾಜರೀಯಸ್ಷಿತಿಯನ್ನೂ ಲೆಕ್ಕಕ್ಕೆ 
ತೆಗೆದುಕೊಂಡರೆ ಮನೆಮಠಗಳನ್ನೂ ಕುಂಡಿರುಮಕ್ಕಳನ್ನೂ ಬಿಟ್ಟುಫಿ”, ಕಾಣದೆಕೇಳದೆ ಇದ್ದ 
ನಡೆನುಡಿಗಳಲ್ಲಿ ತಮ್ಮ ದೇಶಕ್ಕಿಂತ ಅತ್ಯಂತ ಭಿನ್ನವಾಗಿದ್ದ ಈ ದೇಶಗಳಿಗೆ ಕೇವಲ 
ಜ್ಞಾನಪ್ರಸಾರಕ್ಕೆಂದೇ ಹೋದ ಆ ಮಹಾತ್ಸರ ಎದೆಯನ್ನೂ ಉತ್ಸಾಹವನ್ನೂ 
ತತ್ತ್ವಾದರವನ್ನ್ಯೂ ಎಷ್ಟೆಂದು ಕೊಂಡಾಡೋಣ! 

ಇಂಥ ಕಷ್ಟನಿಷ್ಟುರಗಳನ್ನೂ ಸಹಿಸಿಕೊಂಡು ತಲೆತಲಾಂತರದವರೆಗೂ ಒಂದೇ 
ಸ್ಲೈರ್ಯದಿಂದ ಮಾಡಿದ ಫಲವಾಗಿ ಭರತಖಂಡದ ಕೀರ್ತಿಯು ವಿದೇಶಗಳಲ್ಲೆಲ್ಲ 
ಹರಡಿತು. ರಾಜ್ಯದಾಹದಿಂದ ಸೇನೆಗಳನ್ನೂ ಘಾತುಕಾಸ್ತಿಗಳನ್ನೂ ತೆಗೆದುಕೂಂಡು 
ರಕ್ತಪಾತಪೂರ್ವಕವಾಗಿ ಚಕ್ರಾ5ಪತ್ಯವನ್ನುಕಟ್ಟಿದ ಶೂರರನ್ನು ಹಡದ ಕೀರ್ತಿಯು ಮಿಕ್ಕ 
ದೇಶಗಳಿಗೆ ಬರಬಹುದು. ಆದರೆ ಎಲ್ಲಾ ಬಗೆಯ ಸಂಕಟಗಳನ್ನೂ ತಾವೇ 
ಸಹಿಸಿಕೊಂಡು ತಮ್ಮ ಶಾಂತಿಸಂದೇಶದಿಂದ ಪರದೇಶಗಳ ವಿದ್ವಾಂಸರ 
ಬುದ್ದಿಯನ್ನೆಲ್ಲ ಸೂರೆಗೈದ ಮಹನೀಯರನ್ನು ಹೊರಕ್ಕ ತಂದ ಧವಲಯಶಸ್ಸು 
ಭರತಖಂಡಕ್ಕೆ, ಅದರಲ್ಲಿಯೂ ನಲಂದ ವಿದ್ಯಾಪೀಠಕ್ಕೆ, ಇಂದಿಗೂ ಮೀಸಲಾಗಿದೆ. 


ಜೇ ಸೇ ೫ ೫% ೫ 


43, ಸಂಸ್ಕೃತವು ಸರ್ವರ ಭಾಷೆಯಾದೀತೆ? 


ಸಂಸ್ಕೃತವೆಂದರೆ ಭರತಖಂಡದ ನಿವಾಸಿಗಳಿಗೆ ಕಿವಿ ನಟ್ಟಗಾಗುಎದು. 
ರುಚಿಯಾದ ಭಕ್ವಭೋಜ್ಯಗಳ ಹಸರನ್ನು ಕೇಳಿದರೆ ಭೋಜನಪ್ರಿಯರ ನಾಲಗೆಯಲ್ಲಿ 
ನೀರೂರುವಂತೆ ಆ ಭಾಷೆಯ ಹೆಸರನ್ನು ಕೇಳಿದರೇ ಅನೇಕರ ಮನಸ್ಸು ಸೆರಸಿಕ್ಕುತ್ತಿದೆ. 
ಭರತಖಂಡಕ್ಕೆ ಸ್ವಾಂತಂತ್ರ ವು ದೊರೆತಮೇಲೆ ಈ ದೇಶದ ಹಿಂದಿನ ನಾಗರಿಕಕೆಯ 


120 ಸಂಸ್ಕೃತವೂ ಸಂಸ್ಕೃತಿಯೂ 


ಗುರುತುಗಳನ್ನು ಸರಿಪಡಿಸಿ ಬೆಳಯಿಸಿಕೊಳ್ಳುವ ಕಡೆಗೆ ಜನನಾಯಕರ ದೃಷ್ಟಿಯು 
ಸಹಜವಾಗಿ ಹೂರಳಿರುತ್ತದೆಯಷ್ಪ ಈ ಕಾರಣದಿಂದ ಭರತಖಂಡದ ಸಂಸ್ಕೃತಿಯ 
ಚಿಹ್ನಗಳಲ್ಲಿ ಬಹುಮುಖ್ಯವಾದ ಸಂಸ್ಕೃತಭಾಷೆಯ ವಿಚಾರವೂ ಈಗ ಪ್ರಾಮುಖ್ಯವನ್ನು 
ಪಡೆದಿರುವದು ಆಶ್ಚರ್ಯವಲ್ಲ. 


ಈ ಕಾರಣದಿಂದ ಅನೇಕರು ""ಸಂಸ್ಕೃತವನ್ನೇ ಸರಕಾರದ ಭಾಷೆಯನ್ನಾಗಿ ಏತಕ್ಕೆ 
ಮಾಡಬಾರದು?” ಎಂಬ ಪ್ರಶ್ನೆಯನ್ನು ಜನತೆಯ ಮುಂದಿಡುತ್ತಿದಾರೆ. ಪಶ್ಚಿಮ 
ಬಂಗಾಳದ ಗವರ್ನರರೂ ಈ ಪ್ರಶ್ನೆಗೆ ಒತ್ತಾಸೆಕೊಟ್ಟದ್ದು ಬಹುಜನರ ಕಣ್ಣನ್ನು 
ತೆರೆದಿದೆ. ಆದರೆ "ಸಂಸ್ಕೃತವನ್ನು ಕೂಡಲೆ ಮುಂದಕ್ಕೆ ತರಬೇಕು!” ಎಂಬ ಉತ್ಸಾಹದ 
ಕೂಗಿಗೆ “ತಡೆಯಿರಿ, ಅಪಾಯಗಳೇನಾದರೂ ಇವೆಯೆ, ನೋಡೋಣ'' ಎಂಬ 
ಪ್ರತಿಧ್ಹನಿಯ ಎಚ್ಚರಿಕೆಯ ಮಾತುಗಳೂ ಹಲವು ಕೇಳಿಬರುತ್ತಿವೆ. ಆದ್ದರಿಂದ ಸಂಸ್ಕೃತ 
ವನ್ನು ದೇಶದಲ್ಲೆಲ್ಲ ಹರಹುವದಕ್ಕೆ ಅನುಕೂಲವಾಗಿರುವ ವಾದಗಳನ್ನೂ ಅವುಗಳಿಗೆ 
ಅಡ್ಡಿಯಾಗಿರುವ ಆಕ್ಷೀಪಗಳನ್ನೂ ಪರೀಕ್ಷಿಸುವ ಕಾಲವು ಬಂದಿದೆ ಎನ್ನಬಹುದು. 


ಇಂಗ್ಲಿಷು ಭಾಷಯು ನಮ್ಮ ದೇಶದ ಬುಧ್ದಿವಂತರನ್ನು ಒಂದುಗೂಡಿಸಿರುವ 
ಭಾಷ, ಈಗಿನ ಕಾಲಕ್ಕೆ ಬೇಕಾಗಿರುವ ಪ್ರಧಾನವಿಷಯಗಳು ಹಲವು ಅದರಲ್ಲಿವೆ. 
ಸಂಸ್ಕೃತದಲ್ಲಿ ಅವುಗಳ ಸೂಲ್ಲೇ ಇಲ್ಲ. ಇಂಗ್ಲಿಷು ನಮ್ಮ ದೇಶಕ್ಕೂ ಪರರಾಷ್ಟ್ರಗಳಿಗೂ 
ಸಂಬಂಧಪಟ್ಟ ಭಾಷೆ ಅದನ್ನು ಕೈಬಿಟ್ಟು ಅದರ ಸ್ಥಾನದಲ್ಲಿ ಸಂಸ್ಕೃತವನ್ನು ತಂದರೆ 
ಆಗುವ ನಷ್ಟಕ್ಕೆ ಯಾರು ಹೂಣೆ"- ಎಂದು ಕೆಲವರು ಕೇಳುತ್ತಿರುವರು. ಆದರೆ ಇದಕ್ಕೆ 
ಮಾರುತ್ತರವನ್ನು ಕೊಹಬಲ್ಲವರು ಇಲ್ಲದೆ ಇಲ್ಲ. ಇಂಗ್ಲಿಷು ಭಾಷಯನ್ನು ಅರಿಯದ 
ಪಾಶ್ಚಾತ್ಯದೇಶಗಳೂ ಇವೆಯಪ್ಪು; ಅವುಗಳೆಲ್ಲ ನಾಗರಿಕತೆಯಲ್ಲಿ ಹಿಂದುಳಿದಿವೆಯೆ? 
ಆ ದೇಶದವರಿಗೆ ಆಧುನಿಕವಿಚಾರಗಳು ತಿಳಿಯುವ ಹಾಗೇ ಇಲ್ಲವೆ? ಇಂಗ್ಲಿಷು ಇಲ್ಲದೆ 
ಅವರಿಗೆ ಅವರ ದೇಶ ಭಾಷೆಗಳ ಮೂಲಕವಾಗಿ ಆ ವಿಚಾರಗಳನ್ನು ಒದಗಿಸಿ 
ಕೂಳ್ಳುವದಕ್ಕೆ ಅನುಕೂಲ್ಯವಿದ್ದರೆ ನಮ್ಮ ದೇಶದ ಭಾಷಗಳಿಗೂ ಆ ವಿಷಯಗಳನ್ನು 
ಇಳಿಸಿಕೊಳ್ಳುವದಕ್ಕೆ ಅಡ್ಡಿ ಏನಿದೆ? ಇದಲ್ಲದೆ ಇಂಗ್ಲಿಷು ಈಗಲೂ ನಮ್ಮ ಬೇಶದ ಬಹು 
ಜನರಿಗೆ ಬರುವದಿಲ್ಲ; ಬರುವಷ್ಟು ಜನರಿಗೂ ಇಂಗ್ಲಿಷಿನಲ್ಲಿರುವ ವಿವಿಧವಿಷಯಗಳನ್ನು 
ಅರಗಿಸಿಕೊಳ್ಳುವ ಶಕ್ತಿಯು ಎಲ್ಲರಿಗೂ ಇಲ್ಲವೂ ಇಲ್ಲ. ಹೀಗಿರುವಲ್ಲಿ -ಸಂಸ್ಕೃತವನ್ನು 
ಇಂಗ್ಲಿಷಿನ ಸ್ಥಾನಕ್ಕಿ ತಂದ ಮಾತ್ರದಿಂದ ಆಧುನಿಕ ಪ್ರಪಂಚದ ಸಂಬಂಧವು ನಮಗೆ 
ತಪ್ಲಿಹೋಗುವದೆಂಬ ಅಂಜಿಕಗೆ ಬುಡವಲ್ಲಿದ%- ಎಂದು ಸಂಸ್ಕೃತವಾದಿಗಳು 
ಕೇಳುತ್ತಿರುವರು. ಈ ವಿಷಯದಲ್ಲಿ ನನಗೆ ತೋರುವದೇನೆಂದರೆ ಸಂಸ್ಕೃತವು ದೇಶದ 


ಸಂಸ್ಕೃತವು ಸರ್ವರ ಭಾಷೆಯಾದೀತೆ? 121 


ಮುಖ್ಯಭಾಷೆಯಾದರೂ ಇಂಗ್ಲಿಷನ್ನು ಸಂಪೂರ್ಣವಾಗಿ ಕೈಬಿಡುವದಕ್ಷ ಯಾವ 
ಕಾರಣವೂ ಇರುವದಿಲ್ಲಫಿ. ಇಂಗ್ಲಿಷಿನಿಂದಾಗುವ. ಪ್ರಯೋಜನವನ್ನು ಬಲ್ಲ 
ಸರಕಾರದವರು ಅದಕ್ಕೂ ತಕ್ಕಷ್ಟು ಪೋತ್ಸಾಹವನ್ನು ಆಗಲೂ ಕೂಡಬಹುದು. ಆಗ 
ಇಂಗ್ಲಿಷು ರಾಜಭಾಷೆಯಾಗಿ ಉಳಿಯುವದಿಲ್ಲ: ಆಧುನಿಕವಿಚಾರಗಳಿಗೆ ಸಾಧನವಾದ 
ಭಾಷೆಯಾಗಿರುತ್ತದೆ, ಅಷ್ಟ, ಆದ್ದರಿಂದ ಇಂಗ್ಲಿಷಿನ ಮೇಲಿನ ಕನಿಕರದಿಂದ ಸಂಸ್ಕೃತ 
ವನ್ನು ಬಳಸುವದಕ್ಕೆ ತಡಮಾಡುಎದರಲ್ಲಿ ಯಾವ ಅರ್ಥವೂ ಇರುವದಿಲ್ಲ. 

ಸಂಸ್ಕೃತವು ಬ್ರಾಹ್ಮಣರ ಭಾಷ; ಆದ್ದರಿಂದ ಅದನ್ನು ಪ್ರೋತ್ಸಾಹಿಸಿದರೆ 
ದ್ರಾವಿಡಭಾಷೆಗಿಗೆ ಸಂಚಕಾರವು ಬರುವದು- ಎಂದು ಕಲವರನ್ನುವರು. ಸಂಸ್ಕೃತವು 
ಸನಾತನಾರ್ಯರ ಭಾಷಯು; ಆದ್ದರಿಂದ ಹಲವು ಧರ್ಮಗಳಿರುವ ಭರತಖಂಡಕ್ಕೆ 
ಈಗ ಶಕ್ಕದ್ದಲ್ಲ- ಎಂದು ಕೆಲಎರೆನ್ನುವರು. ಆದರೆ ಇವೆರಡೂ ಸಂಕುಚತದೃಷ್ಟಿಯಿಂದ 
ಹೊರಟಿರುವ ಆಕ್ಷೇಪಗಳನ್ನುವದಕ್ಕೆ ಯಾವ ಅಡ್ಡಿಯೂ ಇರುವದಿಲ್ಲ. ಭಾಷಾ 
ದೃಷ್ಟಿಯಿಂದ ದ್ರಾವಿಡಭಾಷೆಗಳು ಮೂಲದಲ್ಲಿ ಬೇರೆಯಾಗಿರುತ್ತಿದ್ದರೂ ಈಗ 
ಅವುಗಳಲ್ಲಿ ಸಂಸ್ಕೃತವು ಹಾಸುಹೂಕ್ಕಾಗಿ ಹೆಣೆದುಕೊಂಡು ಬಿಟ್ಟಿದೆ. ಮನೆಗೆ ಬಂದು 
ಸಂಸಾರವನ್ನು ಮಾಡಿಕೊಂಡದ್ದು ಹಲವು ಮಕ್ಕಳನ್ನು ಹಡೆದ ಬಳಿಕ "ಈ ಸೂಸಿ 
ಕಂಡವರ ಮನೆಯಿಂದ ಬಂದ ಹಣ್ಣುಮಗಳು, ನಮ್ಮ ಮನೆಯವಲಲ್ಲ!'' ಎಂಬ 
ಅತ್ತೆಯ ದೃಷ್ಟಿಕೋಣವು ಈ ಆಕ್ಷೀಪಗಳಲ್ಲಿ ಅಹಕವಾಗಿರುತ್ತದೆ. ಈಗ ಸಂಸ್ಕೃತದ 
ಪ್ರಭಾವಕ್ಷಿ ಅಫ್ಲಿಷ್ಟಾದರೂ ಒಳಗಾಗದ ಭರತಖಂಡದ ಭಾಷೆಯು ಯಾವದೊಂದೂ 
ಇಲ್ಲವೆಂದು ಎದೆತಟ್ಟಿಕೊಂಡು ಹೇಳಬಹುದಾಗಿದೆ. ಇನ್ನು ಮತದೃಷ್ಟಿಯಿಂದ 
ನೋಡಿದರೆ ಸಂಸ್ಕೃತದಲ್ಲಿ ಸನಾತನಾರ್ಯರ ವೇದ, ಸ್ಪೃತಿಗಳು, ಪುರಾಣಗಳು, 
ಶಾಸ್ತ್ರಗಳು, ಧರ್ಮಶಾಸ್ತ್ರಗಳು, ಕಾವ್ಯಚಂಪೂ ನಾಟಕಗಳು, ಲಾಕಿಕವಿಚಾರಗಳು- 
ಇವುಗಳಂತೆಯೇ ಜೈನರ, ಬೌದ್ಧರ ಮತ್ತು ಮುಸಲ್ಮಾನರ ಗ್ರಂಥಗಳೂ ಇವೆ. 
ಸಂಸ್ಕೃತಭಾಷೆಯಲ್ಲಿರುವ ಅಮೂಲ್ಯ ವಿಚಾರಗಳನ್ನು ಮೊಗಲರ ಕಾಲದಲ್ಲಿಯೂ 
ಬ್ರಿಟಿಷರ ಕಾಲದಲ್ಲಿಯೂ ಬೇರೆಯ ಭಾಷೆಗಳಿಗೂ ಪರಿವರ್ತನೆಮಾಡಿಕೂೊಂಡು 
ಮತಾಂತರದವರೂ ಉಪಯೋಗಿಸಿದ್ದನ್ನು ಕಂಡುಕಂಡೂ ನಾವು ಸಂಸ್ಕೃತವು 
ಯಾವುದೋ ಒಂದು ಧರ್ಮದವರಿಗೆ ಮೀಸಲಾಗಿರುವ ಭಾಷಯೆಂದು ಎಣಿಸುವದಕ್ಕೆ 
ಯಾವ ಆಧಾರವೂ ಇರುವದಿಲ್ಲ. 

ಸಂಸ್ಕೃತವು ಕಲಿಯುವಎದಕ್ಕೆ ಕಷ್ಟವಾದ ಭಾಷ: ಅದರಲ್ಲಿರುವ ವ್ಯಾಕರಣದ 
ನಿಯಮಗಳು ಸಾಮಾನ್ಯವಾಗಿ ಎಲ್ಲರಿಗೂ ದಕ್ಕುವಹಾಗಿಲ್ಲ ಎಂಬುದು ಇನ್ನೊಂದು 


122 ಸಂಸ್ಕೃತವೂ ಸಂಸ್ಕೃತಿಯೂ 


ಆಕ್ಷೇಪವು. ಆದರೆ ಪರಕೀಯಭಾಷಯಾದ ಇಂಗ್ಲಿಷಿಗಿಂತ ಸಂಸ್ಕೃತವು ಕಷ್ಟವೆ"? 
ಎಂಬುದನ್ನು ನಿಷ್ಠಕ್ಷಪಾತವಾದ ಕಣ್ಣಿನಿಂದ ನೋಡಬೇಕು. ಭರತಖಂಡದ ಉತ್ತರ 
ದಲ್ಲಿರುವ ದೇಶಭಾಷಗಳಲ್ಲ ಬಹುಮಟ್ಟಿಗೆ ಸಂಸ್ಕೃತದಿಂದಲೇ ನೇರಾಗಿ ಹುಟ್ಟಿರುತ್ತವೆ. 
ಅವುಗಳ ಲಿಪಿಯ ಅಕ್ಷರಗಳು, ಮಾತುಗಳು, ವಾಕ್ಯಗಳ ಅನ್ಹಯಕ್ರಮ-ಇವುಗಳಲ್ಲವೂ 
ಸಂಸ್ಕೃತಕ್ಕೆ ಎಷ್ಟು ಹತ್ತಿರವಿರುವವೆಂದರೆ ಆ ಭಾಷಗಳ ವಾಕ್ಯಗಳನ್ನು ಒಂದು ಸಾಲಿನಲ್ಲಿ 
ಬರೆದು ಅದರ ಕೆಳಗೇ ಮಾತಿಗೆ ಮಾತಿನಂತೆ ಸಂಸ್ಕೃತಶಬ್ದವನ್ನು ಜೋಡಿಸಿದರೂ 
ಸಂಸ್ಕೃತಭಾಷಯ ಶೈಲಿಯು ಸಲವೂ ಕೆಹದೆ ಇರುತ್ತದೆ. ದಕ್ಷಣದೇಶದ ಭಾಷಗಳು 
ಸ್ವಲ್ಪ ಭಿನ್ನಕ್ರಮದವಾಗಿದ್ದರೂ ಸಂಸ್ಕೃತಶಬ್ದಗಳನ್ನೂ ವಾಕ್ಯಗಳನ್ನೂ ಪುರಾಣ 
ಶ್ರವಣದಂತೆ ಕೇಳಿದರೂ ಸಾಕು, ಸಾಮಾನ್ಯವಾಗಿ ಅರ್ಥವನ್ನು ಮಾಡಿಕೊಳ್ಳಬಲ್ಲವರು 
ಬಲುಮಂದಿ ಇರುತ್ತಾರೆ, ಇಂಗ್ಲಿಷಿನ ಹುಚ್ಚು ಹತ್ತಿದವರು ಈಚೆಗೆ ಸಂಸ್ಕೃತವು ಕಷ್ಟವಾದ 
ಭಾಷ ಎಂಬ ವಾರ್ತೆಯನ್ನು ಹರಡಿರುವದು ನಿಜ: ಆದರೆ ಆ ಭಾಷಯನ್ನು ಸ್ಪಲ್ಪ 
ಪ್ರಯ್ದ್ಲೂಾಪೂರ್ವಕವಾಗಿ ಪ್ರಚಾರಕ ತಂದರೆ ಸಾಕು, ಕೂಡಲೆ ಬಹಳಮಂದಿ ಅದನ್ನು 
ಮಾತನಾಹುವದಕ್ಕೂ ಓದುವದಕ್ಕೂ ಬರೆಯುವದಕ್ಕೂ ಬೇಕಾದಷ್ಟು ತಿಳಿವಳಿಕೆಯನ್ನು 
ಇಂಗ್ಲಿಷು ಕಲಿಯುವದಕ್ಕೆ ಬೇಕಾಗುವದರ ಅರ್ಧಕಾಲದಲ್ಲಿಯ ಸಂಪಾದಿಸಿಕೊಂಡು 
ಬಿಡಬಹುದು. 


ಎಷ್ಟುದರೂ ಸಂಸ್ಕೃತವು ಪಂಡಿತರ ಭಾಷೆ ಆದ್ದರಿಂದಲೇ ಮುಸಲ್ಫಾನರು ಬಂದ 
ಬಳಿಕ ಅದು ರಾಜಭಾಷೆಯಾಗಿ ಉಳಿಯಲಿಲ್ಲ; ಉರ್ದು, ಹಿಂದಿ, ಮರಾಠಿ, ಬಂಗಾಳಿ 
ಮುಂತಾದ ಪ್ರಾಂತಭಾಷಗಳು ತಲೆಯೆತ್ತಿಕೊಂಡವು. ಆಮೇಲೆ ಸಂಸ್ಕೃತವು ಪಂಡಿತರ 
ಭಾಷೆಯಾಗಿ ಉಳಿದುಕೊಂಡಿತು. ಗ್ರಂಥಗಳೂ ಆ ಭಾಷೆಯಲ್ಲಿ ರಚಿತವಾಗುತ್ತಿದ್ದವು 
ನಿಜ; ಆದರೆ ಆಬಳಿಕ ಅದು ಜನಜೀವನಕ್ಕೆ ಸಂಬಂಧಪಹದೆ ಪಾರಿಭಾಷಿಕಭಾಷಯಾಗಿ, 
ಕರ್ಮದ ಭಾಷೆಯಾಗಿ, ತತ್ನವಿಚಾರದ ಭಾಷೆಯಾಗಿ ಉಳಿದುಕೊಂಡಿತು. ಮಿಕ್ಕವರಿಗೆ 
ಅದು ಸಲ್ಪ ಹೆಚ್ಚುಕಡಿಮೆ ಮೃತಭಾಷೆಯಾಯಿತು- ಎಂಬುದೊಂದು ಪ್ರತಿಪಕ್ಷದವರ 
ವಾದವು. ಆದರೆ ಈ ವಾದದಲ್ಲಿ ಪೂರ್ಣವಾಗಿ ತಥ್ಯಾಂಶವಿರುವದಿಲ್ಲ. ಮುಸಲ್ಮಾನರು 
ಬರುವದಕ್ಕಿಂತ ಮುಂಚೆಯೇ ಸಂಸ್ಕೃತವು ಬೇರಬೇರೆಯ ದೇಶಗಳಲ್ಲಿ ರಾಜಕೀಯ 
ಕಾರಣಗಳಿಂದ ಶಬ್ದರೂಪಗಳಲ್ಲಿ ಮಾರ್ಪಾಹುಹೂಂದಿ ಪ್ರಾಕೃತಿಭಾಷಗಳಾಗಿ 
ಒಡೆದುಕೊಂಡಿತ್ತು. ಈಗ ಇಂಗ್ಲಿಷುಭಾಷೆಯು ಇಷ್ಟು ಉನ್ನತಿಯ ಸ್ಥಾನದಲ್ಲಿದ್ದರೂ 
ಬ್ರಿಟಿಷ್‌ ದ್ವೀಪಗಳ ಬೇರೆಬೇರೆಯ ಭಾಗಗಳಲ್ಲಿ ಬೇರಬೇರೆಯ ರೂಪಗಳನ್ನು 
ತಳೆದಿರುತ್ತದೆ. ಇಂಡಿಯ, ಅಮೆರಿಕ, ಆಫ್ರಿಕ- ಮುಂತಾದ ದೇಶಗಳವರು ಆ 


ಸಂಸ್ಕೃತವು ಸರ್ವರ ಭಾಷೆಯಾದೀತೆ? 123 
ಭಾಷಯನ್ನು ರೂಪಾಂತರಗೊಳಿಸುತ್ತಲೇ ಇರುತ್ತಾರೆ. ಇದರಂತೆ ಸಂಸ್ಕೃತವು 
ರೂಪಾಂತರಗಳನ್ನು ಹೂಂದಿ ಪ್ರಾಕೃತಿಭಾಷಗಳಾಗಿ ಮಾರ್ಪಟ್ಟಿತು; ಮುಂದಕ್ಕೆ 
ಮರಾಠಿ, ಹಿಂದಿ-ಮುಂತಾದ ಉಪಭಾಷಗಳು ಆ ಮೂಲದಿಂದಲೇ ಒಡದು 
ಕೊಂಹವು. ಆಡುವ ಇಂಗ್ಲಿಷುಭಾಷಯು ಎಷ್ಟೇ ರೂಪಭೇಧಗಳನ್ನು ಹೂಂದಿದರೂ 
ಬರೆಯುವ ಭಾಷಯು ಬಲುಮುಟ್ಟಿಗೆ ತನ್ನತನವನ್ನು ಉಳಿಸಿಕೂಳ್ಳುವ'ದಕ್ಕೆ 
ಪ್ರಯತ್ನಪಹುತ್ತಿರುವಂತೆಯೇ ಸಂಸ್ಕೃತವೂ ಪ್ರಯತ್ನಪಟ್ಟಿತು. ಈ ಭಾಷಯು ವೇದವೇ 
ಮುಂತಾದ ಧರ್ಮಗ್ರಂಥಗಳ ಭಾಷಯೇ ಆಗಿರುವದರಿಂದ ಗ್ರಾಂಥಿಕ ಭಾಷಯಲ್ಲಿ 
ಶೀಘ್ರವಾಗಿ ಬದಲಾವಣಯಾಗದಂತೆ ಪಾಣಿನಿಯ ಮುಂತಾದ ವೈಯಾಕರಣರು 
ಪ್ರಬಲಪ್ರಯತ್ನವನ್ನು ಮಾಡಿ ಜಯಶೀಲರೂ ಆದರು. ಇಷ್ಟುಮಾತ್ರದಿಂದ ಸಂಸ್ಕೃತವು 
ಬಹುಜನರ ಭಾಷಯಾಗಲಾರದೆಂದು ವಾದಿಸುವದಕ್ಕೆ ಯಾವ ಕಾರಣವೂ ಇಲ್ಲ. ಈಗ 
ಹಿಂದಿನ ರಾಜಕೀಯ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಹೋಗಿಬಿಟ್ಟೆರುತ್ತವೆ. 
ಭರಾಖಂಡವಎ) ಸ್ಪಲ್ಪ ಹಚ್ಚುಕಡಿಮು ಎಲ್ಲವೂ ಒಂದುಗೂಡಿ ಒಂದು 
ಮಹಾರಾಷ್ಟ್ರವಾಗಿದೆ. ಆದ್ದರಿಂದ ಈಗ ನಾವು ಪ್ರಯತ್ನಪಟ್ಟರೆ ಸಂಸ್ಕೃತವು ದೇಶದಲ್ಲಿ 
ಬಹುಭಾಗದವರ ವ್ಯಾವಹಾರಿಕಭಾಷಯಾಗುವದಕ್ಕೆ ಯಾವ ಅಡ್ಡಿಯೂ ಇರುವದಿಲ್ಲ. 


ಈ ದೇಶಕ್ಕೆ ಇಂಗ್ಲಿಷಿನವರು ಬಂದಾಗ ಅವರು ತಮ್ಮ ಭಾಷೆಯನ್ನೇ ಜನರಿಗೆ 
ತಕ್ಕಮಟ್ಟಿಗೆ ಕಲಿಸಿ ತಮ್ಮ ಆಅಪತ್ಯಕ್ಕೆ ಆನುಕೂಲ್ಯಗಳನ್ನು ಕಲ್ಪಿಸಿಕೂಳ್ಳುವ'ದಕ್ಕೆ 
ಪ್ರಯತ್ನ ಪಟ್ಟಿ ದ್ದು ಸ್ಪಾಭಾವಿಕವಾಗಿದ. ಈ ದೇಶದ ಜನರೂ ತಮ್ಮು 
ಜೀವನೋಪಾಯಕ್ಕಾಗಿಯೇ ರಾಜಕೀಯವಿಚಾರವೇ ಮುಂತಾದ ಕಾರಣಗಳಿಂದಲೂ 
ತಂಡತಂಹವಾಗಿ ಇಂಗ್ಲಿಷು ಕಲಿಯುಎದಕ್ಕೆ ಹವಣಿಸಿದ್ದೂ ಸ್ವಾಭಾವಿಕವೇ ಆಗಿದೆ. 
ಇತಿಹಾಸದ ದೃಷ್ಟಿಯಿಂದ ನೋಡಿದರೆ ನಮ್ಮ ದೇಶದಲ್ಲಿ ಇಂಗ್ಲಿಷುಭಾಷಯ 
ಆಗಮನದಿಂದ ನಮಗೆ ಅಮೂಲ್ಯವಾದ ಪ್ರಯೋಜನವೂ ಬೊರತಿವೆಯೆಂಬುದನ್ನು 
ಯಾರೂ ಇಲ್ಲವೆನ್ನುವಂತಿಲ್ಲ. ಆದರೆ ಸಂಸ್ಕೃತದ ನೈಜವಾದ ಹಚ್ಚುಗಾರಿಕೆಯನ್ನು 
ಮನಗಂಡು ಪಾಶ್ಚಾತ್ಯದೇಶದವರು ಕೂಡ ತಮ್ಮ ಸಕಲವಿದ್ಯಾನಿಲಯಗಳಲ್ಲಿ ಆ 
ಭಾಷಯನ್ನು ಅಭ್ಯಾಸಮಾಹುತ್ತಿರುವ ಈ ಕಾಲದಲ್ಲಿ ಆ ಭಾಷಯ ತವರುಮನೆ 
ಯಾದ ಭರತಖಂಡದವರು ಯಾವದಾದರೂ ನೆಪವನ್ನು ಹೇಳಿ ಆ ಭಾಷಯನ್ನು 
ಮೂಲೆಗೊತ್ತುವದು ಎಂದಿಗೂ ಸರಿಯಾಗಲಾರದು. ಆದ್ದರಿಂದ ಈ ದಿವ್ಯವಾಣಿ 
ಯನ್ನು ಜನಾನುರಾಗಕ್ಕೆ ಪಾತ್ರವಾಗಿ ಮಾಡುವ ಉಪಾಯಗಳನ್ನು ಇನ್ನೊಂದು 
ಲೇಖನದಲ್ಲಿ ಪಸ್ತಾಪಿಸುವೆನು. 


124 ಸಂಸ್ಕೃತವೂ ಸಂಸ್ಕೃತಿಯೂ 


ಸದ್ಯಕ್ಕೆ ಇಷ್ಟನ್ನು ನಾವೆಲ್ಲರೂ ನೆನೆಪಿಡೋಣ. ಸಂಸ್ಕೃತವು ನಮ್ಮ ದೇಶದ ಭಾಷೆ 
ಅದು ಪುರಾತನ ಖುಷಿಗಳು ಆಹುತ್ತಿದ್ದ, ವೇದಮಂತ್ರಗಳನ್ನು ಹುದುಗಿಸಿರುವ, 
ಧಾರ್ಮಿಕಭಾಷ. ಧರ್ಮಸೂ3ತ'ಕಾರರೂ, ಸ್ಥ ತಕಾರರೂ, ತತ್ತ ದರ್ಶನ 
ಗ್ರಂಥಕರ್ತರೂ- ಬಳಸಿರುವ ಕರ್ಮಜ್ಞಾನಗಳ ಭಂಡಾರದ ಭಾಷ, ಕವಿಗಳ ಕಾವ್ಯಗಳೂ 
ಲಾಕಿಕವಿಜ್ಜಾನ ಶಾಸ್ತ್ರಜ್ಞರ ವಿವಿಧಕೃತಿಗಳೂ ಅಹಗಿರುವ ಭಾಷ, ಇತಿಹಾಸದ ಕಾಲದಲ್ಲಿ 
ನಮ್ಮ ದೇಶಿ'ದವರೆಲ್ಲರೂ ಈಗಲೂ ಪಲಬೇಶದಎರೂ ವಿಧವಿಧವಾದ 
ಪ್ರಯೋಜನಗಳನ್ನು ತೋಡಿಕೂಳ್ಳುತ್ತಿರುವ ಅಮೃತದ ಕಹಲದು. ಅದರ ಬಳಕೆಗಾಗಿ 
ಅದನ್ನು ಹೂಗಳಿ ಯಾರೂ ವಾದಿಸಬೇಕಾಗಿರುವದಿಲ್ಲ. ಎಲ್ಲರೂ ತಮ್ಮ ತಮ್ಮ 
ಕುಗ್ಗಳಿಕಗಾಗಿ ಹಮ್ಮಯಿಂದ ಸ್ಪಾಗತಿಸಬೇಕಾದ ಸುಸಂಸ್ಕೃತ ಭಾಷಯದು. 


ಜೇ % ೫ ೫% ೫% 


44, ಸಂಸ್ಕೃತಭಾಷೆಯ ಸೇವೆ 


ಈ ಕಾಲದಲ್ಲಿ ದೇಶಭಕ್ತಿ ಎಂಬ ಮಾತು ಎಲ್ಲರ ಬಾಯಿಯಲ್ಲಿಯೂ ಇದೆ; 
ಆದರೆ ಭಾಷಾಭಕ್ತಿಯೆಂಬ ಮಾತು ಕಿವಿಗೆ ಬೀಳುವದು ಬಹಳ ಅಪೂರ್ವ. 
ದೇಶಭಾಷಗಳಿಗೆ ಸಾಹಿತ್ಯಪರಿಷತ್ತುಗಳನ್ನು ಏರ್ಪಡಿಸಿಕೊಂಡು ದುಡಿಯುತ್ತಿರುವವರು 
ನನ್ನ ಕಣ್ಣಿಗೆ ಗೋಚರವಿಲ್ಲವೆಂದೇನೂ ನನ್ನ ಅಭಿಪ್ರಾಯವಲ್ಲ. ಆದರೆ 
ಕಾಲಕ್ಕನುಗುಣವಾಗಿ ದೇಶಭಾಷಾಭಕ್ತಿಯನ್ನು ಕೂಡ ಜನರು ರಾಜಕಾರಣರಂಗಕ್ಕೆ 
ಇಳಿಸಿಬಿಟ್ಟೆರುತ್ತಾರೆ. ಭಾಷಾವಾರು ಪ್ರಾಂತಗಳನ್ನು ಏರ್ಪಡಿಸುವ ವಿಚಾರದಲ್ಲಿ ನಮ್ಮ 
ನಮ್ಮ ಅಭಿಪ್ರಾಯವನ್ನು ಕೊಟ್ಟರೆ, ನಮ್ಮ ನಮ್ಮ ದೇಶಭಾಷೆಗೆ ನಮ್ಮ ಸೇವೆಯನ್ನು 
ಸಲ್ಲಿಸಿದಂತೆ ಆಯಿತೆಂದು ನಾವು ಭಾವಿಸಿರುವಂತಿದೆ. ಆ ದೃಷ್ಟಿಯಿಂದ ನೋಡಿದರೂ 
ಸಂಸ್ಕೃತಕ್ಕೆ ಆ ಸೇವೆಯ ಕಿರಿಯ ಕಾಣಿಕೆಯನ್ನು ಒಪ್ಲಿಸುವವರೂ ವಿರಳರಾಗಿರುತ್ತಾರೆನ್ನ 
ಬಹುದು. ಏಕೆಂದರೆ ಸಂಸ್ಕೃತವು ಎಲ್ಲಾ ಭಾಷೆಗಳಿಗೂ ತನ್ನ ನೆರವನ್ನು ಕೂಹುತ್ತಿದ್ದರೂ 
ಅದರ ಉಪಕಾರವನ್ನು ಸ್ಫರಿಸುವದಕ್ಕೆ ಯಾರಿಗೂ ಬಿಡುವು ಇರುವುದಿಲ್ಲ. 

ನಿಜವಾಗಿ ನೋಡಿದರೆ ಸಂಸ್ಕೃತಿವೆನ್ನುವದು ಇಂಥ ಅನಾದರಿಕ್ಕಿ ಹೇಗೂ 
ತಕ್ಕದ್ದಲ್ಲ. ರಾಜಕೀಯದೃಷ್ಟಿಯಿಂದಲೇ ಎಲ್ಲರನ್ನೂ ಕಾಣುತ್ತಿರುವವವರ ಸಲುವಾಗಿ 
ಇಂಡಿಯದ ಸಚಿವಶಿರೋಮಣಿಗಳಾದ ಮಾನ್ಯ ಪಂಡಿತ ಜಎಹರಲಾಲ 


ಸಂಸ್ಕೃತಭಾಷೆ ಯ ಸೇವೆ 125 


ನೆಹರೂರವರು ಒಂದು ವೃತ್ತಾಂತ ಪತ್ರಿಕೆಯಲ್ಲಿ ಬರೆದ ಲೇಖನದಿಂದ ಕಲವು 
ವಾಕ್ಯಗಳನ್ನು ಇಲ್ಲಿ ಉದಾಹರಿಸುವುದು ಯೋಗ್ಯವಾಗಿರುತ್ತದೆ. ಆ ಮಹೋದಯರು 
ಅಪ್ಪಣೆಕೊಡಿಸಿರುವದೇನೆಂದರ, "'ಭರತಖಂಡದಲ್ಲಿರುವ ಮಹಾಭಾಗ್ಯನಿs 
ಯಾವುದು, ಈ ದೇಶದವರ ಅತ್ಯಂತ ಉತ್ತಮವಾದ ಆಸ್ಥಿ ಯಾವದು"?- ಎಂದು 
ಯಾರಾದರೂ ಕೇಳಿದರೆ, ನಾನು ಸ್ವಲ್ಪವೂ ಹಿಂದುಮುಂದು ನೋಡದೆ ಕೊಡುವ 
ಉತ್ತರವೇನೆಂದರೆ ಸಂಸ್ಕೃತಭಾಷೆಯೇ, ಸಂಸ್ಕೃತವಾಜ್ಞ್ಯಯವೇ, ಅದರಲ್ಲಿರುವ 
ವಿಷಯಗಳೇ ಆ ನಿsಯು, ಆ ಆಸ್ಥಿಯು. ಇದೊಂದು ಮಹಾ ಅನರ್ಫವಾದ 
ಆಸ್ತಿಯು. ಇದು ಇದ್ದುಕೊಂಡು ನಮ್ಮ ಜನರ ಜೀವನದ ಮೇಲೆ ತನ್ನ ಪ್ರಭಾವವನ್ನು 
ಬೀರುತ್ತಿರುವವರೆಗೆ ಇಂಡಿಯದ ಸರ್ವಾಧಾರವಾದ ಅಸಾಧಾರಣಲಕ್ಷಣವ) 
ಇದ್ದುಕೊಂಡಿರುವದು. ಇದೊಂದು ಪುರಾತನನಿs ಮಾತ್ರವಲ್ಲ, ಇದು ಇಂಥ 
ಪ್ರಾಚೀನಭಾಷೆಯಾದರೂ ಎಲ್ಲರೂ ಅಚ್ಚರಿಪಡುವಷ್ಟು ಮಟ್ಟಿಗೆ ಜೀವಂತವಾದ 
ಸಂಪ್ರದಾಯವಾಗಿದೆ. ಸಂಸ್ಕೃತಭಾಷೆಯನ್ನು ಪರಿಶೀಲನೆಮಾಹುವದಕ್ಕೆ ಪ್ರೋತ್ಸಾಹ 
ಕೊಡಬೇಕೆನ್ನುವದು ನನ್ನ ಇಷ್ಟ; ಈ ಭಾಷೆಯಲ್ಲಿ ಹೂತುಕೊಂಡಿರುವ ಗತವಾಜ್ಯಯ 
ವನ್ನು ಶೋಷಸಿ ಬೆಳಕಿಗೆ ಹಡಿಯುವ ಕಲಸವನ್ನು ಕೈಕೊಳ್ಳುವಂತೆ ನಮ್ಮ ವಿದ್ವಾಂಸರನ್ನು 
ಪ್ರೇರಿಸುವದೂ ನನ್ನ ಇಷ್ಟ. ಈ ಭಾಷೆಯನ್ನು ಸಲ್ಪ ಹಚ್ಚುಕಡಿಮೆಯಾಗಿ ಎಲ್ಲರೂ 
ಮರೆತು ಬಿಟ್ಟಿರುತ್ತಾರೆ.” 

ಸರಕಾರದವರ ಮನಸ್ಸಿಗೆ ಬಂದರೆ ಸಂಸ್ಕೃತವು ಈ ಕೂಡಲೆ ಬಹುಕಾಲದ 
ನಿದ್ರೆಯಿಂದ ಎಚ್ಚತ್ತ ಅಪ್ಸರಸ್ವೀಯಂತೆ ತಟ್ಟನೆ ಎಚ್ಚತ್ತು ನಮ್ಮ ಜೀವನದ 
ವ್ಯವಹಾರದಲ್ಲೆಲ್ಲ ತನ್ನ ಲಾವಣ್ಯಯುತವಾದ ಮುಖವನ್ನು ತೋರಿಸಿಕೊಂಡು 
ನಮ್ಮೆಲ್ಲರನ್ನೂ ಸಂತಸಗೊಳಿಸಬಹುದು. ನಮ್ಮ ಬಾಲಕರ ವಿದ್ಯಾಭ್ಯಾಸಕ್ರಮದಲ್ಲಿ 
ಉತ್ತಮವಾದ ಮಾರ್ಪಾಡುಗಳನ್ನು ಮಾಡಿಬಿಡಬಹುದು. ನಮ್ಮ ಕಾರ್ಯಕ್ರಮಕ್ಕೆ 
ಮಾರ್ಗದರ್ಶನವಾಗಬಹುದು. ಆದರೆ ಸರಕಾರದವರು ಈ ಕಲಸಕ್ಕೆ ಪೋಷಕರಾಗಿ 
ನಿಲ್ಲುವವರೆಗೂ ನಾವುಗಳು ಕೈಕಟ್ಟಿಕೊಂಡು ನಿಲ್ಲುವುದು ಎಂದಿಗೂ ಸರಿಯಾಗ 
ಲಾರದು. ಗೀರ್ವಾಣಭಾಷಾದೇವಿಯ ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸುವದಕ್ಕೆ 
ಅಲ್ಲಿಯವರೆಗೂ ತಹಮಾಡಬೇಕಾದ ಕಾರಣವೇನೂ ಇರುವದಿಲ್ಲ. 

ಸಂಸ್ಕೃತವನ್ನು ಜನಾನುರಾಗಕ್ಕ ಪಾತ್ರವಾಗಿ ಮಾಡುವದು ಹೀಗೆ"? 
ಮೊಟ್ಟಮೊದಲು ಸಂಸ್ಕೃತಭಾಷಯನ್ನು ಕಲಿತಿರುವ ಪಂಡಿತಮಹಾಶಯರುಗಳು 


126 ಸಂಸ್ಕೃತವೂ ಸಂಸ್ಕೃತಿಯೂ 


ಒಗ್ಗಟ್ಟಿನಿಂದ ಒಂದು ಕಡೆ ಸೇರುವ ಏರ್ಪಾಡನ್ನು ಮಾಡಿಕೊಳ್ಳಬೇಕು. ಇದನ್ನು ಹೇಗೆ 
ಮಾಹಬೇಕೆಂಬುದಕ್ಕೆ ೨೨ನೆಯ ಲೇಖನದಲ್ಲಿ ನಾನು ಪ್ರಕಟಿಸಿರುವ “ನಲಂದದ 
ವಿಶ್ವವಿದ್ಯಾಲಯ'' ಎಂಬ ಲೇಖನದಿಂದ ಕೆಲವು ಸೂಚನೆಗಳು ದೊರೆಯಬಹುದು. 
ಸಂಸ್ಕೃತಭಾಷೆಯು ಸದ್ಯಕ್ಕೆ ಅಧ್ಯಾತ್ಮವಿದ್ಯೆಯ ಆಗರವೆಂದು ಎಲ್ಲರೂ ಒಪ್ಪಿರುತ್ತಾರೆ. 
ಆದ್ದರಿಂದ ಧಾರ್ಮಿಕ ವಾಚ್ಛಯವನ್ನು ಪ್ರಚಾರಮಾಡುವ ಉದ್ದೇಶದಿಂದ ಅಥವಾ 
ಅಧ್ಯಾತ್ಮವಿಚಾರಗಳನ್ನು ದೇಶದಲ್ಲಿ ಹರಡುವ ಉಬ್ಲೇಶದಿಂದ ಸ್ಥಾಪಿತವಾಗಿರುವ 
ಸಾರ್ವಜನಿಕ ಸಂಸ್ಥೆಗಳನ್ನು ಈ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಬೇಕು. ನಲಂದದಲ್ಲಿದ್ದಂತೆ 
ಎಲ್ಲಾ ಧರ್ಮಗಳ ವಿಚಾರಗಳನ್ನೂ ಚರ್ಚಿಸುವ, ಎಲ್ಲಾ ಧಾರ್ಮಿಕಗ್ರಂಥಗಳನ್ನೂ 
ಪರಿಶೀಲಿಸುವ, ಎಲ್ಲಾ ಮತಗಳ ಬೋಧಕರನ್ನೂ ಸಜ್ಜುಗೊಳಿಸುವ, ಮಹಾಸಂಸ್ಟ 
ಯೊಂದನ್ನು ಒಂದು ಕಡೆಯಲ್ಲಿ ನಿರ್ಮಿಸುವ ಯತ್ನವನ್ನು ಮಾಡಬೇಕು. ಧಾರ್ಮಿಕ 
ವಿಚಾರಗಳು ಯಾವಾಗಲೂ ಪರಸ್ಪರದ್ದೇಷಕ್ಕೆ ಎಡಗೊಹುತ್ತವೆ ಎಂಬ ತಪ್ಪು 
ಅಭಿಪ್ರಾಯವನ್ನು ಮೊದಲು ನಮ್ಮ ಹೃದಯದಿಂದ ಕಿತ್ತೊಗೆಯಬೇಕು. 
ಉದಾರಭಾವದಿಂದ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೆ 
ಸಿದ್ಧರಾಗಿರುವ ಪಂಡಿತಮಹಾಶಯರುಗಳಿಗೆ ಆಸರೆಯನ್ನು ಕೊಡುವದಕ್ಕಿ ತಕ್ಷ 
ನಲಂದದ ಆದರ್ಶವನ್ನು ಲಕ್ಷ್ಯದಲ್ಲಿಟ್ಟುಕೊಂಡಿರುವ ಸಂಸ್ಥೆಯೊಂದನ್ನು ಮೊಟ್ಟಮೊದಲು 
ಏರ್ಪಡಿಸಿಕೂೊಳ್ಳಬೇಕು. ಆ ಸಂಸ್ಥೆಯು ಪ್ರಾಚೀನ ಧಾರ್ಮಿಕಗ್ರಂಥಗಳನ್ನು ಬಯಲಿಗೆ 
ತರುವದು, ಈಚಿನ ಗ್ರಂಥಗಳನ್ನು ಪರಿವರ್ತನೆಮಾಡುವದು, ಸಾಮಾನ್ಯಜನರಿಗೆ 
ತಿಳಿಯುವ ಭಾಷಯಲ್ಲಿ ಸಂಸ್ಕೃತಗ್ರಂಥಗಳನ್ನೂ ದೇಶಭಾಷಯ ಪರಿವರ್ತನೆಗಳನ್ನೂ 
ಪ್ರಕಟಿಸುವದು, ವಿದ್ವಾಂಸರುಗಳ ಸಮ್ಮೇಳನಗಳನ್ನು ಏರ್ಪಡಿಸುವದು, ಭಾಷಣಗಳನ್ನು 
ಮಾಡಿಸಿ ಅಧವಾ ಗ್ರಂಥಗಳನ್ನು ಬರೆಯಿಸಿ ಸಂಭಾವನೆಯನ್ನು ಕೂಹುವದು- ಇಂಥ 
ಚಟುವಟಿಕೆಗಳಲ್ಲಿ ಮಗ್ಗರಾಗಬೇಕು. ಇದಕ್ಕೆಲ್ಲ ಸಂಸ್ಕೃತದಲ್ಲಿ ಭಕ್ತಿಯುಳ್ಳ ಶ್ರೀಮಂತರು 
ಕೂಡುಗೈೆತನದ ಪೋತಾಹವನ್ನು ತೋರಿಸಬೇಕು. 


ಸಂಸ್ಕೃತಭಾಷಯ ಸೇವೆಯು ಸಫಲವಾಗಬೇಕಾದರೆ ಮೇಲೆ ಹೇಳಿದಂಥ 
ಕೇಂದ್ರಸಂಸಿಯಿಂದ ಪ್ರತಿಯೊಂದು ಪಟಣಕ್ಲೂ ಸಾಧ್ಯವಾದರೆ ಪ್ರತಿಯೊಂದು ಹಳ್ಳಿಗೂ 
ಛು ಈ €೨ ರ 4 ಲ 
ಸಂಸ್ಕೃತದ ಪ್ರಭಾವವನ್ನು ಹರಡುವ ಶಾಖಾಸಂಸ್ಥೆಗಳನ್ನು ಸ್ಥಾಪಿಸಬಲ್ಲ ಸ್ವಯಂಸೇವಕರು 
ಏರ್ಪಾಡಾಗಬೇಕು. ಸಂಸ್ಕತಿಭಾಷಯಲ್ಲಿ ಪ್ರಾಚೀನ ವಿಚಾರಗಳು ಮಾತ್ರವಲ್ಲದೆ, 
ಈಗಿನ ಕಾಲದವರು ತಿಳಿಯಶಕ್ಕ ವಿಷಯಗಳನ್ನಲ್ಲ ಒಳಗೊಂಡ ಹಳಯ ಪುಸ್ತಕಗಳೂ 


ಸಂಸ್ಕೃತಭಾಷೆಯ ಸೇವೆ 121 


ಹೊಸ ಗ್ರಂಥಗಳು ಪ್ರಸಿದ್ದವಾಗಬೇಕು. ಸಂಸ್ಕೃತವು ಹಿಂದಿನ ಕಾಲದಲ್ಲಿ ದೇಶಭಾಷೆ 
ಗಳಿಗೆಲ್ಲ ಸಹಾಯವನ್ನು ಕೂಡುವ ಮೂಲಭಂಢಾರವಿದ್ದಂತೆ. ಈಗಲೂ ವಿಜ್ಞಾನಶಾಸ್ತ್ರ, 
ಇತಿಹಾಸ, ರಾಜಕೀಯ ವಿಚಾರಗಳು, ವೈದ್ಯ ಜ್ಯೋತಿಷ-ಮುಂತಾದ ಉಪಯುಕ್ತ 
ವಿಷಯಗಳು ಸಂಗ್ರಹವಾಗಿಯೂ ವಿಸ್ತಾರವಾಗಿಯೂ ಬೇರೆಬೇರೆ ಪರಿಮಾಣದಲ್ಲಿ 
ಬರೆದ ಗ್ರಂಥಗಳಲ್ಲಿ ಅಹಕವಾಗಿರಬೇಕು. ಸಂಸ್ಕೃತವು ಜನಾಂಗದ ಭಾಷ ಎಂಬ 
ನಂಬಿಕೆಯು ಜನರಿಗೆ ಬಂದಂತೆಲ್ಲ, ಅದರ ಪೂಜ್ಯತೆಯು ಹಚ್ಚುವದು. ಇಂಗ್ಲಿಷಿನಂಭ 
ಪರದೇಶದ ಭಾಷೆಯನ್ನು ಕಲಿಯಬೇಕಾದ ಅವಶ್ಯಕತೆಯೂ ಜನಸಾಮಾನ್ಯಕ್ಕೆ 
ಮರೆಯಾಗುವದು. 

ಸಂಸ್ಕೃತವನ್ನು ಘ್ರಹವಿಚಾರಗಳಿಗೆ ಅವಶ್ಯಕವಾಗಿರುವ ಭಾಷೆಯಾಗಿ 
ಮಾಡಿದರೂ ಮಾಹಬಹುದು, ಆದರೆ ಅದನ್ನು ಜನಸಾಮಾನ್ಯಕ್ಕೆ ಪ್ರಯೋಜನಕರ 
ವಾಗಿ ಮಾಡುವದು ಹೇಗೆ"? ದೇಶ ಭಾಷಗಳನ್ನು ಬೆಳೆಯಿಸುವದಕ್ಕೆ ಜನರು 
ಹವಣಿಸುತ್ತಿರುವ ಈ ಕಾಲದಲ್ಲಿ ಸಂಸ್ಕೃತಕ್ಕೆ ಯಾವ ಸ್ಥಾನವನ್ನು ಕೊಡಬಹುದು? 
ರಾಷ್ಟ್ರಭಾಷೆಯಾದ ಹಿಂದಿಯು ಎಲ್ಲೆಲ್ಲಿಯೂ ನುಗ್ಗುತ್ತಿರುವ ಈ ಸಮಯದಲ್ಲಿ 
ಸಂಸ್ಕೃತಕ್ಕೆ ಎಲ್ಲಿ ಸ್ಥಾನವನ್ನು ಕಲ್ಪಿಸಬೇಕು? ಉರ್ದು ಹಿಂದಿಗಳು ಸ್ಥಾನಮಾನಕ್ಕೆ 
ಹೊಡೆದಾಹುತ್ತಿರುವಲ್ಲಿ ಸಂಸ್ಕೃತವನ್ನು ಕೇಳುವವರು ಯಾರು"? ಸುಲಭವಾಗಿ 
ಕಲಿಯಬಹುದಾದ ವ್ಯವಹಾರಕ್ಕೆ ಇತರ ಭಾಷೆಗಳನ್ನು ಬಿಟ್ಟು ಕಲಿಯುವುದಕ್ಕೆ 
ಕಷ್ಟವಾದ ಕಲಿತರೂ ವ್ಯವಹಾರದಲ್ಲಿ ಯಾವ ಉಪಯೋಗಕ್ಕೂ ಬಾರದ ಸಂಸ್ಕೃತವನ್ನು 
ಯಾರು ಏತಕ್ಕೆ ಕಲಿಯಬೇಕು?- ಎಂದು ಕೆಲವರು ಶಂಕಿಸುಎರು. ಈ ಪ್ರಶ್ನೆಗಳಿಗೆ 
ಆಗಲೆ ಉತ್ತರವನ್ನು ಹಳಿದಂತೆಯೇ ಆಗಿದಯಾದರೂ ನನ್ನ ಅಭಿಪ್ರಾಯವನ್ನು 
ಸ್ಪಷ್ಟಪಡಿಸುವದಕ್ಕಾಗಿ ಇನ್ನೂ ಒಂದೆರಡು ಲೇಖನಗಳನ್ನು ಈ ವಿಷಯದಲ್ಲಿ 
ಬರೆಯುವದು ಅವಶ್ಯವಾಗಿದೆ. ಆ ಕೆಲಸಕ್ಕೆ ಮುಂದೆ ಕೈಹಾಕುವೆನು.” 


ಜೇ Xx ೫ ೫% ೫% 


1. ಈ ಲೇಖನಕ್ಕೆ 'ಬ್ರಹ್ಮವಿದ್ಯಾ' ಎಂಬ ಇಂಗ್ಲಿಷು ಪಕ್ರಿಕೆಯಲ್ಲಿ ಈ ಫಬ್ರಎರಿ 


ಸಂಚಿಕೆಯಲ್ಲಿ ಶ್ರೀ ಸಿ. ಕುನ್ಹನ್‌ರಾಜ ಎಂಬುವರು ಬರೆದಿರುವ ಅಭಿಪ್ರಾಯಗಳು ಹಲವು 
ಆಧಾರವಾಗಿರುತ್ತವೆ. 


128 ಸಂಸ್ಕೃತವೂ ಸಂಸ್ಕೃತಿಯೂ 


45. ಸಂಸ್ಕೃತದ ಪ್ರಚಾರ 


ಸಂಸ್ಕೃತವನ್ನು ಜನಾನುರಾಗಕ್ಕಿ ಪಾತ್ರವಾಗಿ ಮಾಡುವದು ಹೇಗೆಂಬ ಬಗೆ 
ಕೆಲವು) ಅಭಿಪ್ರಾಯಗಳನ್ನು ಹಿಂದಿನ ಲೇಖನದಲ್ಲಿ ಬರೆದಿರುತ್ತೇನೆ. ಅದನ್ನು 
ಸಂಸ್ಕೃತಪ್ರೇಮಿಗಳು ಅವಶ್ಯವಾಗಿ ಓದಿ ತಮ್ಮ ಅಭಿಪ್ರಾಯಗಳಿಗೆ ಕೂಡಿಸಿಕೊಳ್ಳಬೇಕು. 
ಸಂಸ್ಕೃತವನ್ನು ಜನಸಾಮಾನ್ಯರಲ್ಲಿ ಹ೦ಡುವದಕ್ಕೆ ತಕ್ಕ ಉಪಾಯಗಳಲ್ಲಿ ಕೆಲವನ್ನು ಇಲ್ಲಿ 
ಸೂಚಿಸುವೆನು. 

ಸಂಸ್ಕೃತಿಎನ್ನು ಸದ್ಯಕ್ಕೆ ಅಧ್ಯಾತ್ಮಿವಿದ್ಯೆಯ ಸಲುವಾಗಿಯೇ ಜನರು 
ಮೆಚ್ಚುತ್ತಿದಾರೆಂದು ಹೇೀಳಿರುತ್ತೇನೆ. ನಮ್ಮ ದೇಶದಲ್ಲಿ ಯಾವ ದೇಶಭಾಷಯನ್ನು 
ಕಲಿಯುವ ಜನರಾದರೂ ದೇವರ ಸ್ತೋತ್ರಗಳನ್ನು ಸ ಸಂಸ್ಕೃತದಲ್ಲಿಯೆ ಮಾಡುವ ಪದ್ಧತಿ 
ಇದೆ; ಪೂಜೆಯನ್ನು ಮಾಡುವ ಪದ್ದತಿಯು ಸಂಸ್ಕೃತದ ಸಕದ 
ಸಾಗಿರುತ್ತದೆ. ಹುಡುಗರಿಗೆ ಚಿಕ್ಕ ವಯಸ್ಸಿನಲ್ಲಿ ಕಂಠಪಾಠ ಮಾಹುವದಕ್ಕೆ ಬಹಳ ಪ್ರೀತಿ 
ಎಂಬುದು ನಮಗೆಲ್ಲರಿಗೂ ಗೊತ್ತು. ಈ ವಿಷಯವನ್ನು ನಾವು ಸಂಸ್ಕೃತಪ್ರಚಾರಕ್ಕೆ 
ಉಪಯೋಗಿಸಿಕೊಳ್ಳಬೇಕು. ಸುಲಭಭಾಷೆಯಲ್ಲಿರುವ ಉತ್ತಮವಾದ ಸ್ತೋತ್ರಗಳನ್ನು 
ಆರಿಸಿ ಹುಡುಗರಿಗೆ ಹೇಳಿಕೊಡಬೇಕು. ಅವರಿಗೆ ಅರ್ಥ೯ಎನ್ನೇನೂ 
ಹೇಳಿಕೊಡಬೇಕಾಗಿಲ್ಲ. ದೇವಸ್ಥಾನಗಳಲ್ಲಿ ಅಥವಾ ಸಣ್ಣಪುಟಸಭೆಗಳಲ್ಲಿ ಅಧವಾ 
ಮನೆಯಲ್ಲಿ ದೇವರ ಪ್ರಾರ್ಥನೆಯನ್ನು ಮಾಡುವಾಗ ಈ ಸ್ತೋತ್ರಗಳನ್ನು ಮಕ್ಕಳಿಂದ 
ಹೇಳಿಸಬೇಕು; ದೊಡ್ಡವರು ಹೇಳಿಕೊಡಬೇಕು. ಇದರಿಂದ ಒಂದು ಒಳ್ಳೆಯ 
ಪದ್ದತಿಯನ್ನು ಆಚರಣೆಗೆ ತಂದುಕೂೊಂಹಂತೆ ಆಗುತ್ತದೆ; ಭಾಷಯ ಉತ್ತಮರಿತ್ಸಗಳು 
ಕೆಲವನ್ನು ಹಾರವಾಗಿ ಮಾಡಿ ಮಕ್ಕಳ ಕೊರಳಿಗೆ ಹಾಕಿದಂತೆಯೂ ಆಗುತ್ತದೆ. 


ಈಗ ಹಿಂದಿಯ ಪಾಠವು ಮಿಡಲ್‌ಸ್ಕೂಲ್‌ಗಳಲ್ಲಿಯೂ ನಡೆಯುತ್ತಿದೆ. 
ಆದ್ದರಿಂದ ದೇವನಾಗರಿಯ ಅಕ್ಷರವನ್ನು ಕಲಿಸುವವರು ಸಂಸ್ಕೃತಕ್ಕಾಗಿ ಬೇರೆಯ 
ಪ್ರಯತ್ನವನ್ನು ಮಾಹಬೇಕಾಗಿರುವದಿಲ್ಲ. ಕನ್ನಡ ಪಠ್ಯಪುಸ್ತಕಗಳಲ್ಲಿ ನಾವು ಎಷ್ಟೇ 
Ee ಹಲವು ಸಂಸ್ಕೃತಶಬ್ದಗಳು ಸೇರಿಕೊಂಡಿರುತ್ತವೆ. ಅವು ಸಂಸ್ಕೃತಿವಂದು 
ಯಾರಾದರೂ ತಿಳಿಸಿಕೊಡದಿದ್ದರೆ. ಅವನ್ನು ನಮ್ಮ ಹುಡುಗರು ದೇಶಭಾಷಯ 
ಮಾತುಗಳಂದೇ ತಿಳಿದುಕೊಂಡಿರುತ್ತಾರೆ. ಅಂಥ ಬಳಕೆಯ ಮಾತುಗಳಲ್ಲಿ ಕೆಲವನ್ನು 
ಆರಿಸಿಕೊಳ್ಳಬೇಕು. ಅವುಗಳಿಂದ ಸಂಸ್ಕೃತಿವಾಕ್ಯಗಳನ್ನು ಮಾಡಿ ಬಾಲಕರ 
ಸಂಸ್ಕೃತಬಾಲಬೋಧೆಯನ್ನು ಏರ್ಪಡಿಸಬೇಕು. ಸಂಸ್ಕೃತವಿಭಕ್ತಿಗಳ ರೂಪವನ್ನು 


ಸಂಸ್ಕೃತದ ಪ್ರಚಾರ 129 


ಹೊರತು ಹುಹುಗರು ಹೊಸದಾಗಿ ಕಲಿಯುವದು ಯಾವದೂ ಇರಬಾರದು. 
ಮೊದಮೊದಲು ಸಂಸ್ಕೃತವಾಕ್ಯಗಳನ್ನು ಒಂದು ಸಾಲು, ಕನ್ನಡ ವಾಕ್ಯಗಳನ್ನು ಒಂದು 
ಸಾಲು-ಹೀಗೆ ಬರೆದು ಅನುವಾದದ ಸಮೇತ ಕೆಲವು ಪಾಠಗಳನ್ನು ಹೇಳಿಕೊಟ್ಟು ಬಳಿಕ 
ಅದೇ ಶಬ್ದಗಳಿಂದ ಬೇರೆಬೇರೆಯ ವಾಕ್ಯಗಳನ್ನು ಮಾಡಿಸುತ್ತಾ ಹೋಗಬೇಕು. 
ರಾಮಾಯಣದ ಕಥೆ, ಮಹಾಭಾರತದ ಕಧೆ- ಇವೆರಡೂ ನಮ್ಮ ಹುಡುಗರಿಗೆ 
ಬಹುಮಟ್ಟಿಗೆ ಚಿಕ್ಕಂದಿನಲ್ಲಿಯೇ ತಿಳಿದಿರುತ್ತದೆ: ತಿಳಿಯಶಕ್ಕದ್ದು ಅವಶ್ಯವೂ ಇದೆ. 
ಅವುಗಳಿಂದ ಕೂಡಿದ ವಾಕ್ಯಗಳನ್ನು ಮಾಡಿ ಮೊದಲನೆಯ ಪುಸ್ತಕಗಳನ್ನು 
ತಯಾರಿಸಬೇಕು. ವ್ಯಾಕರಣದ ಕಷ್ಟಗಳನ್ನು ಮುಂದಕ್ಕೆ ತರದೆ ಭಾಷೆಯನ್ನೇ 
ಪ್ರಧಾನವಾಗಿ ಕಲಿಸಬೇಕು; ಅತ್ಯಂತ ಅವಶ್ಯವಾದ, ಸುಲಭವಾದ, ಕಲವು 
ವ್ಯಾಕರಣನಿಯಮಗಳನ್ನು ಮಾತ್ರ ವಾಕ್ಯಗಳ ಉದಾಹರಣೆಗಳ ಮೂಲಕ ತಿಳಿಸಿದರೆ 
ಆಯಿತು. ಹೀಗೆ ಎಷ್ಟು ಸಂಸ್ಕೃತವನ್ನು ಕಲಿಸಬಹುದೆಂಬುದು ನಮ್ಮಗಳ ಮನಸ್ಸಿಗೆ 
ಹಿಡಿದೇ ಇಲ್ಲ. ಪ್ರಯತ್ನವನ್ನು ಮಾಡಿ ನೋಡಿದವರಿಗೆ ಸಂಸ್ಕೃತವನ್ನು ಎಷ್ಟು 
ಸುಲಭವಾಗಿ ಕಲಿಯಬಹುದು, ಕಲಿಸಬಹುದು- ಎಂಬುದರ ಅರಿವಾಗುವದು. 
ಇನ್ನು ದೊಡ್ಡವರಿಗೆ ಅನೇಕರಿಗೆ ಈಗೀಗ ಭಗವದ್ಗೀತೆಯ ಪರಿಚಯವು 
ತಕಮಟಿಗೆ ಆಗುತ್ತಲಿದೆ. ಅಂಥವರಿಗೆ ಗೀತೆಯ ಶಬ್ದಗಳನ್ಗೊಳಗೊಂಡ ಹೂಸಹೂಸ 


(9) €3 


) 


ವಾಕ್ಯಗಳನ್ನು ಸೇರಿಸಿದ ಪಾಠಗಳನ್ನು ಏರ್ಪಡಿಸಿದರೆ ಎಷ್ಟು ಉತ್ತಿಮವಾದೀತು! 
ಸಂಸ್ಕೃತವೂ ಬಂದು, ಅಧ್ಯಾತ್ಮಿವಿಚಾರವೂ ಮನಸ್ಸಿಗೆ ಹಿಡಿಯುವದಕ್ಕೆ ಎಷ್ಟು 
ಸಹಾಯವಾದೀತು! ಇದನ್ನು ನಮ್ಮ ಪಂಡಿತರುಗಳು ಪ್ರಯತ್ನಿಸಿದರೆ ಫಲವು ಎಷ್ಟು 
ಕೈಪ್ರವಾಗಿ ಆಗುವದೆಂಬುದು ತಿಳಿದೀತು! ಹೀಗೆಯೇ ಕೆಲವು ವ್ರತಕಥೆಗಳನ್ನು 
ಸುಲಭವಾಗಿ ಅರ್ಥಮಾಡಿಕೊಳ್ಳುವಂತೆ ಬರೆದು ಜನರಿಗೆ ತಿಳಿಯಪಡಿಸಬಹುದು. 
ಸಂಸ್ಕೃತದ ಸಾಮಾನ್ಯಪರಿಚಯವು ಬಹಳ ಜನರಿಗೆ ಆಗುವದಕ್ಕೆ ಇದೂ ಒಂದು 


ಉಪಾಯವು. 


ಹಿಂದಿಯ ಪುಸ್ತಕಗಳನ್ನು ಬರೆಯುವವರು ದೇಶಭಾಷಗಳಿಗೂ ಹಿಂದಿಗೂ 
ಸಮಾನವಾಗಿರುವ ಬಳಕೆಯ ಸಂಸ್ಕೃತಶಬ್ದಗಳನ್ನು ಪ್ರಯೋಗಿಸಿದರೆ ಹಿಂದಿಯ ಜೊತೆಗೆ 
ಸಂಸ್ಕೃತವು ನಿರಾಯಾಸವಾಗಿ ಬಂದುಬಿಟ್ಟೇತು. ಹಂದಿಯು ಎಷ್ಟುದರೂ ಸಂಸ್ಕೃತದಿಂದ 
ಹುಟ್ಟಿರುವ ಭಾಷ; ಸಂಸ್ಕೃತದ ಎಷ್ಟೋ ಶಬ್ದಗಳು ಅದರಲ್ಲಿ ಅಪಭ್ರಂಶವಾಗಿರುತ್ತವೆ, 
ಎಷ್ಟೋ ಶಬ್ದರೂಪಗಳು ಸಂಸ್ಕೃತಕ್ಕೆ ಹತ್ತಿರವಾಗಿಯೂ ಇರುತ್ತವೆ. ಸಂಸ್ಕೃತವನ್ನು 


130 ಸಂಸ್ಕೃತವೂ ಸಂಸ್ಕೃತಿಯೂ 


ಕಲಿಸುವವರು ಈ ಸಂಬಂಧವನ್ನು ಸುತ ಟಗೊಳಿಸುವ ಹಿಂದೀ-ಸಂಸ್ಕೃತ ಪುಸ್ತಕಗಳನ್ನು 
ಸಿದ್ದಗೊಳಿಸಿದರ ಎರಡು ಭಾಷಗಳಿಗೂ ಪ್ರೋತ್ಸಾಹವಾಗುವದಲ್ಲವೆ"? ಸಂಸ್ಕೃತಪ್ರಚಾರವು 
ತನಗೆತಾನೆ ಮುಂದುವರಿಯುವದಿಲ್ಲವೆ"? 


ಸಂಸ್ಕೃತದಲ್ಲಿರುವ ಧರ್ಮಶಾಸ್ತ್ರ, ವೈದ್ಯಶಾಸ್ತ್ರ-ಮುಂತಾದವುಗಳಲ್ಲಿ ಎಷ್ಟೋ 
ಪಾರಿಭಾಷಿಕಶಬ್ದಗಳು ಅಡಗಿರುತ್ತವೆ. ಈಗ ದೇಶಭಾಷೆಗಳಿಗೆ ಪಾರಿಭಾಷಿಕಶಬ್ದಗಳು 
ಬಹಳವಾಗಿ ಬೇಕಾಗಿರುತ್ತವೆ. ಕೋರ್ಟು ಕಛೇರಿಗಳಲ್ಲಿ ಉಪಯೋಗಿಸುವ, ಮತ್ತು 
ಕಾನೂನಿನಲ್ಲಿ ಉಪಯೋಗಿಸಬೇಕಾಗುವ ಶಬ್ದಗಳನ್ನು ಸರಕಾರದವರೂ ಹುಹುಕುತ್ತಿರು 
ವರು. ಕೆಲಕಲವು ಧರ್ಮಶಾಸ್ತ್ರಗಳ ಭಾಗಗಳನ್ನೂ ವೈದ್ಯಗ್ರಂಥಗಳ ಭಾಗಗಳನ್ನೂ 
ಮೂಲಸಮೇತವಾಗಿ ದೇಶಭಾಷೆಗೆ ಪರಿವರ್ತನೆಮಾಡಿಟ್ಟರೆ ಜನರಿಗೆ ನಮ್ಮ ಪ್ರಾಚೀನ 
ವಿಜ್ಞಾನದ ಅರಿವೂ ಆಗುವದರ ಜೊತೆಗೆ ಪಾರಿಭಾಷಿಕಶಬ್ದಗಳನ್ನು ಅನ್ವೇಷಣೆ 
ಮಾಡುತ್ತಿರುವವರಿಗೂ ಇದರಿಂದ ಸಹಾಯವಾಗುಎದಿಲ್ಲವೆ"? ವಿದ್ವಾಂಸರು ಇದನ್ನು 
ಆಲೋಚಿಸಬೇಕು. 

ನಮ್ಮನ್ನಾಳುತ್ತಿದ್ದ ಶ್ರೀಮನ್ಮಹಾರಾಜರವ'ರು ಹಲವು) ಪುರಾಣಗಳನ್ನೂ 
ತತ್ತ್ವ ವಿಚಾರದ ಗ್ರಂಥಗಳನ್ನೂ ಮೂಲಸಹಿತವಾಗಿ ಕನ್ನಡಕ್ಕೆ ಇಳಿಸುವ ಪಂಡಿತರಿಗೆ 
ಪ್ರೋತ್ಸಾಹವನ್ನು ಕೊಟ್ಟಿರುತ್ತಾರೆ. ಈ ಪುರಾಣಗಳಿಂದ ಕೆಲಕೆಲವು ಕಥಾಭಾಗಗಳನ್ನೂ 
ಕಲಕೆಲವು) ಉಪದೇಶಭಾಗಗಳನ್ನೂ ಆರಿಸಿದ ಪುಸ್ತಕಗಳನ್ನು ಪ್ರಕಟಿಸಿದರೆ 
ಜನಸಾಮಾನ್ಯಕ್ಕೆ ಸಂಸ್ಕೃತಜ್ಞಾನವೂ ಪುರಾಣಗಳ ಅರಿವೂ ಆಗುವದಿಲ್ಲವೆ? ಭರತ 
ಖಂಹದ ಪ್ರಾಚೀನ ಇತಿಹಾಸವನ್ನು ತಿಳಿಯಬೇಕೆನ್ನುವವರಿಗೂ ಪರಂಪರೆಯಿಂದ 
ಪ್ರಯೋಜನವಾಗಲಾರದೆ"? ಇದನ್ನು ವಿಜ್ಞರು ವಿಮರ್ಶೆಮಾಹಬೇಕು. ಸಂಸ್ಕೃತವನ್ನು 
ಜನಸಾಮಾನ್ಯಕ್ಕೆ ತಿಳಿಯುವಂತೆ ಮಾಡುವ ಇನ್ನೂ ಕೆಲವು ಉಪಾಯಗಳನ್ನು ಮುಂದೆ 
ಸೂಚಿಸುವೆನು. 

ಸೇ ೫ ಜೇ ೫ ೫ 


46. ಸಂಸ್ಕೃತಕ್ಕೆ ತಕ್ಕ ಸ್ಥಾನವನ್ನು ಕೂಡಿರಿ 


ಸಂಸ್ಕೃತವನ್ನು ಜನಾನುರಾಗಕ್ಕಿ ಪಾತ್ರವಾಗಿ ಮಾಡುವ ಕಲವು ಪ್ರಕಾರಗಳನ್ನು 
ಹಿಂದಿನ ಲೇಖನಗಳಲ್ಲಿ ಸೂಚಸಿರುತ್ತೇನೆ. ಪ್ರಕೃತ ಲೇಖನದಲ್ಲಿ ಆ ಸರಣಿಯನ್ನು ಸದ್ಯಕ್ಕೆ 
ಅಲ್ಲಿಗೆ ಬಿಟ್ಟು ಭರತಖಂಡದ ಆದ್ಯಂತದಲ್ಲಿಯೂ ಈಗ ಎದ್ದಿರುವ. ಸಂಸ್ಕೃತದ 


ಸಂಸ್ಕೃತಕ್ಕೆ ತಕ್ಕ ಸ್ಥಾನವನ್ನು ಕೊಡಿರಿ 131 


ಸ್ಥಾನವಿಷಯಕವಾದ ಚಳವಳಿಯ ವಿಷಯಕ್ಸಿ ಕೆಲವು ವಾಕ್ಯಗಳನ್ನು ಬರೆಯುವೆನು. 
ಈಗ ಹಿಂದಿಭಾಷಯನ್ನು ಜನಾಂಗದ ಭಾಷಯೆಂದು ಕೇಂದ್ರಸರಕಾರದವರು 
ಗೊತ್ತುಪಡಿಸಿರುತ್ತಾರೆ. ಸಂಸ್ಕೃತಕ್ಕೇ ಈ ಸ್ಥಾನವಿರಬೇಕಂಬುದು ಸಂಸ್ಕೃತಪ್ರೇಮಿಗಳ 
ಅಭಿಪ್ರಾಯವಾಗಿರುತ್ತದೆ. 


ಸಂಸ್ಕೃತದಲ್ಲಿ ಆದರವುಳ್ಳವರು ಹೇಳುತ್ತಿರುವದೇನೆಂದರೆ ಭರತಖಂಡದ 
ಜನಾಂಗಜೀವನದ ಉತ್ತಮಭೂಮಿಕೆಗಳಲ್ಲಿ ಈ ಭಾಷಯನ್ನೇ ಉಪಯೋಗಿಸಬೇಕು; 
ಸಾಮಾನ್ಯನಾಗರೀಕರು ಇದನ್ನೇ ಉಪಯೋಗಿಸಬೇಕಂಬ ನಿರ್ಬಂಧವಿರ 
ಬೇಕಾದಬ್ಬೀನೂ ಇಲ್ಲ. ಆ ಭಾಷಯಲ್ಲಿ ಅಡಗಿರುವ ಅನುಷ್ಟೇಯವಾದ ಆಧ್ಯಾತ್ಮಿಕ 
ಜ್ಞಾನವನ್ನೂ ಅವಿಚ್ಛಿನ್ನವಾಗಿ ನಡೆದುಕೂಂಡುಬಂದು ಈಗಲೂ ವೀರ್ಯವಂತ 
ವಾಗಿರುವ ನಾಗರಿಕಜೀವನವನ್ನೂ ನಮ್ಮ ಈಗಿನ ಮತ್ತು ಮುಂದಿನ ಜನಾಂಗಿಕ 
ಐಕಮತ್ಯಕ್ಕೆ ತಳಹದಿಯಾಗಿ ಉಪಯೋಗಿಸಿಕೂಳ್ಳಬೇಕು. ಪ್ರಪಂಚದ ಜನಾಂಗಗಳು 
ಮಿತ್ರಭಾವದಿಂದ ಇದ್ದುಕೂಂಡಿರುವದಕ್ಕೂ ಜನರು ಶಾಶ್ವತವಾದ ಶಾಂತಿ, ಅಭ್ಯುದಯ, 
ಆನಂದ- ಇವುಗಳನ್ನು ಅನುಭವಿಸಿಕೊಂಡಿರುಎ'ದಕ್ಕೂ ಈ ತಳಹದಿಯೇ 
ನಂಬಬಹುದಾದ ಫಲಕಾರಿಯಾದ ಸಾಧನವಂಬುದನ್ನು ಭೂಮಂಡಲದ 
ಜನಾಂಗಗಳಿಗೆ ತಿಳಿನಸಿಕೂಡಬೇಕು. ಉಭ್ಲೇಶವು ನರವೇರುವದಕ್ಷಾಗಿ ವರ್ಷದ 
ದಸರಾಕಾಲದಲ್ಲಿ ಗೀರ್ವಾಣೋತ್ಪವವನ್ನು ಏರ್ಪಡಿಸಬೇಕಾಗಿ ಪ್ರಾರ್ಥಿಸಿ ಗೀರ್ವಾಣ 
ಭಾಷಾಭಿಮಾನಿಗಳೂ ಸುಪ್ರಸಿದ್ದರೂ ಆಗಿರುವ. ಮೂವತ್ಟುನಲವತ್ತು ಜನ 
ಮಹನೀಯರು ಒಂದು ಕರಪತ್ರವನ್ನು ದೇಶದಲ್ಲೆಲ್ಲ ಹಂಚರುತ್ಸಾರೆ. 
ನಮ್ಮ ದೇಶ'ದಲ್ಲಿ ಈಗ ಎಲ್ಲವೂ ರಾಜಕೀಯರೂಪವನ್ನು 
ತೆಗೆದುಕೊಳ್ಳುತ್ತಿದೆಯಫ್ತು ಶಂಖದಲ್ಲಿ ಬಿದ್ದದ್ದೇ ತೀರ್ಥ ಎಂಬಂತೆ ಕೇಂದ್ರಸರ್ಕಾರ 
ದವರು ಒಪ್ಲಿದ ಹೂರತು ಸಂಸ್ಕೃತಕ್ಕೆ ಸರಿಯಾದ ಸ್ಥಾನವು ದೊರಕುವ ಸಂಭವವಿಲ್ಲ. 
ಆದ್ದರಿಂದ ಕಾಲಸ್ಥಿತಿಗನುಗುಣವಾಗಿ ಅವಶ್ಯವಾಗಿ ಎಲ್ಲರೂ ಈ ಪ್ರಾರ್ಥನೆಗೆ 
ಮನ್ನಣಕೂಟ್ಟು ಅಲ್ಲಲ್ಲಿ ಗೀರ್ವಾಣೋತ್ಸವನ್ನು ನಡೆಯಿಸುವದು, ವೃತ್ತಪತ್ರಿಕಗಳಲ್ಲಿ 
ಸಂಪಾದಕೀಯಲೇಖನಗಳನ್ನು ಬರೆಯುವದು, ಬಹಿರಂಗವಾಗಿ ಸಭಗಳನ್ನೇರ್ಪಡಿಸಿ 
ತಕ್ಕ ತೀರ್ಮಾನಗಳನ್ನು ಕೇಂದ್ರಸರಕಾರಕ್ಕೆ ತಿಳಿಯಿಸುವದು, ಮೆರವಣಿಗೆ ಸಾಮೂಹಿಕ 
ಪ್ರಾರ್ಥನಗಳನ್ನೂ ನಡಯಿಸುವದು ಇವೇ ಮುಂತಾದ ಪ್ರಕಾರಗಳಿಂದ ಈ ಚಳವಳಿಗೆ 
ತಮ್ಮ ಕೈಯಲ್ಲಾದ ಒತ್ತಾನಿಯನ್ನು ನೀಡುವರಂಬುದರಲ್ಲಿ ಸಂಶಯವಿಲ್ಲ. 


132 ಸಂಸ್ಕೃತವೂ ಸಂಸ್ಕೃತಿಯೂ 


ಆದರೆ ಇಷ್ಟಲ್ಲ ಆದರೂ ಈ ಪ್ರಾರ್ಥನೆಯಲ್ಲಿ ನಿಜವಾಗಿ ನಾವು ಅನುಷ್ಠಾನ 
ಮಾಡಬೇಕೆಂದು ಕೇಳಿರುವ ಭಾಗವು ಯಾವದೆಂಬುದನ್ನು ಲಕ್ಷಿಸಬೇಕು. ಕೆಲವು 
ತೀರ್ಮಾನಗಳು ಕೇಂದ್ರಸರಕಾರಕ್ಕೆ ತಲುಪಿದರೆ ಆಗಲಿಲ್ಲ. ಈಗಾಗಲೆ ಹಿಂದಿಯು 
ಸರಕಾರದ ಭಾಷೆಯಾಗಿರಬೇಕೆಂದು ನಿರ್ಣಯಿಸಿಬಿಟ್ಟೆರುತ್ತಾರೆ. ಆದ್ದರಿಂದ ಜನಾಂಗವು 
ಉಚ್ಚಭೂಮಿಕೆಗಳಲ್ಲಿ ಸಂಸ್ಕೃತವನ್ನೇ ಬಳಸಬೇಕೆಂಬುದಕ್ಕೆ ಅದನ್ನು ಸರಕಾರಿಯ 
ರಿಕಾರ್ಹುಗಳಲ್ಲಿಹಬೇಕು ಎಂಬ ಸಂಕುಚಿತಾರ್ಥಿವನ್ಹು ಮಾಡಿಕೊಳ್ಳಬಾರದು. 
ಸಂಸ್ಕೃತವೇ ವಿದ್ದಾಂಸರ ಭಾಷೆಯಾಗಿರಬೇಕು, ಒಂದು ಪ್ರಾಂತದವರು ಮತ್ತೊಂದು 
ಪ್ರಾಂತದವರೊಡನೆ ವ್ಯವಹಾರವನ್ನು ನಡೆಯಿಸುವಾಗ ಸಂಸ್ಕೃತದಲ್ಲಿಯೇ 
ನಹೆಯಿಸಬೇಕು, ಈವರೆಗೆ ಇಂಗ್ಲಿಷಿಗೆ ಸಲ್ಲುತ್ತಿದ್ದ ಸ್ಥಾನಮಾನಗಳು ಆ ಭಾಷಗೆ 
ಸಲ್ಲುವಂತೆ ನೋಡಿಕೊಳ್ಳಬೇಕು ಎಂದು ಅರ್ಥವನ್ನು ಕಲ್ಪಿಸಬೇಕು. ಹೀಗಾದರೆ 
ಸರ್ಕಾರದವರು ಪ್ರಚಾರದಲ್ಲಿ ತರುವ ರಾಜಭಾಷ ಯಾವದಾದರೂ ಆಗಲಿ, ಸಂಸ್ಕೃತಕ್ಕೆ 
ಸ್ಪಂತ ಸ್ಥಾನವು ದೊರೆತಂತೆ ಆಗುವದು. 

ದೇಶಪ್ರಮುಖರೂ ವಿದ್ರಾಂಸರುಗಳೂ ಕಲತು ಪ್ರಧಾನಸಮ್ಮೇಳನವೊಂದನ್ನು 
ನಡೆಯಿಸಿ ತಕ್ಕ ಆಂದೋಲನವನ್ನು ನಡೆಯಿಸಿದರೆ ಸಂಸ್ಕೃತ ಯೂನಿರ್ವಸಿಟಿ 
(ಸಕಲವಿದ್ಯಾನಿಲಯ)ವೊಂದನ್ನು ನಿರ್ಮಿಸುವದೇನೂ ಕಷವಾಗಲಾರದು. ಅದು 
ಅನ್ಪಧ೯ವಾಗಿಯೂ ಸಕಲವಿದ್ಯಾನಿಲಯವಾಗಬೇಕು. ಇನ್ನು ಮುಂದೆ 
ವಿದ್ಯಾವಂತನೆನಿಸಿಕೊಂಡವನು ಯಾವನೂ ಸಂಸ್ಕೃತಾನಭಿಜ್ಜನನಿಸಿಕೊಳ್ಳಬಾರದು. 
ಮಹಾವಿದ್ದಾಂಸನು ಎನ್ಸಿಸಿಕೊಳ್ಳುವವನು ಸುಮ್ಮನೆ ಕೆಲವು ಬಿರುದುಬಾವುಲಿಗಳ 
ಪ್ರದರ್ಶನದಿಂದ ತೃಷ್ಠನಾಗದೆ ಗೀರ್ವಾಣಭಾಷೆಯಲ್ಲಿ ಧಾರಾಳವಾಗಿ ಭಾಷಣವನ್ನು 
ಕೊಡುವದಕ್ಕೆ ಮತ್ತು ಲೇಖನಗಳನ್ನು ಲಲಿತವಾದ ಸಂಸ್ಕೃತದಲ್ಲಿ ಬರೆಯುವದಕ್ಲೂ 
ಬಲ್ಲವನೆನಿಸಿಕೊಳ್ಳಬೇಕು. ಈಗ ನಮ್ಮ ದೇಶದಲ್ಲಿ ಸಂಗೀತವಿದ್ದಾಂಸರುಗಳಿದ್ದಾರೆ. 
ಅವರಿಗೆ ಸಂಸ್ಕೃತದಲ್ಲಿ ಅಹಗಿರುವ ಸಂಗೀತಶಾಸ್ತ್ರವನ್ನು ಉಪಯೋಗಿಸಿಕೊಳ್ಳುವ 
ಶಕ್ತಿಯಿರುವುದಿಲ್ಲ. ಮನೆತನದಿಂದಲೂ ವೈದ್ಯರೆನಿಸಿಕೊಂಡವರಿದ್ದಾರೆ. ಅವರಿಗೆ 
ಸಂಸ್ಕೃತದಲ್ಲಿ ಅಡಗಿರುವ ವೈದ್ಯಶಾಸ್ತ್ರದ ನೇರಾದ ಪರಿಚಯವಿಲ್ಲ. ಮುಂದ 
ಸಿದ್ಧವಾಗುವ ಸಂಸ್ಕೃತ ಸಕಲವಿದ್ಯಾನಿಲಯದ ವಿದ್ವಾಂಸರುಗಳು ಸಂಸ್ಕೃತದಲ್ಲರುವ 
ಸಾಹಿತ್ಯ, ಸಂಗೀತ, ವೈದ್ಯ, ಜ್ಯೋತಿಷ ಗಣಿತ, ರಾಜನೀತಿ-ಮುಂತಾದ ಲಾಕಿಕ 
ವಿಷಯಗಳನ್ನು ತಿಳಿದುಕೊಂಡೇ ಆಯಾ ವ್ಯವಹಾರದಲ್ಲಿ ತೊಹಗುವವರಾಗಬೇಕು. 
ಇಂಗ್ಲಿಷಿನ ಆಯಾ ವಿಷಯಗಳ ವಿಜ್ಞಾನವನ್ನು ಆಧುನಿಕಪದ್ದತಿಯಿಂದ ಅಭ್ಯಾಸ 


ಸಂಸ್ಕೃತಕ್ಕೆ ತಕ್ಕ ಸ್ಥಾನವನ್ನು ಕೊಡಿರಿ 133 


ಮಾಡಿದವರೂ ಆಗಿರಬೇಕು. ವೇದಪ್ರಮಾಣಕರಾದ ಆರ್ಯರೂ, ಬೌದ್ಧರೂ, 
ಜೈನರೂ ಮತ್ತು ಇನ್ನೂ ಹಲವರೂ ನಮ್ಮ ದೇಶದಲ್ಲಿ ಉತ್ತಮ ಸಂಸ್ಕೃತಗ್ರಂಥಗಳನ್ನು 
ಬೇರೆಬೇರೆಯ ವಿಷಯಗಳಲ್ಲಿ ಬರೆದಿರುತ್ತಾರೆ. ಆದ್ದರಿಂದ ನಾವು ಈಗ ಭರತಖಂಡ 
ದವರೆಂಬ ಒಂದೇ ಅಭಿಮಾನದಿಂದ ಯಾವ ಪಕ್ಷಪಾತವೂ ಇಲ್ಲದೆ ಎಲ್ಲಾ 
ಸಂಸ್ಕೃತಗ್ರಂಥಗಳನ್ನೂ ಮುಂದಕ್ಕೆ ತಂದು ಅಭ್ಯಾಸಮಾಡಬೇಕು. ಹೀಗಾದರೆ 
ಸಂಸ್ಕೃತಕ್ಕೆ ಅದರ ಸ್ಥಾನವನ್ನು ಕೊಟ್ಟಂತೆ ಆಗುವದು. 

ಸರಕಾರವು ಹಿಂದಿಭಾಷಯನ್ನು ರಾಷ್ಟ್ರಭಾಷ ಎಂದು ಅಂಗೀಕರಿಸಿದರೂ 
ಕೂಡಲ ರಾಜ್ಯಾಂಗರಚನೆಯ ಪಟ್ಟಿಕೆಯನ್ನು ಆ ಭಾಷಯಲ್ಲಿಯೇ ಏರ್ಪಡಿಸುವದು 
ಸಾಧ್ಯವಾಗಿಲ್ಲ. ಏಕೆಂದರೆ ಬಹುಜನರ ಭಾಷಯಾಗಿದ್ದಮಾತ್ರದಿಂದ ಬಹುವಿಷಯ 
ಗಳನ್ನು ವಿವಿಕ್ತವಾಗಿ ತಿಳಿಸಬಲ್ಲ ಯೋಗ್ಯತೆ ಅದಕ್ಕೆ ಇದೆ ಎಂದೇನೂ ಸಿದ್ದವಾಗು ವದಿಲ್ಲ. 
ಈ ಕೂರತೆಯನ್ನು ಮನಗಂಡಿರುವದರಿಂದಲೇ ಸಂಸ್ಕೃತತಜ್ಞರ ಸಮಿತಿ ಯೊಂದನ್ನು 
ಏರ್ಪಡಿಸಿ ರಾಜನೀತಿಗೆ ಸಂಬಂಧಪಟ್ಟ ಸಂಸ್ಕೃತ ಪಾರಿಭಾಷಿಕಶಬ್ದಗಳನ್ನು 
ಸಂಕಲನಮಾಡಿಸಬೇಕಂದು ನಿರ್ಧಾರವಾಗಿರುತ್ತದೆ. ರಾಜ್ಯಾಂಗಸಭೆಯ 
ಅಧ್ಯಕ್ಷರಾದ ಡಾ| ರಾಜೇಂದ್ರಪ್ರಸಾದರವರು ಏಕಭಾಷಾ ನಿರ್ಧಾರಣೆಗಾಗಿ 
ಸಭೆಯವರನ್ನು ಅಭಿನಂದನೆ ಮಾಡುತ್ತಾ ನಾವು ಇಂದು ಅತ್ಯಂತ 
ವಿವೇಕಪೂರ್ಣವಾದ ಕಾರ್ಯವನ್ನು ಮಾಡಿರುತ್ತೇವೆಂಬ ಸಂತೋಷವೂ 
ಆನಂದವೂ ನನಗೆ ಆಗಿರುತ್ತದೆ; ಮುಂದಿನ ಪೀಳಿಗೆಯವರು ಇದಕ್ಕಾಗಿ ನಮಗೆ 
ಧನ್ಯವಾದಗಳನ್ನು ನೀಡುವರೆಂದು ನನಗೆ ಭರವಸೆಯಿದೆ ಎಂದು ನುಡಿದರಂತೆ, 
ದೇಶೀಯಭಾಷಯೊಂದು ನಮ್ಮೆಲ್ಲರನ್ನೂ ಒಂದುಗೂಡಿಸುವಂತೆ ಮಾಡಿದ್ದು 
ಉತ್ತಮಕಾರ್ಯವಲ್ಲವೆಂದು ಯಾರುತಾನೆ ಹೇಳಲಾರರು"? ಆದರೆ ದೇಶಭಕ್ತಿಯ 
ಉತ್ಪಾಹಭರದಲ್ಲಿ ನಾವುಗಳು ಎಷ್ಟೇ ಹಿರಿಹಿರಿ ಹಿಗಿದರೂ ಮಹಾರಾಷ್ಟ್ರ, ಬಂಗಾಳ 
ಮುಂತಾದ ಉತ್ತರದ ಪ್ರಮುಖಭಾಷಗಳೂ ದಕ್ಷಿಣದ ದ್ರಾವಿಹಭಾಷಗಳೂ ತಮ್ಮ 
ಮೇಲೆ ಒಂದು ಹೂರೆ ಹೂರಿಸಿದ್ದಾರೆಂದು ಕಾಲಕ್ರಮದಲ್ಲಾದರೂ ಮನಸ್ಸಿಗೆ 
ತಂದುಕೊಳ್ಳಬಿ ಇರುವದು ಸಾಧ್ಯವೇಇಲ್ಲ. ಹಿಂದಿಯನ್ನು ಮುಂದೆ ನಿಲ್ಲಿಸಿ ಸಂಸ್ಕೃತದ 
ಸಹಾಯವನ್ನು ಕೋರುವದರ ಬದಲಾಗಿ ನೇರಾಗಿ ಸಂಸ್ಕೃತವ'ನ್ನೇ ತಂದಿದ್ದರೆ 
ಯಾರೊಬ್ಬರಿಗೂ ಈ ಮನಸ್ಸಿನ ಕೊರತಕ್ಷ ಕಾರಣವಿರಲಿಲ್ಲ. ಏಕೆಂದರೆ ಸಂಸ್ಕೃತವು 
ಯಾವ ಒಂದು ಗೊತ್ತಾದ ಪ್ರಾಂತದ ಭಾಷಯಲ್ಲ. ಅನೇಕ ಭಾಷಗಳಿಗೆ 
ತಾಯಿಯಾಗಿರುತ್ತದೆ'; ಮಿಕ್ಕ ಭಾಷಗಳಿಗೆ ಸಾಕುತಾಯಿಯಾಗಿದೆ. ನಮ್ಮ 


134 ಸಂಸ್ಕೃತವೂ ಸಂಸ್ಕೃತಿಯೂ 


ಅನಾದರದಿಂದ ಈಗಿನ ಕೆಲವು ರಾಜಕೀಯ ವಾತಾವರಣವನ್ನು ಸುಖ ಟಗೊಳಿಸುವದಕ್ಕೆ 
ಅಲ್ಪಸ್ಪಲ್ಪ ಶಬ್ದಗಳು ಅದರ ಕೋಶದಲ್ಲಿ ಕಾಣದೆ ಇರಬಹುದು; ಆದರೆ ಈ 
ಕೂರತೆಯು ಅತ್ಯಲ್ಪಪ್ರಯತ್ನದಿಂದ ಪೂರ್ಣಗೊಳಿಸಿಕೊಳ್ಳಬಹುದು. ಸಂಸ್ಕೃತವು 
ಜನಾಂಗದ ಭಾಷೆ ಎಂಬ ನೆನಪು ಬಂದರೆ ಆಗ ಆಗುವ ಲಾಭವು) ಎಷ್ಟು 
ಅಪರಿಮಿತವಾಗಿದ್ದೀತು | 

ನಮ್ಮ ನಿಜವಾದ ಆತ್ಮನಾದ ಪರಮಾತ್ಮನ ನೆನಪು ಬಂದರೆ ಎಲ್ಲಹೃದಯದ 
ಗಂಟುಗಳೂ ಪೂರ್ಣವಾಗಿ ಬಿಚ್ಚಿಕೊಳ್ಳುವವು-ಎಂದು ಶ್ರುತಿವಾಕ್ಯವಿದೆ. ಆದರೆ 
ಪರಮಾತ್ಮನು ನಮ್ಮೆಲ್ಲರ ಆತ್ಮನು ಎಂಬ ಈ ಮಧುರಸಂದೇಶವನ್ನು ಇತ್ತಿರುವದು 
ಸಂಸ್ಕೃತಭಾಷೆ. ಆದ್ದರಿಂದ ಪರಮಾತ್ಮನು ನಮ್ಮೆಲ್ಲರ ಆತ್ಮನಾದರೆ ಸಂಸ್ಕೃತವು ನಮ್ಮೆಲ್ಲರ 
ಉಸಿರು. ಆಹಾರಶುದ್ದಿಯಾದರೆ ಪರಮಾತ್ಮನ ಸ್ಥ ಕೃತಿಯು ಬರುವದು ಎಂದು 
ಶ್ರುತಿಯಲ್ಲಿ ಹೇಳಿರುತ್ತದೆ. ನಮಗೆ ಹೊರಗಿನ ಭಾಷೆಯ ವ್ಯಾಮೋಹವು ತಪ್ಪಿದರೆ, 
ಸಂಸ್ಕೃತದ ನೆನಪು ಬರುತ್ತದೆ; ಸಂಸ್ಕೃತದ ನೆನಪು ಬಂದರೆ ದೇಶದವರಲ್ಲಿ ಒಗ್ಗಟ್ಟು 
ಹಚ್ಚುತ್ತದೆ, ದೇಶಬಎರ ಚಟುವಟಿಕೆಗಳು ಎದ್ದುಕೊಳ್ಳುತ್ತವೆ, ಸಂಪತ್ತು 
ಅಭಿವೃದ್ಧಿಯಾಗುತ್ತದೆ, ಇಹಪರಸುಖಗಳು ತಾವೇ ಕೈಎಶವಾಗುತ್ತಿವೆ. 

ಅತ್ಯಂತ ಪ್ರಾಚೀನವಾದರೂ ಸದ್ಯೋಜಾತವಾಗಿರುವ ಈ ಭಾಷಯಲ್ಲಿ 
ಅಹಗಿರುವ ಸಂಸ್ಕೃತಿಯು ಜನರ ಕಣ್ಣಮುಂದೆ ನಿಂತಿರುವಂತೆ ವಿಷಯಗಳನ್ನು 
ವೈವಿಧ್ಯತೆಯಿಂದ ಕೂಡಿಸಿ ಪ್ರಕಟಿಸುವ ಅಖಿಲಭಾರತೀಯ ದೃನಂದಿನಪತ್ರಿಕೆಯೊಂದು 
ಕೂಡಲೆ ನಿರ್ಮಾಣವಾಗಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ- ನಾಲ್ಕು 
ಪುರುಷಾರ್ಥಗಳೂ ಸಂಸ್ಕೃತಭಾಷಯ ಅಭ್ಯಾಸದಿಂದ ಕೈಗೂಡುವವೆಂಬ ಭರವಸೆಯು 
ಜನರಿಗೆ ಉಂಟಾಗಬೇಕು. ಅದರಲ್ಲಿ ಒಟ್ಟು ಜನಾಂಗದ ಅಭ್ಯುದಯಕ್ಕೆ ಬೇಕಾದ 
ವಿಚಾರಗಳೇ ಪ್ರಕಟವಾಗಬೇಕು. ಸಂಸ್ಕೃತವನ್ನು ಅರಿಯದವರು ನಾಗರೀಕರಲ್ಲವೆಂಬ 
ಭಾವನೆಯು ವಾಚಕರಲ್ಲಿ ಮೂಹುವಂತೆ ಆಗಬೇಕು. ನವಗ್ರಂಥಗಳ ನಿರ್ಮಾಣಕ್ಕೆ 
ವಿದ್ದಾಂಸರುಗಳಿಗೆ ಪ್ರೋತ್ಸಾಹ ದೊರೆಯಬೇಕು. ಆಗ ನಾವು ಸಂಸ್ಕೃತಕ್ಕೆ ಸರಿಯಾದ 
ಸ್ಥಾನವನ್ನು ಕೊಟ್ಟವರಾಗುವೆವು. ಸಂಸ್ಕೃತಿವನ್ನು ಭೂಲೋಕಕ್ಕೆ ಅತಿರುವ ಖುಷಿಗಳ 
ಖುಣದಿಂದ ನಿರ್ಮುಕ್ತರಾಗುವೆವು. ಆರ್ಯಸಂಸ್ಕೃತಿಯನ್ನು ಹಡೆದಿರುವ ಭಾರತ 
ಮಾತೆಯ ಸತ್ತುತ್ರರನಿಸುವೆವು. 


ಜೇ Xx ೫ ೫ ೫ 


135 


47. ಭಾರತಸಂಸ್ಕೃತಿಯೂ ಸಂಸ್ಕೃತವೂ 


ವಿದೇಶಿಯರ ಪ್ರಭಾವದಿಂದಲೂ ಕಲಿದೋಷದಿಂದಲೂ ಭಾರತದೇಶದಲ್ಲಿ 
ಪರದೇಶಗಳ ಸಂಸ್ಕೃತಿಗಳು ಮೇಲುಗೈಯಾಗಿ ನಮ್ಮ ಸಂಸ್ಕೃತಿಯು ಕುಗ್ಗುತ್ತಾ 
ಬಂದಹಾಗೆಲ ಭಾರತದ ಗೀರ್ವಾಣಭಾರತೀಯ ನುಡಿಗಳು ನಮ್ಮ ದೇಶದವರ ಕವಿಗಳಿಗೆ 
ದೂರವಾಗುತ್ತಾಬಂದವು. ವಿಲಾಸಜೀವನವು ಹಚ್ಚುತ್ತಫಿ, ಸ್ಪಬೀಶದ ಸ್ಪತಿಂತ್ರ 
ಜೀವನೋಪಾಯಗಳು ಮರೆಯಾಗುತ್ತ ಬಂದಹಾಗೆಲ್ಲ ಜನರು ಬಹತನದ 
ಭಾರವನ್ನು ತಡೆಯಲಾರದೆ ಹೀಗಾದರೂ ಹೂಟ್ರಬಟ್ಟಿಗೆ ನೇರವಾದರೆ ಸಾಕಂಬ 
ಹೇಯಭಾವನಯನ್ನು ತಳಯುತ್ತಾ ಬಂದರು. ಇದರಿಂದ ವೇದ, ಶಾಸ್ತ್ರಫಿ, 
ಪುರಾಣ-ಇವುಗಳ ಮೂಲಕವಾಗಿಯಾಗಲಿ ತೀರ್ಥಿಯಾತ್ರೆಫಿ, ಕರ್ಮಾಚರಣೆ- 
ಮುಂತಾದ ಮಾರ್ಗಗಳಿಂದಲಾಗಲಿ ಕೀಳಬಹುದಾಗಿದ್ದ ಸಂಸ್ಕೃತಶಬ್ದಗಳು ಜನರ 
ಸನ್ನಿವೇಶದಿಂದ ದೂರವಾದವು. ದೇಶಭಾಷಗಳಲ್ಲಿ ಬಳಕೆಯಲ್ಲಿದ್ದ ಅಲ್ಲಸ್ಪಲ್ಲ 
ಸಂಖ್ಯೆಯ ಸಂಸ್ಕೃತಶಬ್ದಗಳೂ ಇತ್ತೀಚಿಗೆ ಕಡಿಮೆಯಾಗುತ್ತಾ ಹಸಿಬಿಸಿಯ 
ಇಂಗ್ರಿಷಶಬ್ದಗಳ ಬಳಕೆಯು ಸಾಮಾನ್ಯಜನರ ಬಾಯಿಯಲ್ಲಿಯೂ ಹೆಚ್ಚಾಗುತ್ತಾ 
ಬಂದಿತ. 

ಈ ದುರ್ದಶ್‌ಯು ಭಾರತದ ಅಭಿವರಾನದೇವತೆಗಳಿಗೆ ಇನ್ನು 
ಸಹನೀಯವಲ್ಲವೆಂದು ತೋರಿರಬೇಕು. ಭೂಮಂಡಲದ ಸಮಾಜದಲ್ಲಿ ಆದ 
ವಿಫವಗಳಿಂದ ಭಾರತಕ್ಕೆ ಮತ್ತೆ ಸ್ವಾತಂತ್ರ ವು ದೊರಕಿತು. ಈಗ ಭಾರತೀಯಸಂಸ್ಕೃತಿ, 
ಸಂಸ್ಕೃತಭಾಷ- ಇವುಗಳಿಗೂ ಬೆಲೆಯನ್ನು ಕೊಡಬೇಕೆಂಬ ವಿಚಾರವು ಜನನಾಯಕರ 
ಮನಸ್ಸಿನಲ್ಲಿಯೂ ಅಲ್ಲಲ್ಲಿ ಮೂಡಿರುಎಂತ ಕಾಣುತ್ತದೆ. ಹಿಂದಿಯೇ ನಮ್ಮ 
ರಾಷ್ಟಭಾಷಯಂದು ಈಗ ನಿಶ್ಲಿತವಾಗಿದ್ದರೂ ಅದಕ್ಕೆ ಸಂಸ್ಕೃತದ ಬೆಂಬಲವ) 
ಬೇಕೇಬೇಕಾಗಿದೆ. ಭಾರತವು ಅನೇಕ ದಿಶೆಗಳಲ್ಲಿ ಹೂರಗಿನ ದೃಷ್ಟಿಕೋನಗಳನ್ನು 
ಅನುಸರಿಸಿ ದೇಶಾಭ್ಯುದಯವನ್ನು ಪಡೆಯಬೇಕೆಂದು ಪ್ರಯತ್ನಿಸುತ್ತಿದೆ. ಆದರೆ ಆ 
ಅಭ್ಯುದಯವು ನಮ್ಮ ಹಿಂದಿನ ಸಂಸ್ಕತಿಯ ಆಧಾರವನ್ನು ಇಟ್ಟುಕೂಂಡೇ 
ಆಗಬೇಕೆಂದು ಈಗ ಅನೇಕರಿಗೆ ಮನದಟ್ಟಾಗಿಬಿಟ್ಟಿದೆ. ಆ ಸಂಸ್ಕೃತಿಯ ಪರಿಚಯವೂ 
ನಮಗೆ ಸಂಸ್ಕೃತ'ಭಾಷಯಿಂದಲೇ ಆಗಬೇಕಾಗಿರುತ್ತದೆ. ಆ ಕಾರಣದಿಂದ 
ಸಂಸ್ಕೃತಶಿಕ್ಷಣವು ಅತ್ಯವಶ್ಯವಾಗಿರುತ್ತದೆ. 


ಈ ವಿಷಯವು ರಾಷ್ಟ್ರದವರಲ್ಲರಿಗೂ ಈಗ ಮನದಟ್ಟಾಗಿದೆ. ಸಂಸ್ಕೃತಭಾಷಯ 


136 ಸಂಸ್ಕೃತವೂ ಸಂಸ್ಕೃತಿಯೂ 


ಪ್ರಚಾರಕ್ಕೆ ಪ್ರಯತ್ನಿಸಬೇಕೆಂಬ ಕುತೂಹಲವೂ ಈಗ ಎಲ್ಲರಲ್ಲಿಯೂ ತೋರುತ್ತಿದೆ. 
ಲವು ವಿಶ್ಚವಿದ್ಯಾನಿಲಯಗಳಲ್ಲಿ ಸಂಸ್ಕೃತಪ್ರಧಾನವಾದ ಪರೀಕ್ಷೆಗಳ ಏರ್ಪಾಟಾಗಿರು 
ತ್ತದೆ. ಮೈಸೂರು, ಕೇರಳ, ಉತ್ತರಪ್ರದೇಶ, ಬಿಹಾರ, ಬಂಗಾಳ, ಗುಜರಾತ್‌- 
ಮುಂತಾದ ಪ್ರಾಂತಗಳಲ್ಲಿ ಕೆಲವು ಪರೀಕ್ಷಾಸಂಸ್ಸೆಗಳೂ ಏರ್ಪಟ್ಟೆವೆ. ಉತ್ತರಪ್ರದೇಶದಲ್ಲಿ 
ಒಂದು ವಿಶ್ವವಿದ್ಯಾನಿಲಯವು ಸ್ವಾಪಿತವಾಗಲಿದೆಯೆಂದೂ ಕೇಳಿರುತ್ತೇನೆ. ಇನ್ನು ಕೆಲವು 
ಕಡೆಗಳಲ್ಲಿಯೂ ಇಂಥ ವಿಶ್ವವಿದ್ಯಾನಿಲಯಗಳು ಏಳುವ ಸಂಭವವೂ ಕಾಣುತ್ತಲಿದೆ. 
ಅವುಗಳಲ್ಲ ರೂಪವನ್ನು ತಾಳಿದರೆ ಭಾರತಭಾರತಿಯಾದ ಸಂಸ್ಕೃತದ ಏಳಿಗೆಯು 
ಸ್ವಲ್ಪಮಟ್ಟಿಗೆ ಆದೀತು. 


ಲ 


ಸಂಸ್ಕೃತಗ್ರಂಥಗಳು ಅಚ್ಚಾಗದೆ ಅಲ್ಲಲ್ಲಿ ಅಜ್ಞಾತವಾಸವನ್ನು ಅನುಭವಿಸುತ್ತಿವೆ. 
ಇವನ್ನು ಹೂರಕ್ಕ ತರುವ ಪ್ರಯತ್ಸಮಾಹಬೇರಿಂದು ಅನೇಕ ಸಂಸ್ಕೃತ ಪ್ರೇಮಿಗಳು 
ಆಗಾಗ್ಗೆ ತಮ್ಮ ಅಭಿಪ್ರಾಯವನ್ನು ಪ್ರಕಟಗೊಳಿಸುತ್ತಿದ್ದಾರೆ. ಹೂಸದಾಗಿ ಗ್ರಂಥವನ್ನು 
ಬರೆಯುಕ್ತಿರುವ ವಿದ್ವಾಂಸರಿಗೆ ತಕ್ಕ ಪ್ರೋತ್ಸಾಹವನ್ನು ಕಲ್ಪಿಸುವದೂ ಸಂಸ್ಕೃತಗ್ರಂಥಗಳ 
ಮಾರಾಟದ ವಿಕ್ರಯಸ್ಥಾನಗಳು ಏರ್ಪಹುವದೂ ಅವಶ್ಯವೆಂದು ಅನೇಕರು 
ಹೇಳುತ್ತಿದ್ದಾರೆ. 

ಆದರೆ ಇದಕ್ಕಿಂತಲೂ ಹೆಚ್ಚಿನ ಕಾರ್ಯವೊಂದಿದೆ. ಸಂಸ್ಕೃತವಾಜ್ಯಯದಲ್ಲಿ 
ಲೌಕಿಕವಿಚಾರದ ವಿಷಯಗಳಿಗೇನೂ ಕಡಿಮೆಯಿಲ್ಲಫಿ. ಅವುಗಳಲ್ಲಿ ವೈದ್ಯಫಿ, ಸಂಗೀತ, 
ಜ್ಯೋತಿಷ- ಇವು ಮುಖ್ಯವಾಗಿವೆ; ಆದರೆ ಸಂಸ್ಕೃತಭಾಷೆಯಲ್ಲಿ ಹುದುಗಿರುವ 
ಮುಖ್ಯವಿದ್ಯಯು ಅಧ್ಯಾತ್ಮವಿದ್ಯ. ಈ ವಿಷಯಗಳ ಪರಿಚಯವನ್ನು 
ಜನಸಾಮಾನ್ಯಕ್ಕೆ ಮಾಡಿಕೊಡುವ ಪ್ರಯತ್ನವು ಸಾಗುವದು ಅತ್ಯವಶ್ಯವಾಗಿದೆ. 
ಸಂಸ್ಕೃತಮೂಲದ ಸಮೇಶ ದೇಶಭಾಷಗಳಿಗೆ ಆ ವಿಚಾರದ ಗ್ರಂಥಗಳನ್ನು ಅನುವಾದ 
ಮಾಡಿಸಿ ಪ್ರಕಟಿಸುವ ಕಾರ್ಯವು ಒಂದು ಉದಾರದಾನಯಜ್ಞವಾದೀತು. ನಮ್ಮ 
ದೇಶದ ಸಿರಿವಂತರು ಈ ಕಾರ್ಯವನ್ನು ಹಚ್ಚಸಿದಷ್ಟೂ ಸಂಸ್ಕೃತದಲ್ಲಿ ಜನರಿಗೆ 
ಸವಿಯುಂಟಾದೀತು. 

ವಿಶೇಷವಾಗಿ ಅಧ್ಯಾತ್ಮಿವಿಷಯಕವಾದ- ಕರ್ಮ, ಉಪಾಸನೆ, ಜ್ಞಾನ- ಈ 
ಎಲ್ಲಾ ವಿಷಯಗಳ ತಿಳಿವಳಿಕಯನ್ನು ಕೊಡುವ- ಹೂಸ ಸಂಸ್ಕೃತಗ್ರಂಥಗಳನ್ನು ಚಿಕ್ಕಚಿಕ್ಕ 
ಸುಲಭವಾಕ್ಯಗಳಿಂದ ಬರೆಯಿಸಿ ಅವುಗಳ ಅನುವಾದವನ್ನು ಜೊತೆಯಲ್ಲಿಯೇ 
ಪ್ರಕಟಿಸಿದರೆ ಜನರಿಗೆ ಸಂಸ್ಕೃತ- ಸಂಸ್ಕೃತಿಪ್ರಚಾರಗಳರಹೂ ಏಕಕಾಲಕ್ಕೆ ಆದಾವು. ಈ 


ಸಂಸ್ಕೃತಕ್ಕೆ ಸ್ಥಾನವುಂಟೆ? 137 


ಕಾರ್ಯದಲ್ಲಿ ಅಧ್ಯಾತಪ್ರಕಾಶಕಾರ್ಯಾಲಯವಾದರೂ ತೊಡಗುವಂತೆ ಮಹಾಜನರು 
ಪ್ರೋತ್ಸಾಹಿಸಿದರೆ ಆತ್ಮಪ್ರೇಮ, ಸಂಸ್ಕತಭಾಷಾಪ್ರೇಮ, ಸಂಸ್ಕೃತಿ ಪ್ರೇಮ- ಇವುಗಳ 
ಮೂಲವನ್ನು ಬೆಳೆಯಿಸಿಕೊಳ್ಳಬಹುದೆಂದು ನನಗೆ ತೋರುತ್ತದೆ. ""ಅಧ್ಯಾತ್ಗಪ್ರಕಾಶ'' 
ಪತ್ರಿಕೆಯ ವಾಚಕರು ಇತ್ತಕಡೆ ಮನಸ್ಸು ಹಾಕುವರೆ"? 


೫ ೫ ೫ ೫ ೫% 


48, ಸಂಸ್ಕೃತಕ್ಕೆ ಸ್ಥಾನವುಂಟೆ? 


ಭಾಷೆಗೆ ಅನುಗುಣವಾಗಿ ದೇಶಗಳ ವಿಭಾಗವು ಸಂನಿಹಿತಿವಾಯಿತು. ಜನರಿಗೆ 
ತಿಮ್ಮತಿಮೃ ತಾಯಿನುಡಿಯಿಂದ ಮಾತನಾಡುವದು, ಬರೆಯುವದು, 
ಅಭಿಪ್ರಾಯವಿನಿಮಯಮಾಹುವದು- ಇವುಗಳಿಗೆ ಸೌಕರ್ಯವು ಕುಚ್ಚುವದು; ನಮ್ಮ 
ಅಭ್ಯುವಯಕ್ಷ ಅವಕಾಶವು ದೊರಕುವದು. 

ಆದರೂ ನಾವೆಲ್ಲರೂ ಭಾರತದೇಶ'ದ. ನಾಗರಿಕರೆಂಬುಬನ್ನು 
ಮರೆಯುವಂತಿಲ್ಲಫಿ. ಭರತಖಂಹಕ್ಕೆ ಒಂದೇ ರಾಷ್ಟ್ರನಿಯಮವು ಘಟಕವಾಗಿದೆ 
ಎಂಬುದಿಷ್ಟೇ ನಮ್ಮಗಳ ಒಗ್ಗಟ್ಟಿಗೆ ಕಾರಣವೋ" ಮತ್ತೆ ಯಾವದಾದರೂ 
ಅಸಾಧಾರಣವಾದ ಸಂಘಟಕವು ಇದೆಯೊ? ಈ ಸಮಯದಲ್ಲಿಯೇ ನಮ್ಮ 
ಕೇಂದ್ರಸರಕಾರದವರು ಸಂಸ್ಕೃತಾಭ್ಯಾಸವನ್ನು ಅಭಿವೃದ್ಲಿಗೊಳಿಸುವ ಸದುಭ್ಲೀಶದಿಂದ 
ಒಂದು ಸಮೀಕ್ಷಕಸಮಿತಿಯನ್ನು ಏರ್ಪಡಿಸಿರುವದು ನಮಗೆಲ್ಲ ವಿಚಾರಪ್ರಚೋದಕ 
ವಾಗಿರುತ್ತದೆ. ಸಂಸ್ಕೃತಕ್ಕೆ ನಮ್ಮಲ್ಲಿ ಯಾವ ಸ್ಥಾನವನ್ನು ಕೊಡಬೇಕು"?- ಎಂಬುದೊಂದು 
ದೊಡ್ಡ ಪಕ್ಷ 

ದೇಶಭಾಷಗಳಲ್ಲಿ ಪ್ರೀತಿಯು ಹೆಚ್ಚಬೇಕಂಬ ಮಾತಿಗೆ ಎರಡಿಲ್ಲಫಿ. ಆದರೆ ಆ 
ಭಾಷೆಗಳಿಗೆಲ್ಲ ಒಂದು ಬಗೆಯ ಏಕತ್ವವನ್ನು ಕೊಟ್ಟುಫಿ, ನಮ್ಮ ವಾಜ್ಯಯಗಳಲ್ಲ 
ಒಂದಾನೊಂದು ಗೊತ್ತಾದ ದಿಶೆಯಲ್ಲಿ ಬೆಳೆಯುವಂತೆ ಮಾಡಿರುವ ಸಂಸ್ಕೃತವನ್ನು 
ಅಸಡ್ತಮಾಡಿದರ ಬೇರನ್ನು ಮರೆತು ಕೊಂಬೆಗಳಿಗೆ ನೀರೆರದಂತೆ ಆದೀತು. 


ಸಂಸ್ಕೃತವು ವೈದಿಕಕರ್ಮದ ಭಾಷ, ಬ್ರಾಹ್ಮಣರ ಭಾಷ- ಎಂಬುದೊಂದು 
ಸಂಕುಚಿತದೃಷ್ಟಿಯುಂಟು. ಆದರೆ ನಮ್ಮ ಸಮಾಜಕ್ಕೆ ಒಂದು ಸಾಂಘಿಕಶಕ್ತಿಯನ್ನು ಕೂಟ್ಟ 
ಭಾಷ, ಆಧ್ಯಾತ್ಮಿಕವಿಚಾರಗಳ ತವರುಮನೆಯಾದ ಭಾಷ ಯಾವದು? ಸಂಸ್ಕೃತದಲ್ಲಿ 


138 ಸಂಸ್ಕೃತವೂ ಸಂಸ್ಕೃತಿಯೂ 


ಅನೇಕಶಾಸ್ತಗಳಿವೆ; ನಮ್ಮ ಆಧ್ಯಾತ್ರಿಕಸಂಸ್ಕೃತಿಯನ್ನು ಉನ್ನತಿಗೊಳಿಸುವ ಪುರಾಣ, 
ಇತಿಹಾಸ, ಧರ್ಮಶಾಸ್ತಗಳಿವೆ. ಇಂಡಿಯ ದೇಶದ ಪುರಾತನತತ್ತ್ವಶಾಸ್ತ್ರಗಳನ್ನು 
ತಿಳಿದುಕೊಳ್ಳುವ ಕುತೂಹಲಗಳಿಗೆ ಮಾತ್ರ ಸಂಸ್ಕೃತವು ಪ್ರಯೋಜನಕರವೆಂಬಂತಿಲ್ಲಫಿ. 
ಪ್ರಪಂಚದಲ್ಲಿ ಎಲ್ಲೆಲ್ಲಿಯೂ ತಲೆಯೆತ್ತಿ ಮೆರೆಯುತ್ತಿರವ ಚಾರ್ವಾಕವಾದಕ್ಕೆ ದಿವ್ಮಿಷರ 
ಯು ಸಂಸ್ಕತಿಭಾಷಯ ಮೂಲಕ ಎಲ್ಲರಿಗೂ ಸಿಕ್ಕುವ ಸಂಭವವಿದೆ. 

ಪರಮಾತ್ಮನು ಎಲ್ಲಾ ಮನುಷ್ಯರಿಗೂ ಎಲ್ಲಾ ಪ್ರಾಣಿಗಳಿಗೂ ಆತ್ಮನು; ಆತನಲ್ಲಿ 
ನಾವಲ್ಲರೂ ಒಂದಾಗಿರುವವು. ಆದ್ದರಿಂದ ರಾಗದ್ದೇಷಾದಿಗಳಿಗೆ ಕಾರಣವಿಲ್ಲ- 
ಎಂಬ ಅಮೋಘಸಂದೇಶವಎ) ಸಂಸ್ಕೃತದಲ್ಲಿಯೇ ಇಂದಿಗೂ ಜೀವಂತವಾಗಿ 
ದೊರಕುತ್ತದೆ. ಆ ಭಾಷಯನ್ನು ನಾವೆಲ್ಲರೂ ನಮ್ಮದಾಗಿ ಮಾಡಿ ಇಹಪರಸುಖ 
ಗಳನ್ನು ಹಚ್ಚಸಿಕೊಳ್ಳುವ ಸದಿಚ್ಛಯು ನಮ್ಮೆಲ್ಲರಲ್ಲಿಯೂ ಮೊಳೆಯಲಿ | 


ಜೇ ೫ ೫ ೫% ೫% 


139 


49. ಸಂಸ್ಕೃತವೂ ಹಿಂದಿಯೂ 


ಶ್ರೀಯುತ ಟಿ.ಕೆ. ಕೃಷ್ಣಸ್ವಾಮಿ ಅಯ್ಯರ್‌, ಎಂ.ಎ, 
ಆಚಾರ್ಯ, ಸಂಸ್ಕೃತ ಪ್ರೊಫೆಸರ್‌, ಡಿ.ಎಚ್‌.ಎಸ್‌.ಕೆ. ಕಾಲೇಜು, 
ದಿಬ್ರೂಘರ್‌, ಅಸ್ಸಾಮ್‌' 


ಭಾರತದ ಬೇರಬೇರಯ ಸಂಸ್ಥಾನಗಳ ಒಗ್ಗಟ್ಟನ್ನು ಎಲ್ಲರ ಯೋಗಕ್ಷೀಮಕ್ಕಿ 

ಉಪಯೋಗಿಸಬಹುದಾದರೆ ಸಂಸ್ಕೃತದ್ದಾರದಿಂದ ಮಾತ್ರವೇ. 

ಪೋಷಕಮಾತೆಯಾದ ಸಂಸ್ಕೃತದೊಹನೆ ಇರುವ ಹಿಂದೀಸಂಸ್ಥಾನಗಳೂ 
ಸಂಸ್ಕೃತವಿಲ್ಲದೆ ಎರವಾಗಿ ತಂದ ಹಿಂದೀತರಸಂಸ್ಥಾನಗಳೂ ಭಾರತದ ಒಗ್ಗಟ್ಟಿಗೊಂದು 
ಶಂಕುಸ್ಥಾನವಾಗಿದ್ದಾವು, ಪರಸ್ಸರಬ್ರೇಷವನ್ನೂ ವೈಮನಸ್ಯವನ್ನೂ ತಂದುಕೊಂಡಾವು. 

ನಾನು ಹಿಂದೀ ಪದವೀಪರೀಕ್ಷಗಳಲ್ಲಿ ಉತ್ತೀರ್ಣನಾದದ್ದು 1930ರಲ್ಲಿ; 
ವಾರಾಣಾಸಿಯಲ್ಲಿ ಒಂಬತ್ತುವರ್ಷಗಳು ವಿದ್ಯಾರ್ಥಿಯಾಗಿಛ್ಲಿ. 1955ರಿಂದ 
ಇಂದಿನವರೆಗೂ ಉತ್ತರದಲ್ಲಿಯೇ ಇದೇನೆ. ಆದರೆ ಕೇರಳಕ್ಕೆ ಹೋದಾಗ ನಮ್ಮವರು 
ಯಾರಾದರೂ ಹಿಂದಿಗ್ರಂಥವನ್ನು ತಂದರೆ ನಾನು ಕಿಡಿಕಿಡಿಯಾಗುತ್ತೇನೆ. 
ಅಚ್ಚರಿಯೇನೂ ಅಲ್ಲ. ಉತ್ತರದಲ್ಲಿ ಕಾನ್ಪುರ ಅಥವಾ ಲಕ್ಟೋದವರು, ದಿಬ್ರೂಘರ್‌ 
ಅಥವಾ ಕಲಕತ್ತಯವರು ಮನೆಯಲ್ಲಿ ಮಕ್ಕಳು ತಮಿಳನ್ನೋ ತಲುಗನ್ನೋ 
ಓದುವದನ್ನು ಸಹಿಸಿಕೊಳ್ಳುವವರು ಎಷ್ಟುಮಂದಿ ಇದಾರೆ"? 

* ೫ ೫% ೫% ೫% 

ಭಾಷ ಎಂಬುದು ಬ್ರಹ್ಮಸ್ತವೇ ಹೂರತು ಸರ್ವಸ್ತವಲ್ಲ. ಆದ್ದರಿಂದ ಅಕ್ಷರಜ್ಞರು, 
ವಿಜ್ಞಾನಶಾಸ್ತ್ರಜ್ಞರು, ಬುದ್ದಿಜೀವಿಗಳು, ಶಿಕ್ಷಣಶಾಸ್ತ್ರಜ್ಞರು- ಇಂಥವರಿಗೇ ಭಾರತಿ 
ಒಕ್ಕೂಟದ ಭಾಷಾಪ್ರಶ್ನೆಯನ್ನು ಬಿಡಿಸುವದರಲ್ಲಿ ಸ್ಹಾತಂತ್ಯ್ಯವನ್ನು ಕೂಹತಕ್ಕದು 
ಯುಕ್ತ. 

* ೫ ೫% ೫% ೫% 

1. ಇವರು ಜುಲೈ ೨ರಂದು ಕೇಂದ್ರ ಸರಕಾರದ ವಿದ್ಯಾಭ್ಯಾಸದ ಮಂತ್ರಿಯವರಿಗೆ ಬರೆದ 
ಪತ್ರದ ಭಾಗಗಳು ತಾ| 15.8.1963ರ ಟ್ರೂಥ್‌ ಪತ್ರಿಕೆಯಿಂದ. 


140 ಸಂಸ್ಕೃತವೂ ಸಂಸ್ಕೃತಿಯೂ 


ಹಿಂದಿಗೆ ಬಹುಜನಮತವಿದೆಯಂತೆ; ಅದು ಇಂಡಿಯದಲ್ಲಿಲ್ಲ ತನ್ನ 
ತಂತಿಗಳನ್ನು ಹರಡುತ್ತಿದೆ. ವರ್ತಮಾನವನ್ನು ಕಳುಹಿಸುವ ಅಧವಾ ವಿದ್ಯುಚ್ಛಕ್ತಿಯ 
ವಾಹಕಗಳಾದ ತಂತಿಗಳು ಅವಕ್ಯವೆನಿಸಿದ್ದರೂ ಅವುಗಳಲ್ಲಿ ಯಾರೊಬ್ಬರಿಗೂ 
ಪ್ರೇಮವಿರುವದಿಲ್ಲ. ಸಂಸ್ಕೃತವು ಭಾರತದ ಶುದ್ದರಕ್ತ, ಪ್ರಾಣವಾಯು, ಮೆದುಳು. 
ಪರದೇಶದ ಭಾಷ ನಮ್ಮನ್ನಾಳುವದು ಹೇಗೆ ನಮಗೆ ಬೇಹವೋ ಹಾಗೆಯೇ ನಮಗೆ 
ಹಂದಿಯು ಹಿಂದೀತರ ಸಂಸ್ಥಾನಗಳನ್ನಾಳುವದು ಬೇಡ. 


ನಮ್ಮ ಸ್ನೂಲುಗಳಲ್ಲಿ ಸಂಸ್ಕೃತವೇ ತೃತೀಯಭಾಷಯಂದು ನಾವು 
ಸಂಕಲ್ಲಿಸಿಬಿಟ್ಟರೆ ಹತ್ತುಹದಿನೈದುವರ್ಷಗಳೂಳಗಾಗಿ ನಮಗೆ ದೊರಕುವ ಸರಕಾರಿಯ 
ಭಾಷಯ ವಿಷಯಕ್ಕೆ ನಮಗೆ ಹೆಮ್ಮೆಯುಂಟಾದೀತು. ಭೂಮಂಡಲದಲ್ಲಿಲ್ಲ ಪೂಜ್ಯತೆ 
ಬಂದೀತು. U.N.0 (ಯೂ.ಎನ್‌.ಓ) ದಂಥ ಸಭೆಗಳಲ್ಲಿ ಸಂಸ್ಕೃತವು ಕಿವಿಗೆ 
ಬೀಳುವಂಥ ದಿನವ ಬರಲಿ!- ಎಂಬುದು ನನ್ನ ಪ್ರಾರ್ಥನೆ. ಹಿಂದಿಯನ್ನು ಕಳಕ್ಕೆ ತಳ್ಳಿ 
ಸಂಸ್ಕೃತವನ್ನು ಮೇಲಕ್ಕೆತ್ತಿದ್ದರಿಂದ ಕಾಲದ, ಅಥವಾ ಧನದ ಅಥವಾ ಜ್ಞಾನದ ಅಥವಾ 
ಕಾರ್ಯದಕ್ಷತೆಯ, ಸಂಸ್ಕೃತಿಯ ಅಥವಾ ವಿಜ್ಞಾನದ ವಿಷಯಕ್ಕೆ ನಮಗೆ ಯಾವ 
ನಷ್ಟವೂ ಆಗುವಂತಿಲ್ಲ. ಕ್ರಿಸ್ತಿಯನ್ನರು, ಮುಸಲ್ಲಾನರು, ಅಥವಾ ಡಿ.ಎಂ.ಕೆ 
ಸಂಘದವರು- ಇವರಲ್ಲಿ ಯಾರೊಬ್ಬರಿಗೂ ಸಂಸ್ಕೃತವನ್ನು ಸರಿಗಟ್ಟುವ ಸ್ಪಂತಭಾಷೆ 
ಯಿರುವದಿಲ್ಲ. ನಮ್ಮ ಮಕ್ಕಳಿಗೆ ಹಿಂದಿಸೀಸೆಯ ಹಾಲುಕುಡಿಸುವದನ್ನು ಬಿಡೋಣ, 
ಭಾರತಾಂಬೆಯ ಸ್ತನ್ಯಪಾನವನ್ನು ಮಾಡಿಸೋಣ. 

ಸುಮಾರು ಸಾವಿರವರ್ಷಗಳ ಹಿಂದೆ ಕೇರಳದಿಂದ ಹೊರಟು ಭಾರತದಲ್ಲೆಲ್ಲ 
ಸಂಚರಿಸಿದ ಶಂಕರಾಚಾರ್ಯರು ಉಪದೇಶಿಸಿದ್ದೂ ಮತಪ್ರಚಾರವನ್ನು ಮಾಡಿದ್ದೂ 
ಚರ್ಚಿಸಿದ್ದೂ ಗ್ರಂಥರಚನೆಯನ್ನು ಮಾಡಿದ್ದೂ ತಮಿಳಿನಲ್ಲಲ್ಲ, ಮಲೆಯಾಳಿಯಲ್ಲಲ್ಲ; 
ಪರಿಶುದ್ದವಾದ ಪ್ರಾಚೀನ ಸಂಸ್ಕೃತದಲ್ಲಿ. ಇಸ್ರೆಲ್‌ದೇಶದ ಉದಾಹರಣೆಯನ್ನು 
ಕಂಡಹುಕಂಡೂ ಸಂಸ್ಕೃತವನ್ನು ಅಸಡ್ಣೆಮಾಡುವದಕ್ಕೆ ನಮಗೆ ನಾಚಿಕಯಿಲ್ಲವಲ್ಲ! 


ದಕ್ಷಣದವರು- ಉತ್ತಿಂದಎರು ನಮ್ಮದು ಎಂದುಕೊಳ್ಳುತ್ತಿರುವ- ಸಂಸ್ಕೃತ 
ವನ್ನು ಹಿಂದೆ ಕಲಿತರು, ಅದರಲ್ಲಿ ಕೃಷಿಮಾಡಿ ಪೋಷಿಸಿ ಅದಕ್ಕಾಗಿ ಸರ್ವಸ್ಥವನ್ನೂ 
ತೆತ್ತರು; ಇಂದೂ ಅದನ್ನೇ ಭಕ್ತಿಭಾವದಿಂದ ಕಾಣುತ್ತಿದಾರೆ. ಸಂಸ್ಕೃತದಲ್ಲಿ ಕೃಷಿಮಾಡಿದ್ದ 
ದಕ್ಷಿಣದವರು ತಮ್ಮ ತಮ್ಮ ಭಾಷಗಳನ್ನೇನೂ ಕೃಬಿಹಲಿಲ್ಲ. ಸಂಸ್ಕೃತದಿಂದ ಅದನ್ನೂ 
ಅದರ ಸಂಸ್ಕೃತಿಯನ್ನೂ ಪೋಷಿಸಿದರು. ಆದರೆ ಉತ್ತರದಲ್ಲಿ ಪರಕೀಯರ 


ಸಂಸ್ಕೃತಸಾಹಿತ್ಯದಲ್ಲಿ ಸಾರ್ವಲ್‌ೌಕಿಕದೃಷ್ಟಿ 141 


ಧಾಳಿಯಿಂದ ಮೂಲಭಾಷೆಯಮೇಲೆ ಹಿಡಿತವು ತಪ್ಪಿತು. ಅವರು ಈಚೆಗೆ 'ಹಿಂದಿ' 
ಎಂಬ ಹಸರಿನಿಂದ ಹಬ್ಬುತ್ತಿರುವ ಸಂಕರಭಾಷಯನ್ನು ಹತ್ತರು] 


ರೆ ರೆ ತೇ ರೆ ರೆ 


ಒಮ್ಮೆ ಸಂಸ್ಕೃತವು ನಮ್ಮ ಪರಸ್ಪರಸಂಬಂಧಕಭಾಷಯಾಗಿತ್ತು. ಈಗಲೂ 
ಆಗಿದೆ. ಅದು ಬುದ್ದಿಜೀವಿಗಳ ಮತ್ತು ರಾಷ್ಟ್ರಾ5ಕಾರಿಗಳ ಭಾಷಯಾಗಿತ್ತು. ಅದನ್ನು 
ಈಗಲೂ ಉಳಿಸಿಕೊಳ್ಳುವಎದಕ್ಕೆ ಯತಕ್ಕಿಸೋಣ! 


೫ ೫ Xxx ೫% 


50, ಸಂಸ್ಕೃತಸಾಹಿತ್ಯದಲ್ಲಿ ಸಾರ್ವಲೌಹದೃಷ್ಠಿ ಸ 
-ಮಹಾಮಹೋಪಾಧ್ಯಾಯ ಎನ್‌. ರಂಗನಾಥಶರ್ಮಾ 


ಎಲ್ಲ ಜನರಿಗೆ ಸಂಬಂಧಪಟ್ಟದ್ದು ಸಾರ್ವಲರಿಕಿಕ. ಈ ಲೋಕದ ಇಹಜೀವನಕ್ಕೆ 
ಎಂದರೆ ಮಾನವನ ಸುಖೋಪಭೋಗಕ್ಕೆ ಸೇರಿದ್ದು ಲೌಕಿಕದೃಷ್ಟಿ. ಸಂಸ್ಕೃತಸಾಹಿತ್ಯದಲ್ಲಿ 
ಎಲ್ಲ ಜನರ ಇಹಲೋಕದ ಸುಖೋಪಭೋಗಕ್ಕೆಂದು ವಿರಚಿತವಾದದ್ದು ಲಾಕಿಕ 
ಸಾಹಿತ್ಯ. ಪಾರಮಾರ್ಥಿಕಸುಖವನ್ನು ಬಯಸುವವರಿಗಾಗಿ ಪ್ರಸ್ತುತವಾಗಿರುವದು 
ಮತಿಧರ್ಮಕ್ಕಿ ಸಂಬಂಧಪಟ್ಟ ಧಾರ್ಮಿಕ ವೈದಿಕಸಾಹಿತ್ಯ. ಸಂಸ್ಕೃತದಲ್ಲಿ ಎರಹೂ 
ಉಧ್ದೇಶದ ಜನರಿಗೆಂದು  ಅಪಾರಸಾಹಿತ್ಯವು ಸೃಷ್ಟಿಯಾಗಿದೆ- ಎಂಬುದು 
ಸ್ಪಷ್ಟವಾಗಿರುವ ವಿಚಾರ. 


ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶೃತು 
ಸರ್ವಸ್ತುಖಮವಾಪ್ನೋತು ಮಾ ಕಶ್ಚಿತ್‌ ದುಃಖಭಾಗ್‌ ಭವೇತ್‌ ॥ 


ಎಲ್ಲರೂ ಕಷ್ಟಗಳನ್ನು ದಾಟಲಿ; ಎಲ್ಲರೂ ಒಳಿತನ್ನು ಕಾಣಲಿ. ಎಲ್ಲರೂ 
ಸುಖವನ್ನು ಪಡೆಯಲಿ; ಮತ್ತು ಯಾರು ಕೂಡ ದುಃಖವನ್ನು ಅನುಭವಿಸುವಂತೆ 
ಆಗುವದು ಬೇಹ- ಎಂಬುದು ಮೇಲಿನ ಶ್ಲೋಕದ ಭಾವಾರ್ಥ. ""ಕೃಣ್ಣಂತೋ 
ವಿಶಮಾರ್ಯಮ್‌”'ಎನ್ನುತ್ತದೆ-  ಪೂಜ್ಯವಾದ ವೇದ. ಈ ಜಗತ್ತನ್ನೇ 


1. ಬೆಂಗಳೂರು ವೈಯಾಲಿಕಾವಲ್‌ ಗೀತಗೋವಿಂದ ಸಂಘದವರು ಪ್ರಕಟಿಸಿದ 
'ಜಯದೇವ' ಎಂಬ ರಜತಮಹೋತ್ಸವ ಸಂಚಿಕೆಯಿಂದ ಆಯ್ದಲೇಖನ. 


142 ಸಂಸ್ಕೃತವೂ ಸಂಸ್ಕೃತಿಯೂ 


ಆರ್ಯವಾಗಿಸಲು ಮಹರ್ಷಿಗಳು ತೊಡಗಿದರು. ಆರ್ಯ ಎಂದರೆ ಪೂಜ್ನ 
ಗೌರವಾರ್ಹ, ಸುಸಂಸ್ಕೃತ-ಎಂದರ್ಥ. ಮನುಷ್ಯನಿಗೆ ಪೂಜ್ಯತೆ ಬರುವದು 
ನಡೆವಳಿಕೆಯಿಂದ. ಉತ್ತಮನಹತೆ, ವಿದ್ಯೆ ಮತ್ತು ಐಶ್ಚರ್ಯ-ಇವು ಗೌರವವನ್ನು 
ತರುತ್ತದೆ. ಮನುಮಹರ್ಷಿಯು ಹೀಗೆ ಹೀಳಿದ್ದಾನೆ. 


ಏತದ್ದೇಶಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ । 
ಸೃಂಸ್ಟಂ ಚರಿತ್ರಂ ಶಿಕ್ಷೇರನ್‌ ಪೃಥಿವ್ಯಾಂ ಸರ್ವಮಾನವಾಃ ॥ ಮನು. 2-20 


ಈ ಭಾರತದೇಶದಲ್ಲಿ ಜನ್ಮತಳದ ತಿಳಿವಳಿಕೆಯುಳ್ಳಐನ ಬಳಿಯಲ್ಲಿ ವಿಶ್ವದ ಎಲ್ಲ 
ಜನರೂ ತಮ್ಮ ತಮ್ಮ ನಡವಳಿಕೆಯನ್ನು ಕಲಿಯಬೇಕು- ಎಂಬುದು ಶ್ಲೋಕದ ಅಭಿಪ್ರಾಯ. 

ವಿಶ್ವವನ್ನು ಆರ್ಯವನ್ನಾಗಿಸುಎದು ಮತ್ತು ಎಲ್ಲ ಮಾನವರೂ ತಮ್ಮ 
ಶೀಲವನ್ನು ಕಲಿಯಬೇಕು- ಎಂಬ ಮಾತುಗಳು ಸಂಸ್ಕೃತಭಾಷಯನ್ನು ಬಳಸುವ 
ಜನರ 'ಸರ್ವಲೋಕಹಿತೈಷಿೀ' ಮಂಗಳ ದೃಷ್ಟಿಯನ್ನು ಸಂಕ್ಷೇಪವಾಗಿ ಪ್ರತಿಪಾದಿಸಿದೆ, 
ಆದ್ದರಿಂದಲೆ ಈ ಭಾರತಭೂಮಿಯಲ್ಲಿ ಜನ್ಮವೆತ್ತಿದ ಮಹರ್ಷಿಗಳೂ ಮಹಾಕವಿಗಳೂ 
ವಿದ್ದಾಂಸರೂ ಸಂಸ್ಕೃತ ಭಾಷಯಲ್ಲಿ ಅದೆಷ್ಟೋ ಸಾವಿರವರ್ಷಗಳಿಂದಲೂ ಅಸಂಖ್ಯಾತ 
ಗ್ರಂಥರಾಶಿಯನ್ನು ಬಹಳ ಪರಿಶ್ರಮವನ್ನು ವಹಿಸಿ ವಿರಚಿಸಿ ಸಂಸ್ಕೃತಸಾಹಿತ್ಯವನ್ನು 
ವಿಸ್ತಾರಗೊಳಿಸಿದರು. ಇಂಥ ಸಂಸ್ಕೃತಸರಸ್ತತಿಯು ಅತಿಪ್ರಾಚೀನವಾದುದು; 
ವಿಪುಲವಾದ ವಾಜ್ಯಯವುಳ್ಳದ್ದು, ಮತ್ತು ಅನಾದಿಕಾಲದಿಂದಲೂ ಭರತಖಂಡದಲ್ಲಿ 
ಗಂಗಾನದಿಯಂತೆ. ಹರಿಯುತ್ತಿದ್ದು ತನ್ನನ್ನು  ಆಶ್ರಿಯಿಸಿಕೊಂಡಿರುಎಎರನ್ನು 
ಪವಿತ್ರಗೊಳಿಸುತ್ತ ಕಂಗೊಳಿಸುತ್ತಿದೆ. ಹೀಗಿದ್ದರೂ ಭಾರತೀಯರೇ ಆದ ಕಲವು ಜನರು 
ಇದರ ಮಹಿಮೆಯನ್ನರಿಯದ "ಸಂಸ್ಕೃತಭಾಷೆಯಲ್ಲಿ ಏನಿದೆ? ಸಂಸ್ಕೃತವನ್ನು ಏಕೆ 
ಕಲಿಯಬೇಕು?' ಎಂದು ಕೇಳುತ್ತ ಮೆರೆಯುತ್ತಿದ್ದಾರೆ. ಸಂಸ್ಕೃತದಲ್ಲಿ ಬರಿಯ 
ಜಾತಿಮತಿಗಳಿಗೆ ಸಂಬಂಧಪಟ್ಟ ನಿಯಮಗಳು, ದೇವದಾನವರ ಕಥಗಳು, 
ಹಿಂದಿನಕಾಲಕ್ಕೆ ಸಂಬಂತಸಿದ ಅದಾವುದೋ ಪಠಿರಾಣಿಕಕಲ್ಲಿತ ಕಥೆಗಳು ಇರಬಹುದು. 
ಮದುವೆ- ಮತ್ತಿತರ ಸಂದರ್ಭಗಳಲ್ಲಿ ಪುರೋಹಿತರು ಉಚ್ಚರಿಸುವ ಅರ್ಥವಾಗದ 
ಅಥವಾ ಅರ್ಥವಿಲ್ಲದ ಕಲವು ಮಂತ್ರಗಳಿರಬಹುದು. ಇಂಥ ಈ ಭಾಷಯಿಂದ ಇಂದು 
ನಮಗೆ ಆಗ ಬೇಕಾದದ್ದೇನು?. ಎಂದು ವಾದಹೂಹುತ್ತಾರೆ. 'ಇದಾದರೊ 
ಪುರೋಹಿತರ ಭಾಷ, ಬ್ರಾಹ್ಮಣ ಜಾತಿಯವರ ಭಾಷ, ಬರಿಯ ಮೂಢನಂಬಿಕೆಯನ್ನು 
ಪೋಷಿಸುವದು ಇದು' ಎಂದು ಅವಹೇಳನ ಮಾಹುತ್ತಾರೆ. 


ಸಂಸ್ಕೃತಸಾಹಿತ್ಯದಲ್ಲಿಸಾರ್ವಲ್‌ಕಿಕದೃಷ್ಟಿ 143 


ಆದ್ದರಿಂದ ಇಲ್ಲಿ ಈಗ ಸಂಕ್ಷೇಪವಾಗಿ ಸಮಾಧಾನದಿಂದ ಉತ್ತರವೀಯಬೇಕು, 
'ಸಂಸ್ಕೃತವು ಪುರೋಹಿತರ ಭಾಷೆ ಬ್ರಾಹ್ಮಣರ ಸ್ಪತ್ತು ಅದು' ಎಂದೇನು ಹೇಳುವರೋ 
ಈ ಮಿಥ್ಯಾಆರೋಪಕ್ಕೆ ಮೂಲದಲ್ಲಿರುವದು ಅಜ್ಞಾನ. ಇಂಥ" ಅಭಿಪ್ರಾಯವನ್ನು 
ಸಮರ್ಥಿಸಲು ಯಾವ ಪ್ರಮಾಣವೂ ಇಲ್ಲ. ಅಲ್ಲದೆ ಇದಕ್ಕೆ ವ್ಯತಿರಿಕ್ತವಾಗಿ ಇದು 
ಸಾರ್ವಜನಿಕರ ಭಾಷ, ಮತ್ತು ಬರಿಯ ಜಾತಿಮತಗಳಿಗೆ ಅಂಟಿಕೊಂಡಿಲ್ಲದ್ದು- 
ಎನ್ನುವದಕ್ಕೆ ಅನೇಕ ಪ್ರಮಾಣಗಳು ಇವೆ. ಸಮಾಜದಲ್ಲಿ ಜನರು ಮಾತನಾಹುವ 
ನುಡಿಗೆ ತಾನೇ ನುಡಿ- ಎನ್ನುವದು? ನುಡಿಯೂಂದಕ್ಕೆ ಒಂದು ಜಾತಿಯ ಜೊತೆಗೆ 
ಸಂಬಂಧವಿರುತ್ತದೆಯಂದು ನಾವಿಂದೂ ಎಲ್ಲಿಯೂ ಕೇಳಿಲ್ಲ. ವಾಲ್ಫೀಕಿ 
ರಾಮಾಯಣದ ಫಲಶ್ರುತಿಯಲ್ಲಿ ಹೀಗೆ ಹೇಳಲಾಗಿದೆ:- 


ಪಠನ್‌ ದ್ವಿಜೋವಾಗೃಷಭತ್ವಮೀಯಾತ್‌ 

ಸ್ಯಾತ್‌ ಕ್ಷತ್ರಿಯೋ ಭೂಮಿಪತಿತಮೀಯಾತ್‌ | 

ವಣಿಗ್‌ಜನಃ ಪಣ್ಯಪತಿತ್ವಮೀಯಾತ್‌ 

ಜನಶ್ನ ಶೂದ್ರೋಪಿ ಮಹತ್ತ್ವಮೀಯಾತ್‌ ॥ 
ಚ 


ರಾಮಾಯಣವನ್ನು ಒದುತ್ತಿಧರೆ- ಎಂಬುದು ಎಲ್ಲಹ ಅನುವಾದವಾಗುತ್ತದೆ. 
"ರಾಮಾಯಣವನ್ನು ಓದುವ ಶೂದ್ರನು ಹಿರಿಮೆಯನ್ನು ಹೂಂದುವನು' ಎಂದು ಇಲ್ಲಿ 
ಹೇಳಲಾಗಿದೆ. ವಾಲ್ಫೀಕಿರಾಮಾಯಣವನ್ನು ಬರೆದಿರುವದು ಸಂಸ್ಕೃತದಲ್ಲಿ. ಆದರೆ 
ಇದನ್ನು ಓದಲು ಎಲ್ಲರಿಗೂ ಅಠಕಾರವುಂಟು. ಮಹಾಭಾರತದಲ್ಲಿಯೂ ಸಹ 
ಹೀಗಿದೆ:- 


ಸ್ತ್ರ ಶೂದ್ರದ್ದಿಜಬಂಧೂನಾಂ ತ್ರಯೀ ನ ಶ್ರುತಿಗೋಚರಾ । 
ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಮ್‌ ॥ 


'ಕುಂಗಸರೂ, ಶೂದ್ರರೂ ದ್ವಿಜಬಂಧುಗಳೂ ವೇದವನ್ನು ಸಾಕ್ಷಾತ್ತಾಗಿ 
ತಿಳಿಯಲಾರರು. ಆದ್ದರಿಂದ ಕೃಪೆಯಿಟ್ಟು ವ್ಯಾಸಮಹರ್ಷಿಗಳು 'ಭಾರತ' ವನ್ನು 
ಬರೆದು ಹೇಳಿದರು” ಎಂದು ತಿಳಿಸಿದೆ. ಶೂದ್ರಾದಿಗಳಿಗೆಂಬೀ ಮಹಾಭಾರತವನ್ನು 
ಬರೆದದ್ದೆಂದು ಸ್ಪಷ್ಟವಾಗಿದೆ. ವಿಷ್ಣುಸಹಸ್ರನಾಮ ಸ್ತೋತ್ರದಲ್ಲಿಯೂ “ಯಾರು ಇದನ್ನು 
ದಿನವೂ ಕೇಳುವರೋ ಮತ್ತು ಸದಾ ಹಳುತ್ತಿರುವರೋ'' ಎಂದು ಮೊದಲುಮಾಡಿ 
ಶೂದ್ರನು ಸುಖವನ್ನು ಹೂಂದುತ್ತಾನ ಎಂದು ಪೂರ್ಣಗೊಳಿಸಲಾಗಿದೆ. ''ಜ್ಞಾನವನ್ನು 
ಪಡೆಯಲು ಎಲ್ಲರಿಗೂ ಅಠಕಾರವಿದೆ.' “ತಿಳಿವಳಿಕೆಗೆ ಕೋಲಿನ ತಡೆ ಏನೂ ಇಲ್ಲ'' 


144 ಸಂಸ್ಕೃತವೂ ಸಂಸ್ಕೃತಿಯೂ 


ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ. ನಾಲ್ಕನೆಯ ವರ್ಣದವನಾದರೂ 
ವಿದುರನು ಜ್ಞಾನಿಯಾಗಿಧನು. ಧೃತರಾಷ್ಟ್ರನಿಗೆ ನೀತಿಯನ್ನು ಉಪದೇಶಿಸಿದನು- 
ಎಂಬುದು ಮಹಾಭಾರತದಲ್ಲಿ ಪ್ರಸಿದ್ದವಾಗಿದೆ. ಅಲ್ಲಿಯೇ ಧರ್ಮವ್ಯಾಧನೆಂಬ 
ಮಾಂಸಮಾರಾಟಮಾಹುವ ಕಟುಕನೊಬ್ಬನು ಒಬ್ಬಾನೊಬ್ಬ ಬ್ರಾಹ್ಮಣನಿಗೆ 
ತತ್ದೊ ೇೀಪದೇಶ ಮಾಡಿದನೆಂದು ಹೇಳಲಾಗಿದೆ. ಭಾಗವತದ ಹತ್ತನೆಯ ಸ್ಥಂಧದಲ್ಲಿ 
ಪ್ರತಿಲೋಮದಿಂದ ಕೀಳುಜಾತಿಯವಳನ್ನು ಮದುವೆಯಾದರಿಂದ ಹುಟ್ಟಿದ 
ಶೂದ್ರನೊಬ್ಬನು ವ್ಯಾಸಮಹರ್ಷಿಗಳ ಶಿಷ್ಯನಾಗಿದ್ದನು. ಅವನಾದರೊ- 


ಖುಷೇರ್ಭಗವತೋ ಭೂತ್ವಾಶಿಷ್ಯೋಧೀತ್ಯ ಬಹೂನಿ ಚ। 
ಸೇತಿಹಾಸಪುರಾಣಾನಿ ಧರ್ಮಶಾಸ್ತ್ರಾಜ ಸರ್ವಶಃ ॥ 


""ವ್ಯಾಸಮಹರ್ಷಿಗಳ ಶಿಷ್ಯನಾಗಿದ್ದು ಇತಿಹಾಸ, ಪುರಾಣ, ಧರ್ಮಶಾಸ್ತ್ರ 
ಇತ್ಯಾದಿಯೆಲ್ಲವನ್ನೂ ಚೆನ್ನಾಗಿ ಓದಿ ತಿಳಿದುಕೊಂಡಿದ್ದು ಬ್ರಾಹ್ಮಣರಿಗೆ ಪುರಾಣಗಳನ್ನು 
ಶ್ರವಣಮಾಡಿಸುತ್ತಿದನು' ಎಂದು ಹೇಳಲಾಗಿದೆ. ರೋಮಹರ್ಷರ ಮಗನಾದ 
ಉಗ್ರಶ್ರವಸನು ಸೂತಪುರಾಣಿಕನೆಂದೇ ಪ್ರಸಿದ್ಧನಾಗಿದ್ದಾನೆ. 


ವ್ಯಾಕರಣಶಾಸ್ತ್ರದಲ್ಲಿಯಂತೂ ಮಹಾಭಾಷ್ಯವನ್ನು ಬರೆದ ಪತಂಜಲಿಯು 
ಸಂಸ್ಕೃತಶಬ್ದಗಳನ್ನು ಕುರಿತಂತೆ ಪ್ರಯೋಗದಲ್ಲಿಲ್ಲದ ಶಬ್ದಗಳೂ ಇವೆಯೇ"? ಎಂಬ 
ಅನುಮಾನಕ್ಕೆ “ಈ ಎಲ್ಲಾ ಶಬ್ದಗಳೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಬಳಕೆಯಲ್ಲಿವ'' 
ಎಂದು ಹೇಳಿ ಶಬ್ದವನ್ನು ಬಳಸುವ ಪ್ರದೇಶವು ವಿಸ್ತಾರವಾದದ್ದು, ಭೂಮಿಯಲ್ಲಿಯೇ 
ಏಳು ದ್ವೀಪಗಳಿವೆ, ಮೂರು ಲೋಕಗಳೂ ಇವೆಯಷ್ಟ!” ಎಂದು ಹೇಳಿರುತ್ತಾನೆ. 
ಸಂಸ್ಕೃತವು ಪುರೋಹಿತರ ಭಾಷಯಾಗಿದ್ದರೆ ಅದು ಹೇಗೆ ಸಪ್ತದ್ದೀಪಗಳನ್ನು 
ವ್ಯಾಪಿಸಿಕೊಳ್ಳು ತ್ತಿತ್ತು ಎಂಬುದನ್ನು ವಿಚಾರಮಾಡಬೇಕು. 


ಸಂಸ್ಕೃತವು ಬ್ರಾಹ್ಮಣರ ಸ್ವತ್ತು ಎಂಬುದು ನಿಜವಾಗಿದ್ದಪಕ್ಷದಲ್ಲಿ ಬೌದ್ದ 
ಮತೀಯರಾದ ಆರ್ಯದೇವ, ಭಾವಿವೇಕ, ಶಾಂತರಕ್ಕತ, ಧರ್ಮಕೀರ್ತಿ, 
ನಾಗಾರ್ಜುನ, ದಿಜ್‌ನಾಗ, ಚಂದ್ರಕೀರ್ತಿ-ಮುಂತಾದ ನೂರಾರು ಉದ್ದಾಮ 
ಪಂಡಿತರು ವಿಪುಲ ತರ್ಕದಿಂದ ಜಟಿಲವಾದ ಬೌದ್ದದರ್ಶನ ಗ್ರಂಥಗಳನ್ನು ಸಂಸ್ಕೃತ 
ಭಾಷೆಯಲ್ಲಿ ಹೀಗೆ ಬರೆದರು? ಸಾವಿರಾರು ಬೌದಧ್ದಮತೀಯ ಗ್ರಂಥಗಳು 
ಸಂಸ್ಕೃತದಿಂದ ಚೀನಿಭಾಷೆಗೆ ಅನುವಾದಗೊಂಡಿದ್ದಾದರೂ ಹೇಗೆ”? ಜೈನಮತಸ್ಸರಾದ 
ಉಮಾಸ್ತಾತಿ, ಪೂಜ್ಯಪಾದ, ಹೇಮಂತಭದ್ರ, ಭಟ್ಟಾಕಳಂಕ, ಹರಿಭದ್ರ, ವಾದಿರಾಜ, 


ಸಂಸ್ಕೃತಸಾಹಿತ್ಯದಲ್ಲಿ ಸಾರ್ವಲ್‌ೌಕಿಕದೃಷ್ಟಿ 145 


ಅಮೃತಚಂದ್ರಸೂರಿ,  ಹೇಮಚಂದ್ರ-ಮೊದಲಾದ ಪ್ರಸಿದ್ಧ ಆಚಾರ್ಯರು 
ಸಂಸ್ಕೃತದಲ್ಲಿ ಬೌದ್ದ-ಜೈನ ಗ್ರಂಥಗಳನ್ನು ಬರೆಯಲು ಸಮರ್ಥರಾದದ್ದಾದರೂ 
ಹೇಗೆ? ಅವೈದಿಕರಾದ ಲಾಕುಲ, ಕಾಲಾಮುಖ, ಪಾಶುಪತ- ಮುಂತಾದಎರ 
ತಾಂತ್ರಿಕ ಗ್ರಂಥಗಳೂ ಸಹ ಸಂಸ್ಕೃತಭಾಷೆಯಲ್ಲಿ ಹೊರಬಂದದ್ದು ಹೇಗೆ?- ಎಂಬುದು 
ವಿಚಾರಣೀಯವಾಗಿದೆ. ಭಾರತೀಯರ ಸಂಸ್ಕೃತಭಾಷಾಮಯವಾದ ಜ್ಯೋತಿಷ 
ಶಾಸ್ತ ಮ್ಲೇಚ್ಛರಲ್ಲಿ ನೆಲೆಗೊಂಡಿದೆ- ಎಂದು ವರಾಹಮಿಹಿರಾಚಾರ್ಯರು 
ಹೇಳಿದ್ದಾರೆ. 


ಮ್ಲೇಚ್ಛಾ ಹಿ ಯವನಾಸೇತೀಷು ಸಮ್ಮಕ್‌ ಶಾಸ್ತ್ರಮಿದಂ ಸ್ಥಿತಮ್‌ | 
ದ್ವಿಜವತ್‌ ತೇ5ಪಿ ಪೂಜ್ಯಂತೇ ಕಂ ಪುನರ್ವೇದವಿದ್‌ ದ್ವಿಜಃ ॥1 


ಮ್ಲೇಚ್ಛರೆಂದರೆ ಗ್ರೀಕರು, ಅವರಲ್ಲಿ ಈ ಶಾಸ್ತಿ ರೂಪುಗೊಂಡಿದೆ. 
ಬ್ರಾಹ್ಮಣರಂತೆಯೇ ಅವರು ಗೌರವಿಸಲ್ಪಹುತ್ತಾರೆ- ಎಂದ ಮೇಲೆ ವೇದವನ್ನು ಬಲ್ಲ 
ಬ್ರಾಹ್ಮಣರ ಬಗ್ಗೆ ಹೇಳಬೇಕಾದಬ್ಲೇನು"?- ಆಲ್‌ಬರೂನಿ, ಫೃಸಿ, ಅಬುಲ್‌ಫಸಲ್‌, 
ದಾರಾಷಿಕೊ ಮತ್ತಿತರರು ರಾಮಾಯಣ, ಮಹಾಭಾರತ, ಭಗವಧ್ಲೀತೆ, ಪಂಚತಂತ್ರ, 
ಉಪನಿಷತ್ತು-ಮೊದಲಾದವುಗಳನ್ನು ಪಾರಸೀಭಾಷಗೆ ಅನುವಾದ ಮಾಡಿರುವದು 
ಇತಿಹಾಸಸಿದ್ದ ಸಂಗತಿಯಾಗಿದೆ. ಹೀಗೆ ಇವೂ ಇನ್ನಿತರ ಪ್ರಮಾಣಗಳೂ 
ಎದ್ದುಕಾಣುತ್ತಿರುವಾಗ ಸಂಸ್ಕೃತವು ಪುರೋಹಿತರ ಭಾಷ, ಬ್ರಾಹ್ಮಣರ ಭಾಷ - ಎಂದು 
ಅರ್ಥವಿಲ್ಲದ, ಆಧಾರವಿಲ್ಲದ ಹರಟೆಗಳನ್ನು ತಿರಸ್ಕರಿಸಬೇಕೇ ಹೂರತು ಇವುಗಳಲ್ಲಿ 
ಹುರಳೇನೂ ಇಲ್ಲ. 


ಆಯಿತು; ಸರಿ ಈಗ ಜಾತಿಮತಸಂಬಂಧವಿಲ್ಲದ ಮತ್ತು ಎಲ್ಲಾ ಜನರ 
ಹಿತಕ್ಕೆಂದೇ ಪ್ರವೃತ್ತವಾಗಿರುವ ಸಂಸ್ಕೃತಸಾಹಿತ್ಯದತ್ತ ಗಮನವನ್ನು ಹರಿಸೋಣ. 
ಸರ್ವರ ಹಿತವನ್ನೂ ಉದ್ದೇಶದಲ್ಲಿಟ್ಟುಕೊಂಡಿರುವ ಉದಾರಭಾವನೆಗಳುಳ್ಳ ಅನೇಕ 
ಮಾತುಗಳು ವೇದ, ಧರ್ಮಶಾಸ್ತ್ರ, ಕಾವ್ಯ, ಇತಿಹಾಸ, ಪುರಾಣಾದಿಗಳಲ್ಲಿ ಏನೇನು 
ಬಂದಿವೆಯೆಂಬುದನ್ನು ಅನೇಕ ವಿದ್ದಾಂಸರು ಈಗಾಗಲೆ ಈ ಸಭೆಯಲ್ಲಿ ಎನ್‌. ಎಂ. ಕ 
ಕಾಲೇಜಿನಲ್ಲಿನಡೆದ ವಿಚಾರಗೋಷ್ಠಿಯಲ್ಲಿಚೆನ್ಸಾಗಿ ಪ್ರತಿಪಾದಿಸಿದ್ದಾರೆ. ನಾನು ಈಗ 
ಸರ್ವಜನಸುಖಕಾಮನೆಯಿಂದ, ಲೌಕಿಕಹಿತ ದೃಷ್ಟಿಯಿಂದ ನಮ್ಮ ಪೂರ್ವಜರು ಸಂಸ್ಕೃತ 
ಸಾಹಿತ್ಯದಲ್ಲಿ ಬರೆದಿರುವ ಗ್ರಂಥಗಳನ್ನು ನಿರೂಪಿಸಲು ಯಥಾಶಕ್ತಿ ಪ್ರಯತ್ನಿಸುವೆನು. 
ನಮ್ಮ ಪರಂಪರೆಯಲ್ಲಿ ಈ ಹದಿನೆಂಟು ವಿದ್ಯಾಸ್ಥಾನಗಳು ಅಂಗೀಕೃತವಾಗಿವ. 


146 ಸಂಸ್ಕೃತವೂ ಸಂಸ್ಕೃತಿಯೂ 


ಅಂಗಾನಿ ವೇದಾಶ್ನತ್ನಾರಃ ಮೀಮಾಂಸಾನ್ಯಾಯ ವಿಸ್ತರಃ | 
ಧರ್ಮಶಾಸ್ತ್ರ ಪುರಾಣಂ ಚ ವಿದ್ಯಾಃ ಹ್ಯೇತಾಶ್ನತುರ್ದಶ || 


ನಾಲ್ಕುವೇದಗಳು, ಆರುವೇದಾಂಗಗಳು, ಮೀಮಾಂಸೆ, ನ್ಯಾಯಶಾಸ್ತ್ರ ಮತ್ತು 
ಪುರಾಣಗಳು-ಎಂದು ಹದಿನಾಲ್ಕು ವಿದ್ಯೆಗಳನ್ನು ಹೀಳಿ- 


ಆಯುರ್ವೇದೋ ಧನುರ್ವೇದ: ಗಾಂಧರ್ವಶ್ಟೇತಿ ತೇ ತ್ರಯಃ। 
ಅರ್ಥಶಾಸ್ತ್ರಂ ಚತುರ್ಥಂ ಚ ವಿದ್ಯಾ ಹೃಷ್ಟಾದಶೃವ ತಾಃ ॥ 


ಆರ್ಯುವೇದ, ಧನುರ್ವೇದ, ಗಾಂಧರ್ವವೇದ, ನಾಲ್ಕನೆಯದಾಗಿ 
ಅರ್ಥಶಾಸ್ತ್ರ. ಹೀಗೆ ಇವು ಹದಿನೆಂಟು ವಿದ್ಯೆಗಳು- ಎಂದು ವಿಷ್ಣುಪುರಾಣದಲ್ಲಿ 
ಹೇಳಲಾಗಿದೆ. ಇಲ್ಲಿ ಹದಿನೆಂಟು ಉಪಪುರಾಣಗಳೂ ಪುರಾಣದಲ್ಲಿ ಸೇರಿರುತ್ತವೆ. 
ಮೀಮಾಂಸೆಯಲ್ಲಿ ವೇದಾಂತವೂ, ನ್ಯಾಯದಲ್ಲಿ ವೃಶೇಷಿಕವೂ ರಾಮಾಯಣ, 
ಮಹಾಭಾರತ, ಸಾಂಖ್ಲಿ ಯೋಗ, ಪಾಶುಪತ, ವೃಷ್ಣವಮತಾದಿಗಳಲ್ಲವೂ 
ಧರ್ಮಶಾಸ್ತ್ರದಲ್ಲಿ ಸೇರಿಹೋಗುತ್ತವೆ- ಎನ್ನಲಾಗಿದೆ. ಅಮರಸಿಂಹ, ಹೀಮಚಂದ್ರ- 
ಮುಂತಾದವರಿಂದ ರಚಿತವಾದ ಕೋಶಗಳಲ್ಲ ನಿರುಕ್ತವೆಂಬ ವೇದಾಂಗದಲ್ಲಿ 
ಸೇರಿರುತ್ತವೆ. ಅರ್ಥಶಾಸ್ತ್ರವು. ನೀತಿಶಾಸ್ತ್ರ, ಅಶ್ರಶಾಸ್ತ ಗಜಶಾಸ್ತ್ರ, ಶಿಲ್ಲಶಾಸ್ತ್ರ, 
ರೂಪಶಾಸ್ತ್ರ, ಕಲಾಶಾಸ್ತವೆಂದು- ನಾನಾ ವಿಧವಾಗಿದೆ. ಕಲೆಗಳು ಸಂಗೀತ, ವಾದ್ಯ 
ನೃತ್ಯ, ನಾಟ್ಯ-ಮುಂತಾದವಂತೂ ಗಾಂಧರ್ವವೇದದಲ್ಲಿ ಹೇಳಲ್ಬಟ್ಟಿದ್ದರೂ ವಿಶೇಷ 
ಕಅಲವನ್ನು ಅಪೇಕ್ಷಿಸುವ ಕಾರಣ ಕಲೆಗಳಲ್ಲಿಯೂ ಸೇರಿಸಲ್ಪಟ್ಟಿವೆ. ಹೀಗೆಯೇ ಜೈನ, 
ಬದ್ರ ಚಾರ್ವಾಕ, ದರ್ಶನಗಳು ಎಲ್ಲಲ್ಲಿ ಸಾಧ್ಯವೋ ಅಲ್ಲಿ ಸೇರುವುದನ್ನು 
ಗಮನಿಸಬಹುದು. ಅರವತ್ತುನಾಲ್ಲು ಕಲೆಗಳಲ್ಲಿ ವಾಸ್ತುವಿದ್ಯೆ, ಕತ್ತನ, ಬೇಸಾಯ, 
ಹೂಲಿಗೆ, ಯಂತ್ರರಚನೆ, ಇಂದ್ರಜಾಲ, ಧಾತುವಾದ, ಖನಿಜವಿಜ್ಞಾನ- ಮುಂತಾದ 
ಲೋಕೋಪಯೋಗಿ ಕಲೆಗಳೂ ಸೇರಿವೆ. ಸಂಸ್ಕತಿಭಾಷಯಲ್ಲಿ ಏನಿದೆ? ಎಂದು 
ಕೇಳುವವರ ಬಾಯಿಮುಚ್ಚಲು ಈ ಕೆಲವನ್ನು ಇಲ್ಲಿ ಸಂಗ್ರಹವಾಗಿ ಹಳಿದೆ. 


ವೇದದ ಆರು ಅಂಗಗಳಲ್ಲಿನ ವಿವರ:- 


ಶಿಕ್ಸಾ ಈ ಶಾಸ್ತ್ರವು ವರ್ಣಗಳ ಉತ್ಪತ್ತಿಸ್ಥಾನವನ್ನು ತೋರಿಸುತ್ತಾ ವರ್ಣಗಳನ್ನು 
ಉಚ್ಚರಿಸುವ ವಿಧಾನವನ್ನು ಸ್ಪಷ್ಟಪಡಿಸುತ್ತದೆ. ಒಂದೊಂದು ವರ್ಣವನ್ನು 
ಉಚ್ಚರಿಸುವಾಗಲೂ ನಾವು ಒಂದು ಗೊತ್ತಾದ ಪ್ರಯತ್ನವನ್ನು ಆಶ್ರಯಿಸ 


ಸಂಸ್ಕೃತಸಾಹಿತ್ಯದಲ್ಲಿ ಸಾರ್ವಲ್‌ೌಕಿಕದೃಷ್ಟಿ 147 


ಬೇಕಾಗುತ್ತದೆ. ಆ ಪ್ರಯತ್ನವು ಅಭ್ಯಂತರ, ಬಾಹ್ಯ, ಒಳಯತ್ತ ಹೂರಯತ್ಥ ಎಂದು 
ಎರಡು ವಿಧ. ಅಕ್ಷರವನ್ನು ಶುದ್ಧರೀತಿಯಲ್ಲಿ ಹೇಗೆ ಉಚ್ಚರಿಸಬೀಕಂಬ ವಿಚಾರವು 
ಶಿಕ್ಷಾಶಾಸ್ತ್ರದಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಪ್ರತಿಪಾದಿತವಾಗಿದೆ. 


ಗೀತೀ ಶೀಘ್ರೀ ಶಿರಃಕಂಪೀ ಯಥಾಲಿಖಿತಹಾಠಕಃ | 
ಅನರ್ಥಜೊ 5 ಲಕಂಠಶ್ವಷಡೇತೇ ಹಾಠಕಾಧಮಾಃ॥ 


ಹಾಡುತ್ತಾ ಹೇಳುವವನು, ಬೇಗಬೇಗನೆ. ಉಸುರುವವನು, ಅಂಗಾಂಗ 
ಗಳನ್ನು ಅಲ್ಲಾಡಿಸುತ್ತಾ ನುಡಿಯುವವನು, ಬರೆದಿರುವದನ್ನು ಬೇಜಾರಾಗುವಂತ 
ಒದುವವನು, ಅರ್ಥವನ್ನರಿಯದೆ ಉಚ್ಚರಿಸುವವನು, ಮತ್ತು ಕೇರಲು 
ಧ್ವನಿಯವಎನು- ಈ ಆರು ಮಂದಿಯೂ ಉತ್ತಮಪಾಠಕರಲ್ಲ. ಅಧವಾ ಅಧಮ 
ಓದುಗರು- ಎಂದು ಮುಂತಾಗಿ ಸರ್ವಜನಾದರಣೀಯ ವಿಚಾರವನ್ನು ಇಲ್ಲಿ 
ವಿಸ್ತಾರವಾಗಿ ಹೇಳಲಾಗಿದೆ. ಮಾತನ್ನು ಉಚ್ಚರಿಸುವ ಬಗ್ಗೆ ಬೇರಾವ ಭಾಷಯಲ್ಲಿಯೂ 
ಇಂಥ ಶಾಸ್ತ್ರವು ದೊರಕಲಾರದು. 

ವ್ಯಾಕರಣ: ಭಾಷೆಯನ್ನು ಓದಬಯಸುವ ಎಲ್ಲಾ ಜನರಿಗೂ ವ್ಯಾಕರಣವು 
ಉಪಯೋಗಕರವೆಂಬುದು ಸುಖಾ ಟವಾಗಿದೆ. 'ಅಪಶಬ್ದಗಳನ್ನು ತ್ಯಜಿಸುವದು ಮತ್ತು 
ಭಾಷಯ ಸ್ತರೂಪದ ಸಂರಕ್ಷಣೆಯು' ವ್ಯಾಕರಣದ ಪರಮಪ್ರಯೋಜನವು. 
ಸಂಸ್ಕೃತವ್ಯಾಕರಣದಲ್ಲಿ ಇನ್ನೂ ಅದೆಷ್ಟೋ ವಿಶೇಷಗಳು ಬೆಳೆದುಬಂದಿವೆ- ಅರ್ಥವನ್ನು 
ತಿಳಿಯುವದಕ್ಕೆಂದು ತಾನೆ, ಶಬ್ದಗಳನ್ನು ಬಳಸುವದು? ಶಬ್ದ-ಅರ್ಥಗಳಿಗೆ ಇರುವ 
ಸಂಬಂಧ ಎಂಥದ್ದು"? ಸಂಬಂಧವೇ ಇರದಿದ್ದರೆ ಶಬ್ದವು ಅರ್ಥವನ್ನು ತಿಳಿಸಲಾರದು. 
ಹಾಗಾದರೆ ಶಬ್ದವೆಂದರೇನು" ವರ್ಣಗಳೇ ಶಬ್ದವೇ ಅಥವಾ ವರ್ಣಗಳು ಧ್ವನಿಸುವ 
ಇನ್ನೇನಾದರೂ ಶಬ್ದವೇ"? ಅರ್ಥ ವೆಂಬುದು ವ್ಯಕ್ತಿಯೆ ಅಥವಾ ಅದನ್ಗ್ನೊಳಗೊಂಡ 
ಜಾತಿಯೆ? ಅಥವಾ ಎರಡೂ ಹಾರಿದೆ"? ವಾಕ್ಯವೆಂದರೇನು"? ವಾಕ್ಯದಲ್ಲಿರುವ ಪರಸ್ಪರ 
ಸಂಬಂಧ ಎಂಥದ್ದು"? ಒಂದುನೂರು ಸಂಬಂಧಗಳು-ಎಂದಿದ್ದಾನೆ ಪತಂಜಲಿ. ಇವೇ 
ಮೊದಲಾದ ವಿಪುಲವಿಚಾರಗಳು ಸಂಸ್ಕೃತವ್ಯಾಕರಣದಲ್ಲಿ ನಿರೂಪಿತವಾಗಿವೆ. ಅಲ್ಲದೆ 
ಭರ್ತೃಹರಿ-ಎಂಬಾತನು ತನ್ನ ವಾಕ್ಯಪದೀಯ- ಎಂಬ ಗ್ರಂಥದಲ್ಲಿ ವ್ಯಾಕರಣದರ್ಶನ 
ವೆಂಬ ಶಬ್ದಾಬ್ಬ Jತಿದರ್ಶಿನವನ್ನೇ ವಿಸ್ತಾರವಾಗಿ ಪ್ರತಿಪಾದಿಸಿದ್ದಾನೆ. 


ವಾಕ್ಕಪದೀಯವೆಂಬ ಗ್ರಂಥದಲ್ಲಿ ಹೀಗಿದೆ:- 


148 ಸಂಸ್ಕೃತವೂ ಸಂಸ್ಕೃತಿಯೂ 


ಅನಾದಿನಿಧನೋ ಬ್ರಹ್ಮ ಶಬ್ಧತತ್ವಂ ಯದಕ್ಷರಮ್‌ | 
ವಿವರ್ತತೇ5ರ್ಥಭಾವೇನ ಪ್ರಕ್ರಿಯಾ ಜಗತೋರ್ಯತಃ ॥ 


ಆದಿ-ಅಂತ್ಯವಿಲ್ಲದ ಬ್ರಹ್ಮತತ್ವವೇ ಅಕ್ಷರವು. ಶಬ್ದತತ್ಹವೆಂದರೂ ಇದೇ ಆಗಿದೆ. ಇದು 
ಅರ್ಥರೂಪದಿಂದ ಜಗತ್ತಿನ ಪ್ರಕ್ರಿಯೆಯಾಗಿ ವಿವರ್ತವಾಗಿದೆ- 


ಸರೂಪಜ್ಯೋತಿರೇವಾಂತಃ ಪರಾವಾಗನಹಾಯಿನೀ। 
ಯಸ್ಯಾಂ ದೃಷ್ಟ ೂಪಾಯಾಂ ಅಧಿಕಾರೋ ನಿವರ್ತತೇ ॥ 


ಒಳಗಣ ನಾಶವಿಲ್ಲದ ಪರಾವಾಕ್ಕು ಎಂಬುದೇ ಸ್ತರೂಪಜ್ಯೋತಿಯು. ಇದು 
ಕಂಡಕೂಡಲೆ ಅsಕಾರವು ಹಿಂತಿರುಗುತ್ತದೆ- ಎಂಬುದು ಸಿದ್ದಾಂತವಾಕ್ಯವು. ಇಂಥ 
ಪರಮುಸೂಕ್ಷ್ಮ ವಿಚಾರಪರಿಪಾಟಿಯು ಸಂಸ್ಕೃತಸಾಹಿತ್ಯವನ್ನುಳಿದು ಬೇರೆಲ್ಲಿಯೂ 
ಕಂಹೂ ಇಲ್ಲ, ಕೇಳೆಯೂ ಇಲ್ಲ. ಮತ್ತು ಫಿಲಾಲಜಿ ಎಂಬ ಮಾತಿನಿಂದ ಲಕ್ಷಿತವಾಗುವ 
ಭಾಷಾಶಾಸ್ತಕ್ಕೆ ಸಂಸ್ಕೃತವ್ಯಾಕರಣಶಾಸ್ತ್ರದ ಕೂಡುಗೆ ಅಪರಿಮಿತವೆಂಬುದನ್ನು 
ನೆನಪಿನಲ್ಲಿಡಬೇಕು. 


ನಿರುಕ್ತಃ- ವೈದಿಕನಿಘಂಟುವಿನ ವ್ಯಾಖ್ಯಾನವಾದ ಇದು ವ್ಯಾಕರಣಶಾಸ್ತ್ರದ 
ಪರಿಶಿಷ್ಟವಿದ್ದಂತೆ ಇದೆ. ಇದು ವ್ಯಾಕರಣದ ಪರಿಪೂರ್ಣತೆ ತರುವ ವಿದ್ಯಾಭ್ಯಾಸ- 
ಎಂಬುದಾಗಿ ಯಾಸ್ಕಾಚಾರ್ಯರೇ ಹಳಿದ್ದಾರೆ. ಅಮರಕೋಶ-ಮುಂತಾದ 
ಲಾಕಿಕನಿಘಂಟುಗಳಿಗೆ ಉಗಮಸ್ಸಾನವೇ ಈ ನಿರುಕ್ತವು. ವಿದ್ದಾಂಸರಿಗೆ ಕುತೂಹಲ 
ವನ್ನು ಉಂಟುಮಾಡುವ ಅನೇಕ ವಿಚಾರಗಳು ಇಲ್ಲಿ ಯಾಸ್ಕರಿಂದ ನಿರೂಪಿಸಲ್ಲಟ್ಟಿವೆ. 


ಛಂದಶ್ಪಾಸ್ವ- ಪಿಂಗಳಾಚಾರ್ಯರಿಂದ ಮೊದಲ್ಲೊಂಹ ಈ ಶಾಸ್ತ್ರವು 
ಮುಂದೆ ವಿರಚಿತವಾದ ವೃತ್ತರತ್ಲಾಕರ ಮೊದಲಾದ ಎಲ್ಲಾ ಗ್ರಂಥಗಳ ಜನನಿಯು. 
ಮಾತ್ರಾ ಮತ್ತು ವರ್ಣಗಳಂಬ ಭೇದದಿಂದ ವಿಸ್ತಾರವಾಗಿ ಬೆಳದುಬಂದ ಈ 
ಛಂದಸ್ಸಿನಿಂದ ಇಡಿಯ ಸಾಹಿತ್ಯವೇ- ಮೂರು ಲೋಕಗಳೂ ವಿಷ್ಣುವಿನಿಂದ 
ವ್ಯಾಪ್ತವಾದಂತೆ-ವ್ಯಾಪಿಸಲ್ಪಟ್ಟಿದೆ. ಎಲ್ಲಾ ಕವಿಗಳಿಗೂ ಸಂಗೀತಕಲಾವಿದರಿಗೂ ಬಹು 
ಪ್ರಯೋಜನಕಾರಿಯಾಗಿರುವದು ಈ ಶಾಸ್ತ್ರವೆಂದು ಎಲ್ಲರಿಗೂ ತಿಳಿದೇ ಇದೆ. 


ಕಲ್ಪ:- ಈ ವೇದಾಂಗವು ಶ್ರೌತಸೂತ್ರ, ಗೃಹ್ಯಸೂತ್ರ, ಧರ್ಮಸೂತ್ರ ಮತ್ತು 
ಶುಲ್ಪಸೂತ್ರ- ಎಂದು ನಾಲ್ಕು ವಿಧವಾಗಿದೆ. ಗೃಹ್ಯಸೂತ್ರಗಳಲ್ಲಿ ಮನೆಕಟ್ಟುವಿಕೆ, 
ಗೃಹಪ್ರವೇಶ, ಕೃಷಿ, ಕೆರೆ-ಕಟ್ಟೆಗಳ ನಿರ್ಮಾಣ- ಮುಂತಾದ ಲೌಕಿಕ ವಿಚಾರಗಳೂ 


ಸಂಸ್ಕೃತಸಾಹಿತ್ಯದಲ್ಲಿ ಸಾರ್ವಲ್‌ಕಿಕದೃಷ್ಟಿ 149 


ಪ್ರಸ್ತುತವಾಗಿವೆ. ತೆರಿಗೆವಸೂಲಿ, ಆಸ್ಲಿ ಹಂಚಿಕೆ, ಇಂದಿನ ಕಾಲದಲ್ಲಿ ಸಿವಿಲ್‌, ಕ್ರಿಮಿನಲ್‌ 
ಎಂದು ವಿಂಗಹನೆಯಾಗಿರುವ ನ್ಯಾಯಗಳು, ಕಳ್ಳತನ-ಇತ್ಯಾದಿ ಅಪರಾಧಗಳಿಗೆ ವಿ5 
ಸಲಾಗುವ ಶಿಕ್ಷೆ-ಮೊದಲಾದವು ಧರ್ಮಶಾಸ್ತ್ರದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿವೆ. 


ಶುಲ್ಲಸೂತ್ರ:-  ವಸ್ತುಪ್ರಮಾಣವನ್ನು ನಿರ್ಣಯಿಸಲು ಬಳಸುವ 
ಅಳತೆಯದಾರಕ್ಕೆ ಶುಲ್ಲವಿನ್ನುತ್ತಾರ. ಯಜ್ಞದ ವೇದಿಕೆಗಳನ್ನು ನಿರ್ಮಿಸಲು 
ಶುಲ್ಪಸೂತ್ರಗಳು ಹೊರಟಿರುವವಾದರೂ ಪ್ರಮೇಯಗಳು, ಆಯತಸಿಮೀಕರಣ 
ಗಳು, ನಿಶ್ಚಿತತಮೀಕರಣಗಳು-ಮುಂತಾದ ಜ್ಯಾಮಿತಿಯ ಮೂಲತತ್ವಗಳು ಈ 
ಸೂತ್ರಗಳಲ್ಲಿ ಕಂಡುಬರುತ್ತವೆಯೆಂದು ಗಣಿತಶಾಸ್ತಜರು ಅಭಿಪ್ರಾಯಪಟ್ಟಿರುತ್ತಾರ. 
ಪೈಥಾಗೂರಸದ ಪ್ರಮೇಯವೆಂದು ಇಂದು ಪ್ರಸಿದ್ಧವಿರುವ ತತ್ತವನ್ನು 
ಕಾತ್ಯಾಯನನು ಅದೆಷ್ಟೋ ಶತಮಾನಗಳ ಹಿಂದೆಯೆ ಪ್ರತಿಪಾದಿಸಿದ್ದನು. 


ಜ್ಯೋತಿಷ:- ಈ ಶಾಸ್ತ್ರದಲ್ಲಿ ಫಲ, ಮುಹೂರ್ತ, ಮತ್ತು ಗಣಿತ-ಎಂಬ 
ಮೂರು ವಿಭಾಗಗಳುಂಟು. ಅದರಲ್ಲಿಯೂ ಗಣಿತವೇ ಮುಖ್ಯ ಪ್ರಮೇಯವಾಗಿದೆ. 
ವೇದಾಂಗಜ್ಯೋತಿಷವೆಂಬ ಗ್ರಂಥದಲ್ಲಿ ಹೇಳಿರುವದು ಹೀಗಿದೆ. 


ಯಥಾ ಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯಥಾ। 
ತದ್ದದ್‌ ವೇದಾಂಗಶಾಸ್ಟಾಣಾಂ ಗಣಿತಂ ಮೂರ್ದ್ದಿಸಂಸ್ಥಿತಮ್‌ || 


ನವಿಲುಗಳಿಗೆ ಶಿಖೆಯೆಂಬಂತೆ ಮತ್ತು ಹಾವುಗಳಿಗೆ ಮಣಿಯೆಂಬಂತೆ 
ವೇದಾಂಗಶಾಸ್ತ್ರಗಳಿಗೆ ಗಣಿತವು ಮೂರ್ಧನ್ಯಪ್ರಾಯವಾಗಿದೆ. ಆದ್ದರಿಂದಲೇ ಇದು 
ಆರ್ಯಭಟ, ಬ್ರಹ್ಮಗುಪ್ತ ವರಾಹಮಿಹಿರ, ಭಾಸ್ಕರಾಚಾರ್ಯ-ಮೊದಲಾದ 
ಪುರುಷಶ್ರೇಷ್ಠರಾದ ವಿದ್ದದಗ್ರೇಸರರಿಂದ ನಾನಾ ಪ್ರಕಾರವಾಗಿ ವಿಸ್ತಾರವಾಗಿ 
ಬೆಳೆಸಲ್ಪಟ್ಟಿದೆ. ಖಗೋಳಶಾಸ್ತ್ರ ಹಾಗೂ ಗಣಿತವಿಜ್ಞಾನಗಳು ಈ ಜಗತ್ತಿನಲ್ಲಿ 
ಮೊಟ್ಟಮೊದಲಿಗೆ ಭಾರತದೇಶದಲ್ಲಿಯೇ ಹುಟ್ಟಿಬೆಳೆದವು-ಎಂದು ವಿಲ್‌ ಡುರಂಟ್‌ 
ಮೊದಲಾದ ವಿಖ್ಯಾತ ಇತಿಹಾಸಕಾರರು ಮುಕ್ತಮನಸ್ಸಿನಿಂದ ಅಭಿಪ್ರಾಯಪಟ್ಟಿದ್ದಾರೆ. 
ಆರ್ಕಿಮಿಡೀಸ್‌, ಅಪೋಲೋನಿಯಸ್‌- ಮುಂತಾದ ಗ್ರೀಸ್‌ ದೇಶದ ಪ್ರಖ್ಯಾತ 
ವಿಜ್ಞಾನಿಗಳಿಗೆ ಹೂಳೆಯದ ಬಿಡಿ, ಹತ್ತು, ನೂರು, ಸಾವಿರ ಇತ್ಯಾದಿ ದಶಮಾನಪದ್ದತಿ 
ಗಣನೆಯನ್ನು ಭಾರತೀಯಪಂಡಿತರು  ಆವಿಷ್ಯರಿಸಿದರು. ಆರ್ಯಭಟನು 
ವರ್ಗಸಮೀಕರಣ, ತ್ರಾಪಿಜ್ಯ-ತ್ರಿಕೋನ-ವರ್ತುಲಗಳ ಕ್ಷೇತ್ರಫಲಗಳನ್ನು 
ಕಂಡುಹಿಡಿಯುವ ಸೂತ್ರಗಳನ್ನು ತೋರಿಸಿದನು. ಭೂಮಿಯ ದೈನಂದಿನ ಹಾಗೂ 


1೨೦ ಸಂಸ್ಕೃತವೂ ಸಂಸ್ಕೃತಿಯೂ 


ವಾರ್ಷಿಕ ಚಲನಗತಿಯನ್ನು ಅವನೇ ನಿರ್ದೇಶಿಸಿದನು. ಬ್ರಹ್ಮಗುಪ್ತನು ಚಂದ್ರನ 
ವ್ಯಾಸಪ್ರಮಾಣವನ್ನು ಸ್ಪಷ್ಟವಾಗಿ ಹೇಳಿದನು. ಭಾಸ್ಕರಾಚಾರ್ಯನು Radical sign, 
Negative quantity, Permutation and Combination ಮುಂತಾದ ಗಣಿತ 
ಪ್ರಕಾರಗಳನ್ನು ತೋರಿಸಿಕೊಟ್ಟನು. ಸೂರ್ಯಚಂದ್ರರ ಗ್ರಹಣದ ಕಾಲವನ್ನೂ 
ಕಾರಣವನ್ನೂ ವರಾಹಮಿಹಿರನು ಹೇಳಿದ್ದಾನೆ. ರಾಹುವು ಗ್ರಹಣಕ್ಕೆ ಕಾರಣವಲ್ಲ 
ವೆಂದು ಆತನೇ ಯುಕ್ತಿಪೂರ್ವಕವಾಗಿ ಪ್ರತಿಪಾದಿಸಿದ್ದಾನೆ. 

ಭೂಚ್ಛಾಯಾಂ ಖಗ್ರಹಣೇ ಭಾಸ್ಕರಮರ್ಕಗ್ರಹೇ ಪ್ರವಿಶತೀಂದುಃ | 

ಪ್ರಗ್ರಹಣಮತಃ ಪಶ್ಚಾತ್‌ ನೇಂದೋಃ ಭಾನೋಶ್ಚಪೂರ್ವಾಧಾ ತ್‌ ॥ 

ಖಗ್ರಾಸಗ್ರಹಣದಲ್ಲಿ ಚಂದ್ರನು ಭೂಮಿಯ ನೆರಳಿನಲ್ಲಿ ಸೂರ್ಯನನ್ನು 
ಪ್ರವೇಶಿಸುವ ಕಾರಣ ಗ್ರಹಣವಾಗುತ್ತದೆ, ಸೂರ್ಯಚಂದ್ರರ ಫೂರ್ವಪಶ್ಲಿಮ 
ಚಲನೆಯಿಂದ, ಆದ್ದರಿಂದ ರಾಹುವು ಇದಕ್ಕ ಕಾರಣವಲ್ಲ - ಎಂಬುದೇ ಶಾಸ್ತ್ರದ 
ಅಭಿಪ್ರಾಯವು. 

ಸೂರ್ಯನು ಹುಟ್ಟುವದೂ ಇಲ್ಲ, ಮುಳುಗುವದೂ ಇಲ್ಲ. "ನೋದೇತಿ 
ನಾಸ್ತಮೇತಿ' ಎಂದು ವೇದದಲ್ಲಿಯೇ ಹೇಳಿದೆ. ಗ್ರಹನಕ್ಷತ್ರಗಳು ಪರಸ್ಪರ ಆಕರ್ಷಣ 
ಶಕ್ತಿಯಿಂದ ನೆಲೆಗೊಂಡಿವೆ. ಎಲ್ಲ ಗ್ರಹನಕ್ಷತ್ರಗಳೂ ಆಕಾಶದಲ್ಲಿ ವಾಯುರಶ್ವಿಗಳಿಂದ 
ಕಟ್ಟಲ್ಪಟ್ಟೆವೆಯೆಂದು ವಿಷ್ಣುಪುರಾಣದಲ್ಲಿ ಹೇಳಿದೆ. ವಾಯುರಕಸ್ಮಿ-ಎಂಬ ಶಬ್ದಕ್ಕ 
ಏನರ್ಥ"? ಅದಕ್ಕೆ ಆಕರ್ಷಣಶಕ್ತಿಯಂಬುದನ್ನು ಬಿಟ್ಟು ಬೇರೆ ಏನು ಅಭಿಪ್ರಾಯ 
ವಿದ್ದೀತಂದು ಪ್ರಾಜ್ಞರಾದಎರು ಆಲೋಚಿಸಬೇಕು. 

ವೃದ್ಧಶಾಸ್ತ್ರ- ಎಲ್ಲಾ ಪ್ರಜೆಗಳ ಹಿತಕ್ಕೆಂದೇ ವೈದ್ಯಶಾಸ್ತ್ರ ಹೊರಟಿರು 
ವದು. ಆರ್ಯುವೇದಶಾಸ್ತ್ರದಲ್ಲಿ ಚರಕಸಂಹಿತಾ, ಸುಶ್ರುತಸಂಹಿತಾ- ಎಂಬ ಎರಡು 
ಸಂಹಿತೆಗಳು ಆಧಾರಭೂತವಾಗಿರುವವು. ರೋಗಗಳ ಕಾರಣ, ರೋಗನಿಶ್ಚಯ, ಚಿಕಿತ್ಸ 
ಮತ್ತು ಆರೋಗ್ಯ- ಎಂಬ ನಾಲ್ಕು ವ್ಯೂಹಗಳುಳ್ಳ ಈ ಶಾಸ್ತ್ರವನ್ನು ಎಲ್ಲ ರೀತಿಯಿಂದ 
ತಜ್ಞರು ಬೆಳೆಸಿರುತ್ತಾರೆ. ಔಷಧನಿರ್ಮಾಣಕ್ರಮ, ಚಿಕಿತ್ಸಾವಿಧಾನ-ಮುಂತಾದ 
ವಿವರಗಳು ಚರಕಸಂಹಿತೆಯಲ್ಲಿ ವಿವರಿಸಲ್ಪಟ್ಟಿವೆ. ಸುಶ್ರುತನು ಶಸ್ತಚಿಕಿತ್ಸಯನ್ನು 
ವಿವರಿಸಿದ್ದಾನೆ. 120 ರೀತಿಯ ಶಸ್ತ್ರಕ್ರಿಯೋಪಯೋಗಿ ಉಪಕರಣಗಳು ಸುಶ್ರುತ 
ಸಂಹಿತೆಯಲ್ಲಿ ಬಣ್ಣಿಸಲ್ಪಟ್ಟಿವೆ. ಪ್ರಾಚೀನಭಾರತದಲ್ಲಿ ಶಸ್ತ್ರಚಿಕಿತ್ಸೂಪಕರಣಗಳು 
Surgical Instruments in ancient India ಎಂಬ ಸಚಿತ್ರಪುಸ್ತಕವೊಂದು 
ಇಂಗ್ಲಿಷ್‌ನಲ್ಲಿ ಪ್ರಕಟವಾಗಿದೆ. 


ಸಂಸ್ಕೃತಸಾಹಿತ್ಯ ದಲ್ಲಿ ಸಾರ್ವಲ್‌ೌಕಿಕದೃಪ್ಪಿ 151 


ಕಾಶೀನಗರವಾಸಿಯಾದ ಸುಶ್ರುತನು ಹಣಗಳನ್ನು ಕತ್ತರಿಸಿ ಆ 
ಅನುಭವದಿಂದ... ಮನುಷ್ಯದೇಹದ ಅಂಗೋಪಾಂಗಗಳ ವರ್ಣನೆಯನ್ನು 
ಮಾಡಿದ್ದಾನೆ. ಈ ಎರಡು ಸಂಹಿತೆಗಳು ಅರಾಬಿಕ್‌ ಭಾಷೆಗೆ ಅನುವಾದ 
ಗೊಂಡಿವೆಯೆಂದು ಪಫಿಹಿಸ್ತ- ಎಂಬ ಅರಬ್ಲೀ ಗ್ರಂಥದಲ್ಲಿ ಬರೆದಿದೆ. ಭಾರತೀಯ 
ವೈದ್ಯಪದ್ದತಿಯು ಅರಬ್ಬೀ ವೈದ್ಯರ ಮೂಲಕ ಯುರೋಪ್‌ ಖಂಡದಲ್ಲಿ 
ಹರಡಿಲ್ಪಟ್ಟಿತು- ಎಂದು ಇತಿಹಾಸಕಾರರು ಹೇಳುತ್ತಾರೆ. ವಾಗ್ದಟನ ಅಷ್ಟಾಂಗ 
ಹೃದಯ, ಮಾಧವನ ಮಾಧವನಿದಾನ, ಮುಂತಾದ ಆರ್ಯುವೇದದ ಅನೇಕ 
ಪ್ರಮಾಣಗ್ರಂಥಗಳು ಸಂಸ್ಕೃತಭಾಷಯಲ್ಲಿ ದೊರಕುತ್ತವೆ. ಹೀಗೆಯೇ ಪಶುಚಕಿತ್ರ, 
ಹಸ್ಟಾರ್ಯುವೇದ, ವೃಕ್ಷಚಿಕಿತ್ಸ- ಮುಂತಾದವೂ ಸಂಸ್ಕೃತಸಾಹಿತ್ಯದಲ್ಲಿವೆ. ಜೀವಕ 
ನೆಂಬ ನೇತ್ರವೈದ್ಯನು ಅಕ್ಷಿಪಟಲದಲ್ಲಿ ರೋಗರಹಿತವಾದ ಪಾಪಯನ್ನು 
ಜೋಡಿಸುತ್ತಿದ್ದನೆಂದು ಬೌಧ್ದಗೃಂಥಗಳಲ್ಲಿ ಬರೆದಿದೆ. 


ಕಾಮಶಾಸ್ತ್ರ- ನಾಲ್ಕು ಪುರುಷಾರ್ಥಗಳಲ್ಲಿ ಕಾಮವನ್ನು ಒಂದೆಂದು 
ಪರಿಗಣಿಸಿದ ನಮ್ಮ ಪ್ರಾಚೀನರು ಎಲ್ಲರ ಅನುಭವದಿಂದ ಸಿದ್ದವಾದ ಪ್ರತ್ಯಕ್ಷ 
ಲೌಕಿಕಾನುಭವವನ್ನು ಉದಾಸೀನಮಾಹಲಿಲ್ಲವೆಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. 


ಕರ್ಪೂರ ಇವ ದಗ್ದೋಪಿ ಶಕ್ತಿಮಾನ್‌ ಯೋ ಜನೇ ಜನೇ | 
ನಮೋಸ್ತವಾರ್ಯವೀರ್ಯಾಯ ತಸ ೈ ಮಕರಕೇತವೇ ॥ 


ಕರ್ಪೂರದಂತೆ ಉರಿದು ಇಲ್ಲವಾದರೂ ಸಹ ಯಾವನು ಎಲ್ಲರಲ್ಲಿಯೂ 
ಶಕ್ತಿವಂತನೋ ಅಂಥ' ತಡೆಯಲಾಗದ ಪರಾಕ್ರಮವುಳ್ಳ ಆ ಮನ್ಮಥನಿಗೆ ನಮಸ್ಥಾರ- 
ಎಂಬ ಕವಿಯೊಬ್ಬನ ಉದ್ದಾರದ ಬಗ್ಗೆ ಯಾವಎನಿಗೂ ಯಾವಳಿಗೂ ಭಿನ್ನಾಭಿಪ್ರಾಯ 
ವಿರಲಾರದು. ಆದರೆ ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವು ನಾನಾಗಿಬ್ಬೇನೆ (ಭ.ಗೀ.) ಎಂದು 
ಭಗವತನಿಂದ ಕಾಮವು ಹತೋಟಿಯಲ್ಲಿ ಇಹಲ್ಲಟ್ಟಿತೇ ಹೂರತು ದೂರಮಾಡಲ್ಪಹ 
ಲಿಲ್ಲವೆಂಬುದು ಭಾರತದ ಹಿರಿಮೆ. ಇದನ್ನು ಮನಸ್ಸಿನಲ್ಲಿಟ್ಟುಕೂಂಡೇ 
ವಾತ್ಸ್ಯಾಯನಮಹರ್ಷಿಯು ಕಾಮಶಾಸ್ತವನ್ನು ವಿರಚಿಸಿದ್ದಾನೆ. ಅನಂಗರಂಗ, 
ರತಿರಹಸ್ಯ- ಮುಂತಾದ ಇನ್ನೂ ಅನೇಕ ಗ್ರಂಥಗಳೂ ಕಾಣಬರುತ್ತವೆ. ದತ್ತಕ, 
ದೀರ್ಫಚಾರಾಯಣ, ಘೋಟಮುಖ, ಕೊಕ್ಕೋಕ-ಮುಂತಾದವರೆಲ್ಲ ಈ ಶಾಸ್ತ್ರದ 
ಮೇಲೆ ಅನೇಕ ಗ್ರಂಥಗಳನ್ನು ಬರದರು. 


ಆಧುನಿಕ ಮನಃಶಾಸ್ತ್ರಜ್ಞರಾದ ಫ್ರಾಯ್ಡ್‌, ಆಹ್ಸರ್‌-ಮತ್ತಿತರರು ಎತ್ತಿರುವ 


152 ಸಂಸ್ಕೃತವೂ ಸಂಸ್ಕೃತಿಯೂ 


ಕೆಲವು ಸಮಸ್ಯೆಗಳಿಗೆ ಸಮಂಜಸವಾದ ಉತ್ತರಗಳು ಕಾಮಶಾಸ್ತ್ರ ಗ್ರಂಥಗಳಲ್ಲಿವೆ 
ಯೆಂದು ಮನಶಾಸ್ತ್ರಜ್ಞರೇ ಹೀಳುತ್ತಾರೆ. 


ವಾಣಿಜ್ಯ:- ಪ್ರತಿಯೊಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯೂ ವ್ಯಾಪಾರ 
ವಹಿವಾಟನ್ನು ಆಧರಿಸಿರುತ್ತದೆಯಷ್ಪ. ನಮ್ಮ ಪ್ರಾಚೀನರೂ ಇದನ್ನು ಉಪೇಕ್ಷೆ 
ಮಾಡಲಿಲ್ಲ. ಕೃಷಿ ಪಶುಪಾಲನೆ, ವಾಣಿಜ್ಯ-ಇವು ವೈಶ್ಯರ ಸಹಜವೃತ್ತಿ-ಎಂದಿದೆ 
ಭಗವಧ್ಲೀತೆ. ಧರ್ಮಶಾಸ್ತ್ರಗಳಲ್ಲಿ ವಾಣಿಜ್ಯಪ್ರಕಾರಗಳು ವಿವರಿಸಲ್ಪಟ್ಟಿವೆ. 
ಪ್ರಾಚೀನವಾಣಿಜ್ಯವನ್ನು ಕುರಿತು ಪುಸ್ತಕಗಳೂ ಪ್ರಕಟವಾಗಿವೆ. 


ಸಂಗೀತ ಮತ್ತು ನೃತ್ಯ:- ಪಂಡಿತರಿಂದ ಹಿಡಿದು ಪಾಮರರವರೆಗೆ ಎಲ್ಲ 
ಜನರ ಅಭಿನಂದನೆಗೆ ಪಾತ್ರವಾದ, ಆನಂದಕ್ಕೆ ಕಾರಣವಾಗಿರುವ ಎರಹು 
ಶ್ರೇಷ್ಠಕಲೆಗಳಾದ ನೃತ್ಯ- ಸಂಗೀತಗಳು ಸಂಸ್ಕೃತಸಾಹಿತ್ಯದಿಂದ ಆವಿರ್ಭವಿಸಿ 
ಬೃಹದಾಕಾರವನ್ನು ತಳದವು-ಎಂಬುದು ಎಷ್ಟೋ ಜನರಿಗೆ ಗೊತ್ತೇಇಲ್ಲ. ಸಂಗೀತ 
ರತ್ನಾಕರ, ಸಂಗೀತದರ್ಪಣ, ಸಂಗೀತಸುಧಾಕರ, ಬೃಹಧ್ದೇಶಿ, ಸಂಗೀತಮುಕ್ತಾಎಳೀ, 
ಚತುರ್ದಂಡಿಪ್ರಕಾಶಿಕಾ, . ರಾಗವಿಬೋಧ, ದತ್ತಿಲಮ್‌-ಮುಂತಾದ ಅನೇಕ 
ಸಂಸ್ಕೃತಗ್ರಂಥಗಳು ಭಾರತೀಯ ಸಂಗೀತಕಲೆಯನ್ನು ವಿಸ್ತಾರವಾಗಿ ವರ್ಣಿಸಿವೆ. 
ಸಾಮವೇದವು ಸಂಗೀತವನ್ನು ಆಧರಿಸಿದೆ. ಅಲ್ಲಿ ಸ-ರಿ-ಗ-ಮ-ಪ-ದ-ನಿ-ಸಗಳು 
ಪ್ರಯುಕ್ತವಾಗಿವೆ. ಗಂಧರ್ವವೇದವು ಒಂದು ಉಪವೇದವೆನಿಸಿದೆ. ಸಂಗೀತ 
ಗ್ರಂಥಗಳು ಷಡ್ರ್ತ- ಮುಂತಾದ ಸಪ್ತಸ್ತರಗಳನ್ನೂ ಧ್ರುವ-ಮೊದಲಾದ ತಾಳಭೇದ 
ಗಳನ್ನೂ ಶುದ್ಧಸಂಕೀರ್ಣಶ್ರುತಿರಾಗ-ಮುಂತಾದವುಗಳನ್ನೂ ನಿರೂಪಿಸುತ್ತವೆ. ವೀಣೆ, 
ಮೃದಂಗ,-ಮುಂತಾದ ನಾನಾವಾದ್ಯಗಳು ಅಲ್ಲಿ ಬಣ್ಣಿಸಲ್ಪಟ್ಟೆವೆ.. ಕರ್ನಾಟಕ 
ಸಂಗೀತ-ಹಿಂದೂಸ್ತಾನಿಸಂಗೀತ-ಎಂಬ ಎರಡು ಪದ್ದತಿಗಳಿಗೆ ಭರತಸಂಹಿತೆ, 
ಹನುಮತ್ತಿಂಹಿತೆ-ಎಂಬ ಎರಡು ಗ್ರಂಥಗಳೇ ಆಧಾರ. ಸಂಸ್ಕೃತದಲ್ಲಿ ಸಂಗೀತಶಾಸ್ತ್ರವು 
ವಿಪುಲವಾಗಿದೆ. 


ಹೀಗೆಯೇ ಭರತಮುನಿಯ ನಾಟ್ಯಶಾಸ್ತ್ರವೂ ನಾಟ್ಯ ನೃತ್ಯ, ನೃತ್ತಿಲಾಸ್ಯ 
ತಾಂಹವ-ಮುಂತಾದ ನೃತ್ಯಭೇದಗಳನ್ನು ಕಾರಣ, ಅಂಗಹಾರ, ಭಂಗಿ-ಮುಂತಾದ 
ಪರಿಕರಗಳೂಂದಿಗೆ ಪ್ರತಿಪಾದಿಸುತ್ತದೆ. ಅಭಿನಯದರ್ಪಣ-ಮುಂತಾದ ನಾಟ್ಯ 
ಗ್ರಂಥಗಳು ಸಂಸ್ಕೃತದಲ್ಲಿ ರಚಿತವಾಗಿವೆ. ಇಂದಿನ ಕಾಲದಲ್ಲಿ ಈ ಶಾಸ್ತ್ರವನ್ನು ಅರಿಯದ 
ಅಜ್ಜರು, ಸೋಮಾರಿಗಳು-ಹೂಸಕುಣಿತಗಳನ್ನೂ ವಿಕಾರಗಾನಗಳನ್ನೂ ಆರಂಭಿಸಿ 
ಜನರ ಶಾಸ್ತ್ರಾಭಿರುಜಯನ್ನು ಹಾಳುಮಾಡಿರುವದು ಶೋಚನಿಯ ಸಂಗತಿಯಾಗಿದೆ. 


ಸಂಸ್ಕೃತಸಾಹಿತ್ಯ ದಲ್ಲಿ ಸಾರ್ವಲ್‌ೌಕಿಕದೃಪ್ಪಿ 153 


ಸಾಹಿತ್ಯ:- ಕಲೆಗಳಲ್ಲಿ ಇದು ಮೂರ್ಧನ್ಯಪ್ರಾಯವಾಗಿದ್ದು ಸಹೃದಯರಿಗೆ 
ಮಾತ್ರ ಅರಿವಾಗುವದು ಕವಿಕೃತಿಯಾದ ಕಾವ್ಯ. ಬುಧ್ದಿಯುಳ್ಳ ಯಾರು ತಾನೆ 
ಕಾವ್ಯದಲ್ಲಿ ಆ ಆನಂದವನ್ನು ಅನುಭವಿಸುವದಿಲ್ಲ? ಸಂಸ್ಕೃತಸಾಹಿತ್ಯದಲ್ಲಿಯಾದರೋ, 
ವಾಲ್ಯೀಕೆ, ವ್ಯಾಸ, ಭಾಸ, ಕಾಳಿದಾಸ, ಭವಭೂತಿ, ಬಾಣಭಟ್ಟ-ಮುಂತಾದವರಿಂದ 
ವಿಸ್ತಾರಗೊಂಡ ಕಾವ್ಯಪ್ರಪಂಚವು ಪ್ರಸಿದ್ಧವೇ ಇದೆ. ರಾಮಾಯಣ-ಮಹಾಭಾರತ 
ಗಳಂತೂ ಭಾರತದೇಶ ಮಾತ್ರವಲ್ಲ, ಇಡೀ ವಿಶ್ಚದ ಭಾಗ್ಯವೆಂದೇ ಬಗೆಯಬೇಕು. 
ಮಧುರನೆಂಬ ಕನ್ನಡ ಕವಿಯೊಬ್ಬನು ಹೀಗೆ ಹೇಳಿದ್ದಾನೆ. 


ಬೆಲೆಯಿಂದಕ್ಕುಮೆ ಕೃತಿ ಗಾವಿಲ । ಭುವನದ ಭಾಗ್ಯದಿಂದ ಮಕ್ಕುಂ ನೋಡಲ್‌ | 
ಬೆಲೆಗೊಟ್ಟುತಾರ ಮಧುವಂ | ಮಲಯಾನಿಲಂ ಮನೋಜನಂ ಕ್‌ಮುದೀಯಂ॥ 


ಇದರ ಅರ್ಥವೇನೆಂದರೆ: “ಎಲ್ಲ ಮೂಢ, ಹಣದ ದುರಾಸೆಯಿಂದ 
ಉತ್ತಮ ಕಾವ್ಯವೆಂದೂ ಹೂರಬರುವದಿಲ್ಲ. ಆದರ ಭುವನದ ಭಾಗ್ಯದಿಂದ ಕಾವ್ಯವು 
ಉಂಟಾಗುತ್ತದೆ, ಏಸಂತಖತುವನ್ನಾಗಲಿ, ಮಲಯದ ತಂಗಾಳಿಯನ್ನಾಗಲಿ, 
ಮನ್ಣಭನನ್ನಾಗಲಿ ಅಧವಾ ಬೆಳದಿಂಗಳನ್ನಾಗಲಿ ಹಣದಿಂದ ಎಂದಾದರೂ ಕೂಳ್ಳಲು 
ಸಾಧ್ಯವಿದೆಯ"?”' 


ಅಲಂಕಾರಶಾಸ್ತ್ರವೆಂಬ ಕಾವ್ಯಮೀಮಾಂಸಾಶಾಸ್ತ್ರವು ಸಾಹಿತ್ಯವಿದ್ಯೆಯ ಒಂದು 
ವಿಧಾನ. ಆನಂದವರ್ಧನ, ಅಭಿನವಗುಪ್ರ ಮಮ್ಮಟ, ಭಾಮಹ, ದಂಡಿ, ಕುಂತಕ 
ಅಪ್ಲ್ಪಯ್ಯದೀಕ್ಷಿತ, ಜಗನ್ನಾಥ-ಮುಂತಾದ ಕಾವ್ಯಮೀಮಾಂಸಕರು ಈ ಶಾಸ್ತ್ರವನ್ನು 
ವಿಸ್ತಾರವಾಗಿ ಬೆಳೆಸಿದ್ದಾರೆ. ಈ ಶಾಸ್ತ್ರವು ಕವಿಗಳಿಗೆ ಶಿಕ್ಷಣನೀಡುವದು ಮಾತ್ರವಲ್ಲದೆ 
ಕಾವ್ಯವನ್ನು ಹೇಗೆ ಆಸ್ಪಾದಿಸಬೇಕೆಂದು ಸಹೃದಯರಿಗೂ ತಿಳಿಸಿಕೊಡುತ್ತದೆ. ಸಂಸ್ಕೃತದಲ್ಲಿ 
ಶಬ್ದಚಿತ್ರವೆಂಬ ಕಾವ್ಯಭೇದವೊಂದಿದೆ. ಅನುಪ್ರಾಸ ಯಮಕ, ಸರ್ವತೋಭದ, 
ಗತಪ್ರತ್ಯಾಗತ, ಏಕಾಕ್ಷರೀ, ದ್ರ (ಕ್ಷರ, ಮುರಜಬಂಧ, ಚಕ್ರಬಂಧ, ಗೋಮೂತ್ರಿಕಾ 
ಬಂಧ, ಅತಾಲವು, ಆಕ್ಷರಚ್ಯುತಕ, ಬಿಂದುಚ್ಯುತಕ, ಮಾತ್ರಾಚ್ಯುತಕ, ಕ್ರಿಯಾಗುಪ್ತ, 
ಕಾರಕಗುಪ್ತ ಸಮಸ್ಯಾ, ಅಂತರಾಲಾಪ, ಬಹಿರಾಲಾಪ ಮುಂತಾದ ಅನೇಕ 
ವಿದ್ಯಾವಿನೋದ ಪ್ರಕಾರಗಳು ಸಂಸ್ಕೃತದಲ್ಲಿವೆ. ಅನ್ಯೋಕ್ತಿಯಂಬುದೂಂದು 
ಅರ್ಥಾಲಂಕಾರದ ಪ್ರಕಾರವು. 

ವಾಸ್ತುಶಿಲ್ಪದಲ್ಲಿ ಮಾನಸಾರ, ಮನುಷ್ಯಾಲಯ ಚಂದ್ರಿಕಾ, ವಾಸ್ತುವಿದ್ಯಾ 
ಶಿಲ್ಪರತ್ನ, ಮಯಮತ, ಕಾಶ್ಯಪಶಿಲ್ಲ , ಅಭಿಲಷಿತಾರ್ಥ ಚಿಂತಾಮಣಿ, ಸಮರಾಂಗಣ 
ಸೂತ್ರಧಾರ-ಇತ್ಯಾದಿ ಕೃತಿಗಳು ವಿಖ್ಯಾತವಾಗಿವ. ಇವುಗಳಲ್ಲಿ ರಾಜಧಾನಿ, ಪಟ್ಟಣ, 


1೨4 ಸಂಸ್ಕೃತವೂ ಸಂಸ್ಕೃತಿಯೂ 


ಮತ್ತು ಹಳ್ಳಿಗಳ ನಿರ್ಮಾಣಗಳನ್ನು ಹೇಳಲಾಗಿದೆ. ಜನಸಂಖ್ಯೆಗೆ ಅನುಗುಣವಾಗಿ 
ಸರ್ವತೋಭದ, ನಂದ್ಯಾವರ್ತ, ಪದ್ಧಕ, ಸ್ಪಸ್ತಿಕ, ಚತುರ್ಮುಖ, ಮುಂತಾದವು 
ನಗರಾದಿಗಳ ಆಕಾರಗಳು, ಸೇನೆಯನ್ನು ಇರಿಸಲು ಸ್ಫಂಧಾವಾರ, ನಿಗಮ, 
ಶಿಬಿರ-ಮುಂತಾದ ವಿಶಿಷ್ಟರಚನೆಗಳೂ ಇವೆ. ಇಟ್ಟಿಗೆ ಮಾಡುವಿಕೆ, ಸಿಮೆಂಟಿನಂಥ 
ವಜ್ರಲೇಪದ ತಯಾರಿಕೆ-ಮುಂತಾದ ವಿಚಾರಗಳು ಇಲ್ಲಿ ತಿಳಿಸಲ್ಪಟ್ಟಿವೆ. ದ್ರಾವಿಡ, 
ಸಾಗರ, ವೇಸರ-ಎಂಬ ದೇವಾಲಯದ ಪ್ರಕಾರಗಳೂ, ಮನೆಗಳ, ಅರಮನೆಗಳ, 
ಕಂಬಗಳ ರಚನೆ, ನಾನಾ ಅಳತೆಗಳಿಗೆ ಅನುಗುಣವಾಗಿ ವಿವಿಧ ದೇವತಾವಿಗ್ರಹಗಳ 
ತಯಾರಿಕೆ ಮುಂತಾದವೆಲ್ಲ ಈ ಗ್ರಂಥಗಳಲ್ಲಿ ಪ್ರತಿಪಾದಿತವಾಗಿವೆ, 'ಅಭಿಲಷಿತಾರ್ಥ 
ಚಿಂತಾಮಣಿ' ಎಂಬ ಗಂಥದಲ್ಲಿ ಚಿತ್ರಲೇಖನಪದ್ದತಿಯು ವಿಸ್ತಾರವಾಗಿ ವಿವರಿಸಲ್ಪಟ್ಟಿದೆ. 


ಇನ್ನು ಹೆಚ್ಚು ಬೆಳಸುವದೇಕೆ"? ಹಿಂದಿನ ಕಾಲದಲ್ಲಿ ಮಾನವನ ಜೀವನಕ್ಕೆ 
ಉಪಯೋಗಕರವಾಗಿದ್ದ ಏನೇನು ವಿಷಯಗಳಿದ್ದವೋ ಅವೆಲ್ಲ ಸಂಸ್ಕೃತಸಾಹಿತ್ಯದಲ್ಲಿ 
ಪ್ರತಿಪಾದಿಸಲ್ಪಟ್ಟಿವೆ. ಪಾಕಶಾಸ್ತ್ರ, ಗಂಧವಾದ, ರಸವಿದ್ಯೆ, ನೌಕಾಶಾಸ್ತಗಳೂ ಇವೆ. 
(ವೇಶ್ಯಾವೃತ್ತಿಯನ್ನು ಕುರಿತ ಗ್ರಂಥಗಳೂ ಇವೆ). ನಳಪಾಕಶಾಸ್ತವೆಂಬ ಗ್ರಂಥವೊಂದು 
ಪ್ರಕಟವಾಗಿರುವದನ್ನು ನೋಡಿದ್ದೇನೆ. ಇದುವರೆಗೆ ತಿಳಿಸಿದ ವಿಷಯಗಳಲ್ಲ 
ಅಹಲೋಕದ್ದೇ  ಹೂರತು ಪರಲೋಕದ್ದಲ್ಲ.  ಮನುಷ್ಯಜಾತಿಗೆ ಸಂಬಂಧ 
ಪಟ್ಟದ್ದೆಂಬದ್ಧನ್ನು ಬಿಟ್ಟರೆ ಇಲ್ಲಿ ಎಲ್ಲಿಯೂ ಜಾತಿಮತದ ಗಂಧಗಾಳಿಯೂ ಇಲ್ಲ. 
ಆದ್ದರಿಂದ ಇವೆಲ್ಲ "ಸೆಕ್ಕುಲರ್‌' ಎಂದು ಪರಿಭಾವಿಸಬೇಕು. ಯಾವನು, ಯಾಎಳು 
ಬೇಕಾದರೂ ಎಲ್ಲರೂ ಸಹ ಇದರಲ್ಲಿ ವಿಹರಿಸಬಹುದು. 

ಸಿಕಂದರಧರಾನಾಥಃ ಯವನ್ಯೆಃ ಪ್ರೇರಿತಃ ಪುರಾ। 

ಪುಸ್ತಕಾನಿ ಚ ಸರ್ವಾಣಿ ತೃಣಾನ್ಯಗ್ನಿರಿವಾದಹತ್‌ || 

ಸಿಕಂದರನೆಂಬ (ಇವನು ಅಲೆಗ್ರಾಂಡರ್‌ ಅಲ್ಲ) ಸಿಕಂದರಖಾನನೆಂಬ 
ಮಹಮೃದೀಯ ರಾಜನು ಹಿಂದೆ ಯವನರಿಂದ ಪ್ರೇರಣೆಪಡೆದು ಬೆಂಕಿಯು 
ಹುಲ್ಲನ್ನು ಹೇಗೋ ಹಾಗೆ ಎಲ್ಲಾ ಪುಸ್ತಕಗಳನ್ನೂ ಸುಟ್ಟುಹಾರಿದನು- ಎಂದು 
ದಾಖಲಿಸಿರುವ “"ರಾಜತರಂಗಿಣಿ'' ಎಂಬ ಗ್ರಂಥವು ಇನ್ನೂ ಬದುಕಿರುವಾಗ ಅತಿ 


ಟ್‌ 


ವಿಶಾಲವಾದ ತುಂಬ ಆಳವಾದ ಸಂಸ್ಕೃತಿಸರಸ್ತತಿಯ ಭಾಂಹಾಗಾರದಲ್ಲ- 
ಕತಿ ನಷ್ಟಾಃ ಕತಿ ಶಿಷ್ಟಾಃ ಕತಿ ದೃಷ್ಟಾಮಯೇತಿ ಕೋ ವಕ್ತಾ । 
ದುರ್ಗಹದೂಷಿತಮನಸಾಂ ಸುಗ್ರಹಸಂಪತ್ತಯೇ ಕೃತೋ ಯತ್ನು ॥ 
"ಅಳಿದವು ಎಷ್ಟೊ ಉಳಿದವು ಎಷ್ಟೊ, ನಾನು ಎಷ್ಟೆಲ್ಲ ಕಂಡಿದ್ದೇನ-ಎಂದು 


ಸಂಸ್ಕೃತಸಾಹಿತ್ಯ ದಲ್ಲಿಸಾರ್ವಲ್‌ಕಿಕದೃಷ್ಟಿ 155 


ಹೇಳುವವರಾರು"? ದುರ್ಬುದ್ಧಿಯಿಂದ ಕೂಡಿದವರಿಗೆ ಸದ್ದುದ್ದಿಯುಂಟುಮಾಡಲು 
ಪ್ರಯತ್ನಪಟ್ಟಿದ್ದೇನೆ.'' 

ಇನ್ನೂ ಏನೆಂದರೆ ಈ ಪ್ರಪಂಚದಲ್ಲಿ ವಿಶ್ಚರಹಸ್ಯವನ್ನು ಕಾಣುವ 
ಕುತೂಹಲವುಳ್ಳ ತತ್ತ್ವಾ ನ್ಷೇಷಣತತ್ವರರಾದ ಮೇಧಾವಿಪುರುಷ ಶ್ರೇಷ್ಠರು ಅನೇಕ 
ಮಂದಿ ಇದ್ದಾರೆ. ಅಂಥವರ ಸರ್ವಂಕಷ, ಸರ್ವಂಸಹ ಬುದ್ಧಿಯು ಅಲ್ಲವಾದ ಮೆದು 
ಆಹಾರದಿಂದ ತೃಪ್ತಿಹೊಂದದು. ಅಂಥವರ ಜ್ಞಾನತೃಷೆಯನ್ನು ತಣಿಸಲು ವಿಸ್ತಾರವಾದ 
ದರ್ಶನಶಾಸ್ತ್ರಗಳೂ ಸಂಸ್ಕೃತದಲ್ಲಿವೆ. ಪ್ರತೀತ್ಯಸಮುತ್ತಾದ, ಪ್ರಜ್ಞಾಪಾರಮಿತಾ- 
ಮುಂತಾದ ತರ್ಕಕರ್ಕಶ ವಿಚಾರಗರ್ಭಿತ ಬಾದಧ್ದದರ್ಶನಗಳಲ್ಲಿ ತಾವು ಯಥೇಷ್ಟವಾಗಿ 
ವಿಹರಿಸಿರಿ. ಸಪ್ತಭಂಗೀನಯ, ಮತ್ತಿತರ ಪಥಕಲ್ಪನಾಧುರಂಧರವಾದ 
ಜೈನದರ್ಶನವೂ ಇದೆ. 


ಆನ್ವೀಕ್ಷಕೀ-ಎಂದೂ ತರ್ಕಶಾಸ್ತ್ರವೆಂದೂ ಹೇಳಲಾಗುವ ನ್ಯಾಯ- ವೈಶೇಷಿಕ 
ದರ್ಶನದಲ್ಲಿ ಇಡಿಯ ಆಯುಷ್ಯವನ್ನು ಕಳೆಯಲು ಸಾಧ್ಯ. ಹುಚ್ಚಿನ ಶಕ್ತಿಯಿದ್ದರೆ 
ಜಗದೀಶ, ಗದಾಧರ-ಇವರ ಗೃಂಥಗಳೂಂದಿಗೆ ಮಲ್ಲಯುದ್ದಮಾಡಿರಿ, 
ಪರಮಾರ್ಥವಿಚಾರದಲ್ಲಿ ಆಸಕ್ತಿಯಿದ್ದರೆ ದೊಡ್ಡ ಸಾಂಖ್ಯಶಾಸ್ತವೇ ಇದೆ, ಅಥವಾ 
ಪರಮಾರ್ಥಸಾಧನೆಯ ಸಾಮಗ್ರಿಯ ಅವಶ್ಯಕತೆಯಿದ್ದರೆ ಯೋಗದರ್ಶನವನ್ನು 
ಸಮೀಕಿಸಿರಿ. ಅದರದೇ ಅಂಗವಾದ ಹಠಯೋಗವು ಆರೋಗ್ಯ-ಮುಂತಾದ 
ಲೌಕಿಕಫಲವನ್ನು ಉಂಟುಮಾಹವಂಥದ್ದು- ಎಂಬುದು ವಿಶೇಷ ವೇದಾಂತ 
ದರ್ಶನಕ್ಕೂ ಬಾಗಿಲು ಎಲ್ಲರಿಗೂ ತೆರೆದೇ ಇದೆ. ಜ್ಞಾನವನ್ನು ಕೋಲುಹಿಡಿದು 
ತಡೆಯಲಾಗುವದಿಲ್ಲ. ನಿಜವೇನೆಂದರೆ ಎಲ್ಲಾ ಜನರ ಸುಖಾಭಿಲಾಷಯನ್ನೂ 
ಸರ್ವಧರ್ಮಸಮನ್ನಯವನ್ನೂ ಮಹಾತ್ಮರು ತೋರಿಸಿದ್ದಾರೆ. 

ಶ್ರೋತವ್ಯಃ ಸೌಗತೋ ಧರ್ಮಃ ಸ್ಫರ್ಶವ್ಯಃ ಪುನರಾರ್ಹತಃ । 

ವೃದಿಕೋ ವ್ಯವಹರ್ತವ್ಯಃ ಧ್ಯಾತವ್ಯಃ ಪರಮಶಿವ: ॥ 

ಬೌದ್ಧಧರ್ಮವನ್ನು ಕೇಳಬೇಕು, ಜೈನಧರ್ಮವನ್ನು ನೆನಪಿನಲ್ಲಿಹಬೇಕು, 
ವೈದಿಕಜೀವನವನ್ನು ನಡೆಸಬೇಕು, ಪರಶಿಎನನ್ನು ಧ್ಯಾನಮಾಹಬೇಕು- ಎಂಬ 
ಸರ್ವಧರ್ಮಸಮನ್ನಯವನ್ನು ಅಭಿನವಗುಪ್ತಾಚಾರ್ಯರು ತಿಳಿಸಿದ್ದಾರೆ. ಸಂಸ್ಕೃತವು 
ಅಮೃತ, ಅದರಲ್ಲಿ ಏನು ಬೇಕಾದರೂ ಇದೆ. ಅಂಥದ್ದನ್ನು ಕುಡಿದು ತೃಪ್ತರಾಗಿರಿ. 
ಸಾರವಿಲ್ಲದ ಗಂಜಿಯಿಂದ ಆಗಬೇಕಾದದ್ದೇನು? 


ಜೇ ಜೇ ೫ ೫% ೫ 


1೨೦ ಸಂಸ್ಕೃತವೂ ಸಂಸ್ಕೃತಿಯೂ 


51. ಸರ್ವಭಾಷಾಸರಸನ್ವತೀ 
(ಡಾ|| ಹಾ.ಮಾ. ನಾಯಕರ ಲೇಖನದಿಂದ ಆಯ್ದಭಾಗ) 


ಭಾಷ ನಮ್ಮ ಪಾಲಿಗೆ ಲಭ್ಯವಾಗಿರುವ ಒಂದು ದಿವ್ಯ ವರ. ಮನುಷ್ಯನನ್ನು 
ಮಿಕ್ಕ ಪ್ರಾಣಿಗಳಿಂದ ಬೇರ್ಪಡಿಸಿದ ಒಂದು ಪ್ರಧಾನ ಲಕ್ಷಣ. ನಮ್ಮ ಯೋಜನೆ, 
ಆಲೋಚನೆಗಳು, ಆಸೆ, ಅನಿಸಿಕೆಗಳು, ಭಾವ, ಭಾವನೆಗಳು ಒಡಮೂಹುವದು 
ಭಾಷೆಯಲ್ಲಿ. ಭಾಷೆ ಅವ್ಯಕ್ತಮನಸ್ಸಿನ ವ್ಯಕ್ತರೂಪ. ಸಂಪ್ರದಾಯ, ಸಾಹಿತ್ಯಗಳು 
ನಿಂತು ಬಂದಿರುವದು ಅದರ ಮೂಲಕ. ಭಾಷೆ ಇಲ್ಲದೆ ಬದುಕಿಲ್ಲ. ನಮ್ಮ ನನ್ನ 
ಮೊನ್ನೆಗಳಲ್ಲ ಭಾಷೆಯಿಂದಲೇ ಇಂದೂ ಉಳಿದಿವೆ. 

ಸಂಪದ್ಯುಕ್ತಸಾಹಿತ್ಯವನ್ನುಳ್ಳ ಭಾಷೆಗಳು ಅನೇಕ. ಸಂಪರ್ಕಸಾಧನ 
ಮಾತ್ರವಾಗಿ ಉಳಿದ ಭಾಷೆಗಳು ಹಲವು. ಕೆಲವು ಭಾಷೆಗಳಿಗೆ ಸಮಾಜದಲ್ಲಿ, 
ರಾಷ್ಟ್ರಜೀವನದಲ್ಲಿ ವಿಶೇಷಸ್ಥಾನಮಾನಗಳುಂಟು. ಮತ್ತೆ ಕಲವು ನಿರ್ಲಕ್ಷ 5ರ ಒಳಗಾಗಿ 
ತಿರಸ್ಛೃತಗೊಂಡಿರುವದೂ ಉಂಟು. ವಿಜ್ಞಾನ, ವಾಣಿಜ್ಯ, ವಿದ್ಯಾಭ್ಯಾಸಗಳ ನೆಪದಲ್ಲಿ 
ಕೆಲವು ಭಾಷೆಗಳಲ್ಲಿ ಉಪಭಾಷಗಳ ವರ್ಣವೃವಿಧ್ಯ, ವೈಭವ-ಉಂಟು. ಕಲವು 
ಭಾಷೆಗಳಲ್ಲಿ ಒಣ ಏಕತಾನತೆ ತಾನೇ ತಾನಾಗಿರುವದುಂಟು. 

ಭಾಷಗಳು ಒಂದು ಮಾಧ್ಯಮ ಅಷ್ಟ. ಎಲ್ಲರಿಗೂ ಅವರವರ ಭಾಷಗಳು 
ಪ್ರಿಯವಾದವು. ಹತ್ತಿರವಾದವು. ಉಪಯುಕ್ತತೆಯ ದೃಷ್ಟಿಯಲ್ಲಿ ಒಬ್ಬೊಬ್ಬರಿಗೆ 
ಒಂದೊಂದು ಹೆಚ್ಚು ಪ್ರಿಯ ಎನಿಸಬಹುದು. ಬಹುಭಾಷಗಳ ದೇಶವಾದ ನಮ್ಮಲ್ಲಿ 
ಭಾಷೆಗಳ ಬಗೆಗೆ ನಮ್ಮ ಜನರ ತಿಳಿವಳಿಕೆ ಸ್ಪಷ್ಟವಾದಲ್ಲಿ, ನೇರವಾದಲ್ಲಿ, ಎಷ್ಟೋ ಉದ್ದೇಗ- 
ಮಾತ್ತರ್ಯಗಳು ಕಡಿಮೆಯಾಗುತ್ತವೆ, ಸಂಘರ್ಷದ ತೀವ್ರತೆ ಇಳಿಮುಖವಾಗುತ್ತದೆ. 

ಭಾಷಯ ಸಾಮಾನ್ಯ ಲಕ್ಷಣ ಎಂದರೆ ಅದರ ಸಂವಹನಗುಣ; ತಿಳಿಸುವ 
ಲಕ್ಷಣ. ವಾಸ್ತವವಾಗಿ ಭಾಷೆಗಳಲ್ಲಿ ಮೇಲುಕೀಳುಗಳಿಲ್ಲ. ಈ ಗುಣವನ್ನು ನಮ್ಮ ಕಣ್ಣು 
ನೇರಕ್ಕೆ ನಾವು ಆರೋಪಿಸಿಕೊಂಡಿರುವದು. ಇದರಿಂದ ಈ ಭಾಷ, ಆ ಭಾಷ ಎಂದು 
ಕೈಮಾಡಿತೋರಿಸುತ್ತಿದ್ದೇವೆ. ಜಗಳ ವೈಮನಸ್ಸುಗಳಿಗೆ ಹಾದಿಹಾಕುತ್ತಿದ್ದೇವೆ. ಎಲ್ಲಾ 
ಭಾಷೆಗಳೂ ಮಾಡುವ ಕೆಲಸ ಒಂದೇ ಎಂಬುದನ್ನು ನಾವು ಮರತಿಬ್ದೇವೆ. 

ವಿದ್ಯಾ5ದೇವತೆ ಸರಸ್ಸತೀ ಸಕಲಭಾಷಾತ್ಮಕಳು. ಅವಳು ಯಾವ ಒಂದು 
ಭಾಷೆಗೆ ಮೀಸಲಾದವಳಲ್ಲ. ಸರ್ವಭಾಷಾಸರಸ್ಪತೀ ಎಂಬುದೊಂದು ಕನ್ನಡಿಗರ 
ಕಲ್ಪನೆ. ಅದನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರುವುದು ಎಲ್ಲ ಕಾಲಕ್ಕೂ ಶ್ರೇಯಸ್ಕರ. 
ನಮಗೆ ಮಾತ್ರವಲ್ಲ-ರಾಷ್ಟ್ರಜೀವನಕ್ಕೆ ಕೂಡ. ಎಸ ಯಸ ॥ಿ 


| 


52. ಅಮರಭಾರತಿ 


ಆ ಭಾಷೆಯು ನನಗೆ ಹಳೆಯದೂ ಆಗಿತ್ತು ಹೂಸದಾಗಿಯೂ ಕಾಣಸಿತು. 
ಸಭೆಯಲ್ಲಿ ಕುಳಿತವರೆಲ್ಲರೂ ಧಾರಾಳವಾಗಿ ಅದನ್ನು ಬಳಸುತ್ತಿದ್ದರು. ನನಗೆ ಅದು 
ಅರ್ಥವಾಗುತ್ತಲೂ ಇತ್ತು. ಆದರೆ ನಾನು ಮಾತ್ರ ಅದನ್ನು ಆಡಿದವನಲ್ಲ. ಇದು 
ಯಾವ ಭಾಷಯೊ! ಎಂದು ಯೋಚಿಸಹತ್ತಿದೆನು. 

ಅವರು ಮಾಡುತ್ತಿದ್ದ ಚರ್ಚಿಯನ್ನು ಆದಷ್ಟುಮಟ್ಟಿಗೂ ಅವರ 
ಭಾಷಯಲ್ಲಿಯೇ ಕನ್ನಡಿಸಿ್ದೇನ. ಪ್ರತ್ಯಯಗಳನ್ನು ಬಿಟ್ಟರ, ಬಲುಮಟ್ಟಿಗೆ ಅವರು 
ಬಳಸುತ್ತಿದ್ದ ಶಬ್ದಗಳನ್ನೇ ಇಲ್ಲಿ ಬಳಸಿದ್ದೇನೆ, ಒಬ್ಬರೆಂದರು; “ಸರ್ವತ್ರ ದೇವನಾಗರೀ 
ಲಿಪಿಯನ್ನೇ ಭಾಷಾಪ್ರಚಾರಕಾರ್ಯಕ್ತಿ ಉಪಯೋಗಿಸಬೇಕು. ದೇವಭಾಷಗೆ ಈ 
ಲಿಪಿಯೇ ಶೋಭಿಸುತ್ತದೆ.” ಅದಕ್ಕೆ ಮತ್ತೊಬ್ಬರು; "ಭಾಷಯನ್ನು ಅಭ್ಯಾಸ 
ಮಾಡಬೇಕೆಂಬ ಇಚ್ಛಯಿದ್ದರ ಲಿಪಿಯೇನೂ ಅಭ್ಯಂತರವಾಗುವದಿಲ್ಲ”' ಈ ಲಿಪಿಯ 
ಪರಿಚಯವಿಲ್ಲದ ಪಂಡಿತರು ಸರ್ವಪ್ರಾಂತಗಳಲ್ಲಿಯೂ ಇರುತ್ತಾರೆ. ಪ್ರಾಂತಲಿಪಿ 
ಯಿದ್ದರೆ ಈ ಭಾಷಯು ಪ್ರಾಂತದ ಜನರಿಗೆ ಸಮೀಪತರವಾಗುತ್ತದೆ. 


ಒಬ್ಬರ ಅಭಿಪ್ರಾಯವು ಹೀಗಿತ್ತು “ಭಾಷೆಯಲ್ಲಿ ಮೂಲಶಬ್ದಗಳನ್ನು 
ಕೆಲವನ್ನು ಆರಿಸಿ ಸುಲಭ ಸಂಸ್ಕೃತವನ್ನು ಮಾಡುವ ಪ್ರಯತ್ನವು ಸಾಧುವಲ್ಲ ; 
ಅದರಿಂದ ಆಕರಗ್ರಂಥಗಳ ಅಭ್ಯಾಸಕ್ಕೆ ವಿಫುವಾಗುತ್ತದೆ” ಎಂದು. ಅದಕ್ಕೆ ಇನ್ನೊಬ್ಬರ 
ಪ್ರತಿವಾದವು ಹೀಗಿತ್ತು: “ಸುಲಭ ಭಾಷೆಯೇ ಜನಾನುರಾಗಕ್ಕೆ ಪಾತ್ರವಾದೀತು. 
'ವಾಕ್ಯದಲ್ಲಿ ಸಂಹಿತೆಯು ಅವರ ವಿವಕ್ಷೆಯಂತೆ ಇರುವದು'- ಎಂಬ ನಿಯಮವೂ 
ಇದೆ. ಇದು ವ್ಯಾವಹಾರಿಕಭಾಷಗೇ ಮುಖ್ಯವಾಗಿ ಅನ್ನಯಿಸತಕ್ಕದ್ದು. 
ಪ್ರೌಥವಿದ್ಯಾರ್ಥಿಗಳು ಆದಷ್ಟು ಸರಳವಾದ ಶೈಲಿಯಲ್ಲಿ ಸಣ್ಣ ಸಣ್ಣ ವಾಕ್ಯಗಳನ್ನು 
ನಿಯಮಬದ್ಧವಾಗಿ ಪ್ರಯೋಗಿಸುವದನ್ನು ಧ್ಯೇಯವಾಗಿಟ್ಟುಕೊಳ್ಳಬೇಕು. ಅಷ್ಟೇ.” 

ಒಬ್ಬರೆಂದರು: “ಪ್ರಾಂಂಭಾಷಯ ಪ್ರಾಚುರ್ಯದಿಂದ ಸಂಸ್ಕೃತವು 
ವನವಾಸಕ್ಕೆ ಹೋಗಬೇಕಾಗುವದು; ಆಗ ಭಾರತದ ಐಕ್ಯವು ನಷ್ಟವಾಗುವದು, ರಾಷ್ಟ್ರ 
ನೀತಿಯಲ್ಲಿ ಕೀಂದ್ರಕ್ಕಿ ಅಠೀನವಾಗಿರುವ ಪ್ರಾಂತಗಳು ಭಾಷಾಸ್ತಾತಂತ್ರ್ಯಿವನ್ನು 
ಪಡೆಯಬೇಕಂಬುದು ವ್ಯಾಹತ. ಭಾರತವು ಜೀವಿಸಿರಬೇಕಾದರೆ ರಾಷ್ಟ್ರ ನೀತಿಗೂ 
ಶಿಕ್ಷಣಕ್ಕೂ ಒಂದೇ ಭಾಷಯಿರುವದು ಅವಶ್ಯ!'' ಆಗ ಮತ್ತೂಬ್ಬರಂದರು; ದೇಶ 
ಭಾಷಾ ಪ್ರಾಮುಖ್ಯದಿಂದ ಸುರಭಾರತಿಗೆ ಯಾವ ಹಾನಿಯೂ ಆಗದು. ದೇಶಭಾಷಾ 


1೨8 ಸಂಸ್ಕೃತವೂ ಸಂಸ್ಕೃತಿಯೂ 


ವಿಕಾಸಕ್ಕೆ ದೇವಭಾಷಾ ಸಹಾಯವು ಅವಶ್ಯವಾಗಿ ಬೇಕೇ ಆಗುವದರಿಂದ ಈ 
ಭಾಷೆಯಲ್ಲಿ ಸಾರ್ವತ್ರಿಕ ಪೂಜ್ಯತೆಯು ಲಭಿಸುವದಕ್ಕೆ ಅವಕಾಶವಾದೀತು. ರಾಷ್ಟ್ರಗಳ 
ಪರಸ್ಪರ ವ್ಯವಹಾರವೂ ಕೇಂದ್ರಸ್ಥಾನದೊಹನೆ ಆಗಬೇಕಾದ ವ್ಯವಹಾರವೂ 
ಸಂಸ್ಕೃತದಲ್ಲಿಯೆ ಆಗಬೇಕಂಬ ನಿರ್ಬಂಧವಿದ್ದರೆ ಸಾಕು.” 


ಒಬ್ಬರೆಂದರು; 'ಸಂಸ್ಕೃತಸಕಲವಿದ್ಯಾನಿಲಯವು ಬೇರೆಯಾಗಬಾರದು: 
ಅದರಿಂದ ಆಗ ದೇಶದ ಸಾಂಸ್ಕೃತಿಕ ಜೀವನಕ್ಕೂ ಈ ಭಾಷಗೆ ಸಂಪರ್ಕವಿಲ್ಲದಂತೆ 
ಆಗುವದು. ಇನ್ನೂಬ್ಬರಂದರು "ಸಂಸ್ಕೃತ ಸಕಲ ವಿದ್ಯಾನಿಲಯವೂ ಸಂಸ್ಕೃತಭಾಷಾ 
ಮೂಲಕವೇ ಶಿಕ್ಷಣವನ್ನು ಕೂಡುವ ಪಾಥವಿದ್ಯಾಶಾಲೆಗಳೂ ಏರ್ಪಟ್ಟರೆ ಭಾರತಕ್ಕೆ 
ಪೂಜ್ಯಸ್ಥಾನವನ್ನು ಕೂಹುವ ಭವನ ನಿರ್ಮಾಣಕ್ಕೆ ವಾಸ್ತುಶಾಂತಿಯಾದಂತೆ.'' ತತ್ಕಾಲಕ್ಕೆ 
ಒಂದು ಭವ್ಯವಾದ ಸಕಲ ವಿದ್ಯಾನಿಲಯವು ಸ್ಥಾಪಿತವಾಗಲಿ. ಅಲ್ಲ ಮುಖ್ಯವಾದ 
ಆಧುನಿಕ ಭಾಷಗಳು, ಆಧುನಿಕ ವಿಜ್ಞಾನಶಾಸ್ತ್ರಗಳು, ದೇಶದ ಇತಿಹಾಸ ಇಷ್ಟು 
ವಿಷಯಗಳನ್ನು ಸಂಸ್ಕೃತ ಭಾಷಯ ದ್ವಾರದಿಂದ ಕಲಿಸುವುದಕ್ಕೆ ಉದ್ಯಮವಾಗಲಿ. 
ಮಿಕ್ಕ ಸಕಲ ವಿದ್ಯಾನಿಲಯಗಳಲ್ಲಿ ಗಣಿತ, ಜ್ಯೋತಿಷ್ಯ, ವ್ಯಾಕರಣ, ತರ್ಕ, 
ವಿಜ್ಞಾನಶಾಸ್ತ್ರದ ವಿಭಾಗಗಳು- ಮುಂತಾದವನ್ನು ಬೋsಸುವವರಿಗೆ ಸಹಾಯಕವಾಗಿ 
ಆಯಾ ವಿಷಯಗಳನ್ನು ಪ್ರತಿಪಾದಿಸುವ ಪ್ರಾಚೀನಗ್ರಂಥಗಳ ಪುಸ್ತಕ ಭಂಡಾರವೂ 
ಸಹಾಯಕ ಪಂಡಿತರೂ ಇರಲೇಬೇಕು. ಪ್ರಾಚೀನರ ಅಭಿಪ್ರಾಯಗಳೂ ಅವಶ್ಯವಾಗಿ 
ಅಲ್ಲಿರುವವರಿಗೆ ಪರಿಚಿತವಾಗಿರಲೇಬೇಕಂಬ ನಿರ್ಬಂಧವಾಗಲಿ! 


ಚರ್ಚೆಯ ಸಮಾಪ್ತವಾಗುತ್ತಲೂ ನಾನು ಒಬ್ಬ ವಿದ್ದಾಂಸರನ್ನು "ಇದು 
ಯಾವ ಭಾಷ, ಸ್ವಾಮಿ, ತಾವೆಲ್ಲ ಆಡುತ್ತಿರುವದು? ನನಗೂ ಅರ್ಥಿವಾಗುತ್ತಿದೆಯಲ್ಲ! 
ಈ ಭಾಷೆಯನ್ನು ಕಲಿಯುಎದಕ್ಕೆ ಸಹಾಯಕ ಗ್ರಂಥಗಳೇನಾದರೂ ಇವೆಯೆ? ಎಂದು 
ಕೇಳಿದೆ. ಅದಕ್ಕೆ ಅವರು ಆಶ್ಚರ್ಯಸೂಚಕವಾದ ಮುಖಮುದ್ರೆಯಿಂದ ಇದೇನು! 
ನಿಮಗೆ  ಅಮರಭಾಷಯ ಪರಿಚಯವಿಲ್ಲವ?. ಈ ಭಾಷೆಯು ನರರನ್ನು 
ಅಮರಸ್ಥಾನಕ್ಜೇರಿಸುವ ಭಾಷಯಲ್ಲವೆ% ಮಾನವಜಾತಿಯ ವಿವಿಧಸಂಸ್ಕೃತಿಗಳಿಗೆಲ್ಲ 
ಪ್ರಚೋದನೆಯನ್ನು ಕೊಟ್ಟಿರುವ ಅಮರಸಂಸ್ಕೃತಿಯ ಉಗಮ ಸ್ಥಾನವಿದಲ್ಲವ"? 
ಭಾರತದ ಆಧುನಿಕ ದೇಶಭಾಷಗಳಿಗೆ ಮಾತೃವಾಗಿರುವ ಅಥವಾ ಭಾತ್ರಿಯಾಗಿರುವ 
ಭಾರತಿಯಿದಲ್ಲವ% ಈಗಿನ ನಾಗರೀಕದೇಶಗಳಲ್ಲಲ್ಲ ವಿದ್ಯಾವಂತರು ಆದರದಿಂದ 
ಕಲಿಯಲುತ್ತುಕರಾಗಿರುವ ಭಾಷಯಿದಲ್ಲವೆ? ಈ ಅಮರವಾಣಿಯನ್ನು ಅಭ್ಯಾಸ 


ಸಂಸ್ಕೃತಕ್ಕೆ ಆಘಾತ 159 


ಮಾಡುವದಕ್ಕೆ ಅಮರಕೋಶವನ್ನು ಹತ್ತಿರ ಇಟ್ಟುಕೊಳ್ಳಿರಿ. ನಿಮ್ಮ ಭಾಷಯಲ್ಲಿರುವ 
ಕಾವ್ಯಶಾಸ್ತ್ರಾದಿಗ್ರಂಥಗಳನ್ನು ನೋಡಿರಿ. ಅದರ ನಿಘಂಟುವನ್ನೂ ವ್ಯಾಕರಣವನ್ನೂ 
ನೋಡಿ! ಇದು ನಿಮ ಭಾಷೆಗೆ ಪಂಚಪ್ರಾಣಗಳೇ ಆಗಿರುವಬೆಂಬುದು ಆಗ 
ತಿಳಿಯುವದು! ಎಂದು ಉಚ್ಚಸ್ತರದಿಂದ ಹೇಳುವದಕ್ಕೆ ಆರಂಭಿಸುತ್ತಿದ್ದರು. 


ಇಷ್ಟರಲ್ಲಿ ನನಗೆ ಎಚ್ಚರವಾಯಿತು! ಇಂಥ ಶುಭಸ್ಪಪ್ಪವನ್ನಾದರೂ ಕಂಡೆನಲ್ಲ! 


೫ ೫ ೫ ೫% ೫% 


ಸರ್ಗ್‌ ದ 
53, ಸಂಸ್ಕೃತಕ್ಕೆ ಆಘಾತ 


ಇತ್ತೀಚಿನ ದಿನಗಳಲ್ಲಿ ಕನ್ನಹಭಾಷಾಭಿಮಾನಿಗಳು ಕನ್ನಹರಾಜ್ಯದಲ್ಲಿ 
ವಿದ್ಯಾಭ್ಯಾಸಇಲಾಖೆಯವರು ಸಂಸ್ಕೃತಭಾಷಗೆ ನೀಡಿರುವ ಪ್ರಥಮಸ್ಥಾನವು 
ಸಲ್ಲದೆಂದೂ, ಅದು ಮೃತಭಾಷಯೆಂದೂ ಜನಸಾಮಾನ್ಯರ ಭಾಷಯಾದ ಕನ್ನಡಕ್ಕೇ 
ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಗ್ರಪೂಜಿಯು ಸಲ್ಲಬೇಕೆಂದೂ ಕಳಕಳಿಯಿಂದ ಪ್ರಚಾರ 
ಮಾಡುತ್ತಿರುವದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಕಲವು ಸಂದರ್ಭಗಳಲ್ಲಿ ಸಂಸ್ಕೃತದ 
ಸ್ಥಾನಮಾನಗಳನ್ನು ಗೊತ್ತುಪಡಿಸಲು ರಚಿಸಿದ್ದ ಕಮಿಟಿಯವರಿಗೂ ಕನ್ನಡಸಾಹಿತಿಗಳು 
ಕಲವರು ನಿರ್ಬಂಧಗಳನ್ನು ಹೀರಿ ನಿಷ್ಠಿಯರನ್ನಾಗಿ ಮಾಡಿದ ಸುದ್ದಿಯೂ ಬಂದಿದೆ. 
ಅಭಿಮಾನವು ಏನೇನು ಕಲಸಗಳನ್ನಾದರೂ ಮಾಡಿಸಬಲ್ಲದು- ಎಂಬುದೊಂದು 
ವಿಷಾದಕರ ಸತ್ಯವು. ಕನ್ನಡನಾಡಿನಲ್ಲಿಯೆ ಕನ್ನಡಭಾಷಗೆ ಸಂಸ್ಕೃತದಿಂದ ಅನ್ಯಾಯ 
ವಾಗಿದೆಯೆಂದೂ ಪರೀಕ್ಷೆಗಳಲ್ಲಿ ಕೂಡ ಸಂಸ್ಕೃತದವರ ಕೈಮೇಲಾಗಿ ಕನ್ನಡವು ಮೂಲೆ 
ಗುಂಪಾಗಿದೆಯೆಂದೂ ಈ ದೋಷವನ್ನು ಸರಿಪಡಿಸಲೇಬೇಕೆಂದೂ ಕನ್ನಡಾಭಿಮಾನಿ 
ಗಳ ಹೇಳಿಕೆಯಾಗಿದೆ. ಇದರ ಯುಕ್ತಾಯುಕ್ತತೆಯನ್ನು ಪ್ರಾಜ್ಞರಿಗೇ ಬಿಡಲಾಗಿದೆ. 


ಅಧ್ಯಾತ್ಮದೃಷ್ಟಿಯಿಂದ ಈ ಸಮಸ್ಯೆಯನ್ನು ಕೈಗೆತ್ತಿಕೊಂಡಾಗ ಕನ್ನಡ 
ಭಾಷಯಲ್ಲಿ ಹೇರಳವಾಗಿ ಆಧ್ಯಾತ್ಮಿಕಕೃತಿಗಳಿದ್ದು.. ಸಾಹಿತ್ಯ-ಧರ್ಮ-ಮತ, 
ನೀತಿ-ಆಚಾರ-ಸಂಸ್ಕೃತಿಗಳ ದೃಷ್ಟಿಯಿಂದ ಕನ್ನಡಭಾಷಯನ್ನು ಇವು ಪ್ರೀಮಂತವಾಗಿ 
ಮಾಡಿವ- ಎಂಬಿದು ವಿದ್ದಾಂಸರಿಗೆಲ್ಲ ತಿಳಿದಿದೆ. ಇವುಗಳಲ್ಲ ಸಂಸ್ಕೃತಶಬ್ದಪ್ರಚುರವಾದ 
ಶೈಲಿಯಲ್ಲಿವೆ. ಈಗಲೂ ಹಳಗನ್ನಡಗ್ರಂಥಗಳ ವ್ಯಾಸಂಗಕ್ಕೂ ಕನ್ನಹಪಂಡಿತ ಪರೀಕ್ಷಗೂ 
ಸಂಸ್ಕೃತಿಭಾಷಯನ್ನಾಶ್ರಿಯಿಸಬಿ ವಿಯಿಲ್ಲ. ಈಚಿನ ಕನ್ನಡಾಭಿಮಾನಿಗಳ 


100 ಸಂಸ್ಕೃತವೂ ಸಂಸ್ಕೃತಿಯೂ 


ಚಳುವಳಿಯ ಅಂಗವಾಗಿಯೇ ಇರುವ ಆಂಗ್ರ್ಬಭಾಷಾಬೋರ್ಡುಗಳ ಕನ್ನಡೀಕರಣಕ್ಕೂ 
ಸಂಸ್ಕೃತ ಶಬ್ದಗಳೇ ಗತಿಯಾಗಿವೆ. ವಿಧಾನಸೌಧ, ಸಭೆ, ಪರಿಷತ್ತು ಅಧ್ಯಕ್ಷ ಶಾಸನ, 
ಸಂಪ್ರದಾಯ, ಗೌರವ, ಪ್ರಮಾಣವಚನ, ಪ್ರತಿಜ್ಞ, ದೀಕ್ಷ, ಈ ಎಲ್ಲಾ ಶಬ್ದಗಳೂ ಅಚ್ಚ 
ಸಂಸ್ಕೃತದವು. ಹೀಗೆಯೇ ಹುಹುಕುತ್ತಾ ಹೋದರೆ ಮಾತಾಹುವ ಭಾಷಗಿಂತ ಗ್ರಂಥಸ್ಥ 
ಹಾಗೂ ಬರವಣಿಗೆಯಲ್ಲಿ ಬಳಸುವ ಕನ್ನಡಭಾಷಯಲ್ಲಿ ಹಚ್ಚು ಹಚ್ಚು ಸಂಸ್ಕೃತ 
ಶಬ್ದಗಳಿರುವದು ಎಲ್ಲರಿಗೂ ತಿಳಿದಿದೆ. ಹೀಗೆ ಸಂಸ್ಕೃತವು ಕನ್ನಡಕ್ಕೆ ಪೋಷಕವೂ 
ಜೀವನಾಡಿಯೂ ಆಗಿರುವಾಗ ಅದನ್ನು ಕೈಬಿಹುವದು ಹೇಗೆಂಬುದು ತಿಳಿಯುತ್ತಿಲ್ಲ. 
ಸಂಸ್ಕೃತಭಾಷೆಯಲ್ಲಿ ಲೌಕಿಕ ವ್ಯವಹಾರವಾಗಲಿ, ಗ್ರಂಥರಚನೆಯಾಗಲಿ ಈಗ ಹಚ್ಚಾಗಿ 
ಕಂಡುಬರದೆ ಇರಬಹುದು. ಅದನ್ನು ಮನೆಮಾತಾಗಿ ಬಳಸದೆಯೂ ಇರಬಹುದು. 
ಈಗ ಆ ಭಾಷೆಯ ಪ್ರತ್ಯಯ-ವ್ಯಾಕರಣ ನಿಯಮಗಳು ಮೃತವಾಗಿರಬಹುದಾದರೂ 
ಪ್ರಕೃತಿಯು ಹಾಗೇ ಬದುಕಿದೆ. ವ್ಯಾಮೋಹವನ್ನು (ವ್ಯಾಮೋಹಮ್‌ ) ಬಿಡಿರಿ 
ಎಂಬಲ್ಲಿ ಅಮ್‌ ಎಂಬ ಸಂಸ್ಕೃತ ಪ್ರತ್ಯಯವು ಮೃತವಾಗಿದ್ದರೂ "ವ್ಯಾಮೋಹ' ಶಬ್ದವು 
ಜೀವಂತವಾಗಿಯೇ ಇದೆ. ಒಂದು ಬಗೆಯ ಹುಳುವಿದೆಯಂತೆ. ಅದನ್ನು ಸಾಯಿಸಲು 
ಎರಡು ತುಂಡುಮಾಡಿದರೆ ಆ ಎರಡು ಭಾಗಗಳೂ ಒಂದೊಂದು ಪ್ರತ್ಯೇಕ ಜೀವಂತ 
ಹುಳುವಾಗುವದಂತೆ. ಹಾಗೆ ಸಂಸ್ಕೃತವೂ ಒಂದು ವಿಲಕ್ಷಣವಾದ ಜೀವಂತಹುಳು 
ವಾಗಿದ್ದು ಅದನ್ನು ಸಾಯಿಸುವದು ಯಾರಿಂದಲೂ ಆಗಲಾರದು. ಅದು ಅಧ್ಯಾತ್ಮದ 
ಗಂಡುಬೀಜವುಳ್ಳದ್ದಾಗಿದ್ದು ಭರತಖಂಡದಲ್ಲಿ ಸಾವಿರಾರು ವರ್ಷಗಳಿಂದಲೂ ಎಲ್ಲಾ 
ಆಘಾತಗಳನ್ನೂ ತಡೆದುಕೊಂಡೇ ಬದುಕಿಬಂದಿದೆ. ಆದ್ದರಿಂದ ಕೆಲವೇ ಅಳಿದುಳಿದ 
ಸ್ಥಾನಮಾನಗಳಿಂದಲಾದರೂ ಸಂಸ್ಕೃತವನ್ನು ಕಾಪಾಡಿಕೊಳ್ಳುವದು ಕನ್ನಡಿಗರಿಗೇ 
ಭೂಷಣವು. ಇಷ್ಟರಮಟ್ಟಿಗೆ ಬೇಹವೆನ್ನುವದಾದರೆ ಸಂಸ್ಕೃತಕ್ಕೇನೂ ನಷ್ಟವಿಲ್ಲ. 


ಈಗಿನ ವಿದ್ಯಾರ್ಥಿಗಳೂ ಕೆಲವು ಕನ್ನಡ ಬರಹಗಾರರೂ ಸಂಸ್ಕೃತಶಬ್ದಗಳನ್ನು 
ತಪ್ಪಾಗಿ ಬಳಸುತ್ತಿರುವದೂ ಅಲ್ಲಲ್ಲಿ ಕಂಡುಬರುತ್ತಿದೆ. ಉದಾಹರಣಗೆ; ಆಕರ್ಷಕ, 
ಫಲಿತಾಂಶ, ಜನಾರ್ದನ, ಶಂಕುಸ್ಥಾಪನೆ, ಷಫ್ಟಿಪೂರ್ತಿ, ಫಲಶ್ರುತಿ- ಈ ಶಬ್ದಗಳನ್ನು 
ಕ್ರಮವಾಗಿ ಆಕರ್ಷಕ, ಪಲಿತಾಂಶ, ಜನಾರ್ಧನ, ಶಂಖುಸ್ಥಾಪನೆ, ಷಷ್ಠಿಪೂರ್ತಿ, 
ಫಲಶೃತಿ-ಎಂದು ಬರೆಯುವದು ಸಾಮಾನ್ಯವಾಗಿಬಿಟ್ಟಿದೆ, ಇದು ಆಘಾತವಲ್ಲವೆ" 
ಸಂಸ್ಕೃತವು ಬೇಡ- ಎನ್ನುವವರು ಪೂರ್ತಿಯಾಗಿ ಸಂಸ್ಕೃತ ಶಬ್ದಗಳನ್ನು ಪ್ರಯೋಗದಲ್ಲಿ 
ಕೃಬಿಹಬೇಕು. ಅಥವಾ ಬೇಕಂದರೆ ಅದರ ಪ್ರಕೃತಿಯನ್ನು ಭಾಷಾಮರ್ಯಾದೆಗೆ 
ತಕ್ಕಂತೆ ಶುದ್ಧವಾಗಿಯಾದರೂ ಬರೆಯಬೇಕು, ಹಾಗಿಲ್ಲವಾದರೆ ಕನ್ನಡಕ್ಕೂ 


ಸಂಸ್ಕೃತದ ಸಂಸ್ತುತಿ 161 


ಅಪಮಾನವಾದಂತೆಯೇ ಸರಿ. ಹೀಗೆ ಇಂಗ್ರೀಷುಭಾಷಯ ಕಲವು ಶಬ್ದಗಳನ್ನು 
ಕನ್ನಡಿಗರು ಪ್ರಯೋಗಿಸುವಾಗ ಸರಿಯಾಗಿ ಉಚ್ಚರಿಸದೆ ಇದ್ದರೆ- ಉದಾಹರಣೆಗೆ 
ಸೀಕ್ರೆಟ್‌ ಎಂಬುದನ್ನು ಸಿಗರೇಟ್‌ ಎಂದರೆ ಟ್ರೇ ಎಂಬುದನ್ನು ಟ್ಛ ಎಂದರೆ ಷೋ 
ಎಂಬುದನ್ನು ಷೂ ಎಂದುಚ್ಚರಿಸಿದರೆ ಅಸಹ್ಯವಾಗುವದೋ ಹಾಗೆಯೇ ಸಂಸ್ಕೃತ 
ಶಬ್ದವನ್ನು ತಪ್ಪಾಗಿ ಉಚ್ಚರಿಸಿದರೂ ಬಲ್ಲವರಿಗೆ ಬೇಸರವಾಗುತ್ತದೆ. 'ಗುರುವೇನ್ನಮಃ 
ಎಂಬ ಅಪದ್ದವನ್ನು ನೀವೂ ಕೇಳಿರಬಹುದು. ಕನ್ನಡಭಾಷಗೂ ಅದು ಅನ್ನದಲ್ಲಿನ 
ಕಲ್ಲಿನಂತೆ ಕಳಂಕವಾಗುವದು. ಆದ್ದರಿಂದ ಕನ್ನಡ ಭಾಷಯಲ್ಲಿನ ಸಂಸ್ಕೃತಶಬ್ದಗಳ 
ತಪ್ಪು -ಒಪ್ಪುಗಳನ್ನು ನಿರ್ಣಯಿಸುವದಕ್ಕಾದರೂ ಸಂಸ್ಕೃತವನ್ನು ತಿಳಿದಿರಬೇಕು. 
ಕಲವರಾದರೂ ಸಂಸ್ಕೃತವನ್ನು ಓದಲೇಬೇಕು. 

ರಾಜಕೀಯಲಾಭಗಳ ದೃಷ್ಟಿಯಿಂದ ಸಂಸ್ಕೃತವನ್ನು ವಿದ್ಯಾಶಾಲಗಳಲ್ಲಿ 
ಗೌರವಿಸಲು ಕನ್ನಹಸಾಹಿತಿಗಳಿಗೆ ಮನಸ್ಸಿಲ್ಲದಿದ್ದರೆ ಖಾಸಗಿಯಾಗಿಯೇ ಸಂಸ್ಕೃತ 
ಭಾಷಗೆ ಕನ್ನಡಿಗರು ಪ್ರೋತ್ಸಾಹವನ್ನಿತ್ತರೂ ಸಾಕು. ಸಂಸ್ಕೃತಕ್ಕೆ ಕನ್ನಡರಾಜ್ಯದಲ್ಲಿ 
ರಾಜನಾಗಿ ಬಾಳಬೇಕಂಬ ದುರಾಶೆಯೇನೂ ಇಲ್ಲ. ಆದರೆ ಸಾಮಾನ್ಯಪ್ರಜಿಯಾಗಿ 
ಯಾದರೂ ಕನ್ನಡದೊಡನೆ ಸಹಬಾಳಮಾಡುವ ಆಶೆಯಂತೂ ಇದೆ. ಇಷ್ಟರ 
ಮಟ್ಟಿಗಾದರೂ ಕನ್ನಡಾಭಿಮಾನಿಗಳು ಸಂಸ್ಕೃತಶಿಶುವಿನ ಮೇಲೆ ದಯೆಯನ್ನು 
ತೋರಬೇಕಾಗಿ ಪ್ರಾರ್ಥಿಸುವೆನು. 


ಜೇ ೫ ೫ ೫% ೫ 


54. ಸಂಸ್ಕೃತದ ಸಂಸುತಿ 
- ಡಾ| ಫ್ರೀಡ್ರಿಕ್‌ ಹೀಲರ್‌ 


ಪಾಶ್ಚಾತ್ರ್ಯದೇಶಗಳಲ್ಲಿ ಸಂಸ್ಕೃತದ ಮಹಿಮೆಯನ್ನು ವಿದ್ವಾಂಸರು ಹಾಡಿ 
ಹೂಗಳುತ್ತಿರುಎಲ್ಲಿ ನಮ್ಮ ದೇಶದಲ್ಲಿ ಅದಕ್ಕೆ ಸಾಕಾದಷ್ಟು ಮನ್ನಣೆ ದೊರೆಯ 
ದಿರುವದು ಶೋಚನೀಯ. ಈ ಕಳಗೆ ಕೊಟ್ಟಿರುವ ಫಹರಲ್‌ ರಿಪಬ್ಲಿಕ್‌ ಆಫ್‌ 
ಜರ್ಮನಿಯಲ್ಲಿ ಮ್ಯೂನಿಚ್‌ ಸಕಲವಿದ್ಯಾಲಯದ ವಿವಿಧಮತಗಳ ಇತಿಹಾಸದ 
ವಿದ್ದಾಂಸರೊಬ್ಬರಾದ ಹಾಕ್ಟರ್‌ ಫ್ರೀಡ್ರಿಕ್‌ ಹೀಲರ್‌ರವರ ಪತ್ರಿದಿಂದ ಇದನ್ನು 
ಮನವರಿಕಮಾಡಿಕೊಳ್ಳಬಹುದಾಗಿದೆ. 


102 ಸಂಸ್ಕೃತವೂ ಸಂಸ್ಕೃತಿಯೂ 


Munichen 19 Klugstor 50, 24-7-1964 
Dear 511 Chakravarty 


I was most delighted to receive your Sanskrit translation of 
“Mukta-Dhara”. I thank you heartily for your kindness of sending 


me this valuable booklet. 


I love Sanskrit as the most perfect language of the world, the 
eaithly expression of the etemmal rtam. Every Sanskrit verse 1s 
heavenly music for my ears. I only regret that the independent 
Indian State did not accept Sanskrit as the official language of 
India, just as Israel had adopted the ancient language of the Old 
Testament to modem condition. India could do the same with regard 
to Sanskrit. 


I hope to come once again to my beloved India where 1 
passed four unforgettable months in 1959, the first of them m Cal- 
cutta. 

With many thanks and with kind regards. 

[Sd] FRIEDRICH HEILER, 

ಶ್ರೀ ಚಕ್ರವರ್ತಿಯವರೆ, "ಮುಕ್ತಧಾರಾ' ಗ್ರಂಥಕ್ಕೆ ತಾವು ಮಾಡಿರುವ 
ಸಂಸ್ಕೃತ ಅನುವಾದವು ನನ್ನ ಕೃಗೆ ಬಂದದ್ದರಿಂದ ಅತ್ಯಂತಾನಂದವಾಯಿತು. ಈ 
ಅಮೋಘ ಪುಸ್ತಿಕೆಯನ್ನು ನನಗೆ ದಯವಿಟ್ಟು ಕಳುಹಿಸಿಕೊಟ್ಟದ್ದಕ್ಕಾಗಿ ತಮ್ಮನ್ನು 
ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. 

ಸಂಸ್ಕೃತವು ಭೂಮಂಡಲದಲ್ಲಲ್ಲ ಅತ್ಯಂತಪರಿಪೂರ್ಣಗುಣಯುಕ್ತವಾದ 
ಭಾಷ, ನಿತ್ಯವಾದ 'ಖುತ'ದ ಐಹಿಕವಿಭೂತಿ- ಎಂಬ ಕಾರಣದಿಂದ, ಅದರಲ್ಲಿ ನನಗೆ 
ಪ್ರೇಮ. ಪ್ರತಿಯೊಂದು ಸಂಸ್ಕೃತಪದ್ಯವೂ ನನ್ನ ಕಿವಿಗಳಿಗೆ ಗಂಧರ್ವಗಾನದಂತೆ 
ಇಂಪಾಗಿರುತ್ತದೆ. ಭಾರತವು ಸ್ವತಂತ್ರವಾದ ಬಳಿಕ-ಇಸ್ರೇಲ್‌ ದೇಶವು ಬೈಬಲಿನ ಹಳ 
ಒಡಂಬಡಿಕೆಯ ಪ್ರಾಚೀನ ಭಾಷಯನ್ನು ಈಗಿನ ಸನ್ನಿವೇಶಕ್ಕೆ ತಕ್ಕಂತ ಸಂಸ್ಥರಿಸಿ 
ಕೂಂಡಿರುವ ಹಾಗೆ- ಭಾರತ ಸರಕಾರವು ಇದನ್ನು ಇಂಡಿಯಾದ ಸರಕಾರದ ಭಾಷ 


ಸಂಸ್ಕೃತ ಭಾಷೆಯ ನೈಜಸ್ತುತಿ 163 


ಎಂದು ಅಂಗೀಕರಿಸಬೆಹೋಯಿತಲ್ಲ! ಎಂಬ ವಿಷಯಕ್ಕೆ ಮಾತ್ರ ನನಗೆ ವಿಷಾದ. 
ಇಸ್ರೇಲ್‌ ದೇಶದವರಂತೆ ಭಾರತವು ಸಂಸ್ಕೃತವನ್ನು ಬಳಸಿಕೊಳ್ಳಬಹುದಾಗಿತ್ತು. 


ಪ್ರೇಮಪಾತ್ರವಾಗಿರುವ ಭಾರತದೇಶಕ್ಕೆ ಮತ್ತೊಮ್ಮೆ ಬರುವನೆಂಬ ಪ್ರತ್ಕಾಶೆ 
ನನಗಿದೆ. ಅಲ್ಲಿ ಎಂದಿಗೂ ಮರೆಯಲಾಗದ ನಾಲ್ಕು ತಿಂಗಳುಗಳನ್ನು ನಾನು ಹಿಂದ 


ಕಳದಿದ್ರನು. ಅವುಗಳಲ್ಲಿ ಮೊದಲನೆಯದನ್ನು ಕಲಕತ್ತೆಗೆ ವಿನಿಯೋಗಿಸಿದ್ದೆನು. 
ಇಂತು ತುಂಬ ಕೃತಜ್ಞನೂ ಹಾರ್ದಿಕಪೂಜ್ಯಬುದ್ಧಿಯುತನೂ ಆಗಿರುವ ತಮ್ಮ 


- ಫೀಡಿಕ್‌ ಹೀಲರ್‌. 


೫ ೫ ೫ ೫% ೫% 


55, ಸಂಸ್ಕೃತ ಭಾಷೆಯ ನೈಜಸ್ತುತಿ 
(ಗೋಕಾಕ್‌ ವರದಿಯಿಂದ ಉದ್ಭತ- ಕೃಪೆ: ಕನ್ನಡ ನುಡಿ) 


1. ಸಂಸ್ಕೃತವು ಎಲ್ಲ ಭಾರತೀಯರಿಗೂ ಅಭಿಮಾನವಿರಬೇಕಾದ ಭಾಷ, 
ಖುಗ್ಗೇದವು ವಿಶ್ಷವಾಜ್ಯಯದ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ ರೂಪು 
ಗೊಂಡಿರುವ ಹಾಗೂ ಉಳಿದುಬಂದಿರುವ ಕಾವ್ಯಸಂಗ್ರಹವಾಗಿದೆ. ಸಂಸ್ಕೃತದ 
ಪ್ರಾಚೀನತೆಯು ಕನಿಷ್ಠ ಪಕ್ಷಕ್ಕೆ ೨೦೦೦ ವರ್ಷಗಳನ್ನು ಮೀರಿದೆ. ಈ ಅವಠ5ಯಲ್ಲಿಲ್ಲ 
ನಹುನಹುವೆ ಬಹುದೊಡ್ಡ ಆತಂಕಗಳು ಬಂದರೂ ಸಂಸ್ಕೃತವು ಸಾಹಿತ್ಯ ಭಾಷಯಾಗಿ 
ಮುಂದುವರೆಯಿತು. ಗ್ರಾಂಧಿಕಭಾಷಗೂ ಬಳಕೆ ಮಾತಿಗೂ ಭೇದ ಬಹಳವಾದಾಗ 
ವ್ಯಾವಹಾರಿಕಭಾಷಗಳು (ಪಾಲಿ, ಅರ್ಧಮಾಗ5) ಬುದ್ದ ಹಾಗೂ ಮಹಾವೀರರ 
ಕಾಲದಲ್ಲಿ ಧಾರ್ಮಿಕಸಾಹಿತ್ಯದ ಭಾಷಗಳಾದವು. ಕ್ರಮೇಣ ಸಂಸ್ಕೃತಜನ್ಯ 
ಪ್ರಾಕೃತಗಳಿಂದ ಹಿಂದಿ, ಬಂಗಾಲಿ, ಮೊದಲಾದ ಭಾಷಗಳು ತಲೆಯತ್ತಿ ತಾವೇ 
ಸಾಹಿತ್ಯವಾಹಕಗಳಾದವು. ಆದರೆ ಭಾರತದ ತುಂಬೆಲ್ಲ ಸಾಹಿತ್ಯಕ್ಕೂ ಪಂಡಿತರ 
ಸಭೆಗಳಿಗೂ ಶಾಸನಸಭಿಗಳಿಗೂ ಸರ್ವಸಾಮಾನ್ಯ ಭಾಷಯಾಗಿ ಅನೇಕಾನೇಕ 
ಶತಮಾನಗಳವರೆಗೆ ಸಂಸ್ಕೃತವು ನಡೆದುಬಂದಿತ್ತು. 


2. ಸಂಸ್ಕೃತಿವು ಗ್ರಾಂಥಿಕಭಾಷಯಾಗಿ ಶೈಲಿ, ಅಲಂಕಾರ, ವ್ಯಾಕರಣಾದಿ 
ಲಕ್ಷಣಗಳಿಂದ ಹಾಗೇ ಸಿರವಾಗಿ ಉಳಿದುಕೊಂಡಾಗ ಮುಂದೆ ಪ್ರಾದೇಶಿಕ ಭಾಷಗಳು 
ಜನತೆಯ ಸಾಹಿತ್ಯದ ಭಾಷಗಳಾಗುತ್ತಾ ಬೆಳೆದವು. ಆಗ ಒಂದು ಸ್ಲಿರ, ಮಾರ್ಗೀಯ, 
ಗ್ರಾಂಧಿಕ, ಇಲ್ಲವೆ ಕ್ಲಾಸಿಕಲ್‌ ಮಾದರಿಯಲ್ಲಿ ಹಾಗೆಯ ಉಳಿದುಕೊಂಡ ಸಂಸ್ಕೃತವು 


104 ಸಂಸ್ಕೃತವೂ ಸಂಸ್ಕೃತಿಯೂ 


ಅಳಿಯಲೂ ಇಲ್ಲ ಬೆಳೆಯಲೂ ಇಲ್ಲ. ಅದು ಪರಿವರ್ತನಾತೀತ (ಅಮರ) 
ವಾಯಿತು. ಇದೇ ಗ್ರಾಂಥಿಕರೂಪದಲ್ಲಿಯೇ ಪಂಡಿತರ ಬಳಕೆಯ ಮಾತೂ 
ಆಯಿತು, ಸಂಸ್ಕೃತದ ಈ ಸಿರ ಭಾಷಾರೂಪವೇ ಮೃತವೆಂದಿರುವ ಭಾಷಯಲ್ಲಿನ 
ಜೀವಂತ ಅಂಶವೆಂದು ಎತ್ತಿ ತೋರಿಸಬಹುದಾಗಿದೆ. ಅಲ್ಲದೆ. ಜೀವಂತ 
ಭಾಷಗಳಲ್ಲಿಯೂ ಮೃತ ಅಂಶಗಳಿರುತ್ತವೆಯಂಬುದನ್ನು ನಾವು ಎಂದಿಗೂ 
ಮರೆಯುವಂತಿಲ್ಲ. ಇಂಗ್ಲಿಷ್‌ನಲ್ಲಿ ಬಳಸುವ ಅನೇಕ ಶಬ್ದಗಳಿಗೆ ಹಾಗೂ ಔಷಧದ 
ಹಸರುಗಳಿಗೆ ಎಂ.ಬಿ.ಬಿ.ಎಸ್‌. ಹಾಕ್ಟರ್‌ರ ಭಾಷಯಲ್ಲಿ ಮಾತ್ರ ಅಸ್ತಿತ್ತವಿದೆ. 
ಉಳಿದವರಿಗೆ ಆ ಶಬ್ದಗಳ ಅರ್ಥ ಸುಲಭವಾಗಿ ಆಗುವದಿಲ್ಲ. ಇದೇ ರೀತಿಯಾಗಿ 
ಪ್ರತಿಯೊಂದು ವೈಜ್ಞಾನಿಕಕ್ಷೀತ್ರದಲ್ಲಿಯೂ ಅದರ ಪಾರಿಭಾಷಿಕಶಬ್ದಗಳಿವ. ಪ್ರಾಚೀನ 
ಹಾಗೂ ಅರ್ವಾಚೀನಭಾಷಗಳನ್ನು ಮೃತ ಹಾಗೂ ಜೀವಂತ ಎಂದು ವರ್ಣಿಸುವದು 
ಸಾಧುವಾಗಲಾರದು. ಏಕೆಂದರೆ ಮೇಲೆ ತಿಳಿಸಿರುವಂತೆ ಪ್ರಾಚೀನಭಾಷಯಲ್ಲಿ 
ಜೀವಂತ ಅಂಶಗಳೂ ಹಾಗೂ ಅರ್ವಾಚೀನಭಾಷಯಲ್ಲಿ ಮೃತ ಅಂಶಗಳೂ 
ದೊರೆಯುವದುಂಟು. 


೨. ಆದರೆ ಅರ್ವಾಚೀನಭಾಷಯಂತೆ ಒಂದು ಸ್ಲಿರ ಭಾಷಯು ಸೃಜನಶೀಲತೆ 
ಯನ್ನು ಹೂಂದಿದೆ- ಎಂದು ಹೇಳಬರುಎದಿಲ್ಲ. ಚತುರ್ವೇದ ಸಂಹಿತೆಗಳ ಸಂಸ್ಕೃತ 
ಔಪನಿಷದಸಂಸ್ಕತವಾದಂತೆ- ಚಿಪನಿಷದಸಂಸ್ಕೃತ ಪೌರಾಣಿಕ ಸಂಸ್ಕೃತವಾದಂತೆ ನಮಗೆ 
ಗೊತ್ತಿದ್ದ ಸ್ಥಿರ ಮಾರ್ಗೀಯ ಸಂಸ್ಕೃತ ವಿಕಸನ ಈಗ ಪೂರ್ಣವಾಗುತ್ತಿಲ್ಲ. ಹಿಂದೆ ಆ 
ಮಾತೃಪದವಿಯನ್ನನುಭವಿಸಿ ಸಂಸ್ಕೃತವು ಪ್ರಾಕೃತ ಹಾಗೂ ಉತ್ತರಪ್ರಾದೇಶಿಕ 
ಭಾಷಗಳ ತಾಯಿಯಾಯಿತು. ದ್ರಾವಿಡಹಭಾಷಗಳ ಸಾಕುತಾಯಿಯಾಯಿತು. 
ಸಂಸ್ಕೃತದ ಒಂದು ಮಾರ್ಗೀಯ ರೂಪಕ್ಕೆ ಒದಗಿದ ಸ್ಲ್ಸೈರ್ಯ ಮತ್ತೆ ಅಂಥ ಮಾತೃತ್ವ 
ವನ್ನು ಗಳಿಸಬಹುದು. ಆದರೆ ಅದಕ್ಕಾಗಿ ಅತ್ಯಂತ ಅಪರೂಪವಾದ ಪರಿಸ್ಥಿತಿಯ 
ವೈಚಿತ್ರ , ಅಸ್ತಿತ್ತದಲ್ಲಿ ಬರಬೇಕಾಗುತ್ತದೆ. 

4. ಏಳನೆಯ ಶತಮಾನದ ಸಾಹಿತ್ಯದ ಪೂರ್ವದಲ್ಲಿ ಇಂಗ್ಲಿಷಿನಲ್ಲಿ 
ಅಲ್ಪ ಸ್ವಲ್ಪ ಬರವಣಿಗೆ ಇದ್ದಿರಬಹುದು. ಆದರೆ ಇದಕ್ಕೂ ಪೂರ್ವದಲ್ಲಿ ಅಸ್ತಿತ್ತಕ್ಕೆ 
ಬಂದ ಸಾಹಿತ್ಯದ ಮೂಲಕ ಸಂಸ್ಕೃತವು ಇಂದಿಗೂ ಜಗತ್ತಿನಲ್ಲಿಯ ಅದ್ವಿತೀಯ 
ಸಾಹಿತ್ಯವಾಗಿ ಕೆಲವೊಂದು ದಿಕ್ಕಿನಲ್ಲಿ ಉಳಿದುಕೂಂಡಿದೆ. ಏಳನೇ ಶತಮಾನದಿಂದ 
ಹದಿನೈದನೆಯ ಶತಮಾನದ ವರೆಗೆ ಬಂದ ಸಂಸ್ಕೃತಸಾಹಿತ್ಯವು ಇಂಗ್ಲಿಷಿಗಿಂತ ಎಷ್ಟೋ 
ಹಚ್ಚು ಪ್ರಕಟವಾಗಿದೆ. 


ಜೇ ೫ ೫ ೫% ೫% 


165 


56. ಕಂಪ್ಯೂಟರ್‌ ಯುಗಕ್ಕೆ ಸಂಸ್ಕೃತ 
(ಜನಮಿತ್ರ ಪತ್ರಿಕೆ, ಹಾಸನ 1-1-1985) 


ಭಾರತದ ಪ್ರಾಚೀನಭಾಷೆ ಸಂಸ್ಕೃತವು ಈಗ ಕಂಪ್ಯೂಟರ್‌ ಯುಗವನ್ನು 
ರವೇಶಿಸಿದೆ. ಅಮೇರಿಕಾ ದೇಶದ ಪೆನ್‌ಸಿಲ್‌ವೇನಿಯಾ ವಿಶ್ವವಿದ್ಯಾನಿಲಯದಲ್ಲಿ 
ಪ್ರಪ್ರಥಮವಾಗಿ ನಡೆದ ಆರನೆಯ ವಿಶ್ಚಸಂಸ್ಕೃತಸಮ್ಮೇಳನದಲ್ಲಿ ಈ ವಿಚಾರವು 
ರಕಟವಾಗಿದೆ. ಈ ಸಮ್ಮೇಳನವು ಕಳೆದ 1984 ನೆಯ ಅಕ್ಟೋಬರ್‌ 15ರಿಂದ ಒಂದು 
ವಾರ ಕಾಲ ನಡೆದುದಾಗಿ ಪತ್ರಿಕಾವರದಿಗಳು ತಿಳಿಸುತ್ತವೆ. ಅಲ್ಲಿ ಭಾಗವಹಿಸಿದ 
ಕಂಪ್ಯೂಟರ್‌ ತಜ್ಞರು ತಾವು ಸಂಸ್ಕೃ ತದಲ್ಲಿ ವರ್ಡ್‌ಪೊಸೆಸಿಂಗ್‌ ಕಾರ್ಯಕ್ರಮಗಳನ್ನು 
ಯಶಸ್ಸಿಯಾಗಿ ಕಜ ವರದಿ ಮಾಡಿದ್ದಾರೆ. ಇದರಿಂದ ಸಂಶೋಧಕರಿಗೆ 
ಈ ಭಾಷೆಯಲ್ಲಿ ಕಂಪ್ಯೂಟರ್‌ ಪ್ರಿಂಟೌಟ್‌ಗಳನ್ನು ತಯಾರಿಸಲ ಸಾಧ್ಯವಾಗಲಿದೆ. 
ಹಲವಾರು ಸಾಧನಗಳನ್ನು ಬಳಸಿ ಸಂಶೋಧಕರು ರೋಮನ್‌ ಅಥವಾ ಸಂಸ್ಕೃತ 
ಲಿಪಿಗಳಲ್ಲಿ ದಾಖಲೆಗಳನ್ನು ರಚಿಸಿ ಪ್ರಿಂಟ್‌ ಮಾಡಬಲ್ಲರು- ಎಂದೂ ವರದಿಯಾಗಿದೆ. 
ಈ ಸಮ್ಮೇಳನದಲ್ಲಿ ಕಂಪ್ಯೂಟರ್‌ ಬಗೆಗೆ ನಡೆದ ಚರ್ಚಿಗಳಲ್ಲದೆ ಪತಿನಿs 
ಗಳು ವೇದಗಳ ಅಧ್ಯಯನಕಾಲದಿಂದ ಹಿಡಿದ ಹಿಂದೂ, ಬೌದಧ್ದಧರ್ಮಗಳು, 
ಪುರಾತನ ಕಾಲದ ಶ್ರೀಯರು, ಅವರ ತಿಳಿವಳಿಕೆ, ಸ್ಥಾನಮಾನಗಳ ವಿಚಾರ 
ವಾಗಿಯೂ ಚರ್ಚಿಸಿದರು. ಇತ್ತೀಚೆಗೆ ಬಿಡುಗಡೆಯಾದ ಸಂಸ್ಕೃತ ಚಲನಚಿತ್ರ- 
'ಶ್ರೀಶಂಕರಾಚಾರ್ಯ'ದ ಪ್ರದರ್ಶನವೂ ನಡೆಯಿತು. 
ಪೆನ್ಸಿಲ್‌ವೇನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಭಾರತೀಯ ಸಾಹಿತ್ಯ 
ಪ್ರಾಧ್ಯಾಪಕರಾಗಿರುವ ಪೀಟರ್‌ ಗೇಫ್‌ಕಯವರು ಸಮ್ಮೇಳನವ್ಯಎನ್ನಿಗೆ 
ಸಹಾಯಮಾಡಿದ್ದಲ್ಲದಿ ಜಾಗತಿಕ ಮಾನವೀಯ ಸಂಸ್ಕೃತಿಯನ್ನುಳಿಸಲು 
ಭಾರತೀಯಸಂಸ್ಕೃ ತ್ರ ವಿದ್ದಾಂಸರು ಇತಿಹಾಸದುದ್ದಕ್ಕೂ ಶ್ರಮಿಸಿದ್ದಾರೆ- ಎಂದು 
ತಿಳಿಸಿದರು. ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ಮೂರು ಸಾವಿರ ವರ್ಷಗಳಷ್ಟು ಹಿಂದಿನ 
ಹಸ್ತಪತ್ರಿಕೆಗಳ ಬೃಹತ್‌ ಸಂಗ್ರಹವಿದೆಯೆಂದೂ ಅವುಗಳು- ನಲವತ್ತು ಕೆ ಕಾಲ 
ಸಂಸ್ಕೃತವನ್ನು ಬೋಠಸಿದ ಹಬ್ಲೂಯನಾರ್ಮನ್‌ ಬ್ರೌನ್‌ರವಲ ಕೊಡುಗೆಗಳಂದೂ 
ತಿಳಿಸಿದರು. ಈ ಸಮ್ಮೇಳನಕ್ಕೆ ಭಾರತಸರ್ಕಾರವು 9 ಮಂದಿ ಡೆಲಿಗೇಟುಗಳನ್ನು 150 
ವಿದ್ವಾಂಸರುಗಳನ್ನೂ ಕಳುಹಿಸಿತ್ತುಘಿ. ಕೆನಡಾ, ಪಠ್ಲಿಮಜರ್ಮ೯ನಿ, ಫ್ರಾನ್ಸ್‌ಫಿ' ಬ್ರಿಟನ್‌, 
ಮೆಕ್ಸಿಕೋ, . ಬೆಲ್ಜಿಯಂ,  ಆಸ್ಟಿಯಾ, ಯುಗೋಸ್ಸಾವಿಯ- ಮುಂತಾದ 
ದೇಶಗಳಿಂದಲೂ ಪ್ರತಿನಿ5ಗಳು ಬಂದಿದ್ದರು. 
ಭಾರತೀಯರೆ, ಈಗಲಾದರೂ ಸಂಸ್ಕೃತವು "ಅಮರಭಾಷೆ'ಯೆಂಬುದು 
ಸೂರ್ಯ ಪ್ರಕಾಶದಷ್ಟು ಸತ್ಯವೆಂಬುದನ್ನು ಮನದಂದುಕೊಳ್ಳಿರಿ. EE 


Gel EL Wel 


100 ಸಂಸ್ಕೃತವೂ ಸಂಸ್ಕೃತಿಯೂ 


ಜಾಗ ಜಸ? 
ಪರಿಶಿಷ್ಟ 
ಈ ಗ್ರಂಥದಲ್ಲಿ ಪ್ರಕಟನೆಗೊಂಡಿರುವ ಲೇಖನಗಳು “ಅಧ್ಧಾತೃಪ್ರಕಾಶ ಪತ್ರಿಕೆ 
ಪ ಊಂ ೫ ಕ್ರ ಯ, 
ಮತ್ತು ಇತರ ಪತ್ರಿಕೆಗಳಿಂದ ಸಂಗ್ರಹಿಸಿದ ಲೇಖನಗಳ ಮೂಲದ ವಿವರ) 
ಭಾಗ-1 
(ಶ್ರೀ ಶ್ರೀಸಚ್ಚಿದಾನಂದೇಂದ್ರಸರಸ್ಪತಶೀಸ್ಥಾಮಿಗಳವರು) 


ಸಂಖ್ಯೆ ವಿಷಯ ಸಂಪುಟ/ ಸಂಚಿಕೆ ತಿಂಗಳು ವರ್ಷ 
1. ಸಂಸ್ಕೃತವೂ ವೇದಾಂತವೂ 18/8 ನವೆಂಬರ್‌ 1948 
2. ರಷಿಯದೇಶದಲ್ಲಿ ಸಂಸ್ಕೃತದ ಅಭ್ಯಾಸ 2; ಜನವರಿ 1958 
ಭ್ರ; ಸಂಸ್ಕೃತಿ ಭಾಷ 21/10 ಜೂನ್‌ 1958 
4. ಸಂಸ್ಕೃತದ ವಿಷಯಕ್ಕೆ ಅನಾದರ 01/1. ಜುಲ್ಲ 1958 
ತ ಸಂಸ್ಕೃತವನ್ನು ಕೊಂಡಾಡುವವರು 2/2 ಆಗಸ್ಟ್‌ 1958 
6. ಸಂಸ್ಕೃತವಿಂಬುದೊಂದು ವಶಶಕ್ತಿ 0/1. ಸೆಪಂಬರ್‌ 1958 
ಕ್‌ ವ 
7. ಸಂಸ್ಕೃತ ಭಾಷೆ ೫/4 ಏಪ್ರಿಲ್‌. 1959 
8. ಸಂಸ್ಕೃತವು ಸರಕಾರಿ ಭಾಷೆಯಾದೀತೇ? ೫/10 ಜೂನ್‌ 1959 
೨. ಅಖಿಲಭಾರತಸಂಸ್ಕೃತಪ್ರಚಾರಸಭಾ B/1 ಜುಲೈ 1959 
10. ಸಂಸ್ಕೃತವು ರಾಷ್ಟ್ರಭಾಷೆಯಾಗಬಲ್ಲದೆ"? ಓ/1. ಜುಲೈ... 190 
11. ಸಂಸ್ಕೃತಭಾಷಯ ಮಹತ್ತ್ತ 4/೭ ಅಕ್ಟೋಬರ್‌ 1960 
12. ಆ ಭಾಷ ನನಗೆ ಹೇಗೆ ಹೊಸದಾಯಿತೊ! 30/2 ಅಕ್ತೋಬರ್‌ 1960 
15. ಒಗ್ಗಟ್ಟು 390/10 ಜೂನ್‌ 1961 
14. ಸಂಸ್ಕೃತದ ಹಿರಿಮೆ ಈ/1 ಜುಲೈ 1961 
15. ಅಮರವಾಣಿ ಪಖ/2೭2 ಆಗನ್‌ 1961 
ವ 
16. ಸಂಸ್ಕೃತ ಭಾಷ 31/2 ಅಕ್ತೋಬರ್‌ 1961 
1೫11 ಸಂಸ್ಕೃತ ಭಾಷೆ 31/2 ನವೆಂಬರ್‌ 1961 


18. ಸಂಸ್ಕೃತ ಭಾಷೆ 31/7 ಮಾರ್ಚ್‌ 1962 


19, 


20. 


21. 
0೭. 
23. 
24. 
೭ರ. 
00. 
01. 
06. 
09. 
30. 
31. 
3೭. 
ತೆ. 
34. 
೨೨. 
೨೦. 


೨1. 
38. 
39. 


ಪರಿಶಿಷ್ಟ 

ಸಂಸ್ಕೃತ 31/4 ಏಪ್ರಿಲ್‌ 
ಸಂಸ್ಕೃತ 4/40 ಮೇ 
ಸಂಸ್ಕೃತ 31/10 ಜೂನ್‌ 
ಸಂಸ್ಕೃತ 31/1 ಜುಲೈ 
ಸಂಸ್ಕೃತ ಭಾಷಯಿಂದ ದೇಶದ ಒಗ್ಗಟ್ಟು 4/2 ಅಕ್ಟೋಬರ್‌ 
ನವೀನ ಸಂಸ್ಕೃತ ಸಂವಿಧಾನದಸಿಮಿತಿ ಫಿ ನವೆಂಬರ್‌ 
ಸಂಸ್ಕೃತಿ ಸುತ್ಯಾಭಾಸ ಆ ಮೇ 
ಸಂಸ್ಕೃತದಲ್ಲಿ ಭಕ್ತಿ 2/1 ಜುಲೈ 
ಸಂಸ್ಕೃತ ಪ್ರಚಾರದಿಂದ ಸಂಸ್ಕೃತಿಗೆ ಬಿಂಬಲ ಈ/1 ಸೆಪ್ಟಂಬರ್‌ 
ಆರು "ಸ'ಕಾರಗಳು ಖ/೭ ಆಗಸ್ಟ್‌ 
ಸಂಸ್ಕೃತವನ್ನು ಎಲ್ಲರೂ ಕಲಿಯುವದು ಅವಶ್ಯವೆ"? 34/4 ಡಿಸೆಂಬರ್‌ 
ಭಾರತಕ್ಕೆ ಯಾವ ಭಾಷಬೇಕು? 3೫/71. ಮಾರ್ಚ್‌ 
ಭಾಷಗಳ ಗದ್ದಲ 4/48 ಏಪ್ರಿಲ್‌ 
ದೇಶ ಭಾಷಗಳಿಗೆ ಸಂಸ್ಕೃತದ ನೆರವು ೫/೬ ಮೇ 
ಕನ್ನಡ ಕಾವ್ಯಗಳಲ್ಲಿ ಸಂಸ್ಕೃತ ೫/10 ಜೂನ್‌ 
ಈಗಿನ ಕನ್ನಡವೂ ಸಂಸ್ಕೃತವೂ 34/11 ಜುಲೈ 
ಸಂಸ್ಕೃತವೋ"? ಕನ್ನಡಹವೋ" 4/2 ಆಗಸ್ಟ್‌ 
ಸಂಸ್ಕೃಕಿಬೊಡನೆ ಉಳಿಯಿರಿ ೨/1 ಸೆಪ್ಟಂಬರ್‌ 
ಅಧವಾ ಅಳಿಯುರಿ 

ಸಿಂಸ್ಕಿತಿವೂ ಬ್ರಾಹ್ಮಣರೂ ತಿ/೭ ಅಕ್ಟೋಬರ್‌ 
ಸಂಸ್ಕೃತಕ್ಕೆ ಸ್ಥಳವೆಲ್ಲಿ ತಡ ಡಿಸೆಂಬರ್‌ 

ರ ಛಿ pi 
ಸಂಸ್ಕೃತ ಭಾಷಯ ಪ್ರಚಾರ 40/10 ಜೂನ್‌ 


167 


1962 
1962 


1962 
1962 
1962 
1962 
1905 
1905 
19೨65 
1964 
1964 
1965 
1965 
1965 
1965 
1965 
1965 
1965 


1965 
1965 
1911 


108 ಸಂಸ್ಕೃತವೂ ಸಂಸ್ಕೃತಿಯೂ 


ಭಾಗ - 2 
(ಶ್ರೀ ಜ್ಞಾನಾಂದೇಂದ್ರಸರಸ್ಪತೀಸ್ವಾಮಿಗಳು; ಪೂರ್ವಾಶ್ರಮ-ಎಸ್‌. ವಿಠ್ಠಲಶಾಸ್ತ್ರಿಗಳು) 
40. ಸಂಸ್ಕೃತ ಭಾಷೆ ತೋೂ ಮೇ 1932 
41. ಸಂಸ್ಕೃತವೇಕೆ ಖಲವಾಗುತ್ತಿದೆ"? $12 ಆಗಸ್‌ 1932 
ಹ ಆ 
42. ನಲಂದದ ವಿಶ್ವವಿದ್ಯಾಲಯ 16/1. ಮಾರ್ಚ್‌ 1949 
43. ಸಂಸ್ಕೃತವು ಸರ್ವರ ಭಾಷೆಯಾದೀತೇ? 184 ಡಿಸೆಂಬರ್‌ 1948 
44. ಸಂಸ್ಕೃತ ಭಾಷೆಯ ಸೇವೆ 18/10 ಜೂನ್‌ 1949 
45. ಸಂಸ್ಕೃತದ ಪ್ರಚಾರ 18/12 ಆಗಸ್ಟ್‌ 1949 
46. ಸಂಸ್ಕೃತಕ್ಕೆ ತಕ್ಕ ಸ್ಥಾನವನ್ನು ಕೊಡಿರಿ 2/2 ಅಕ್ಟೋಬರ್‌ 1956 
41. ಭಾರತ ಸಂಸ್ಕೃತಿಯೂ ಸಂಸ್ಕೃತವೂ ದಿ ಜನವರಿ 1956 
48. ಸಂಸ್ಕೃತಕ್ಕೆ ಸ್ಥಾನವುಂಟೆ 20/3 ನವೆಂಬರ್‌ 1956 


ಭಾಗ- 3 (ಇತರೆ ವಿದ್ವಾಂಸರುಗಳ ಲೇಖನಗಳು) 

4೪9. ಸಂಸ್ಕೃತವೂ ಹಿಂದಿಯೂ ಶ್ರೀ ಟಿ.ಕೆ. ಕೃಷ್ಣಸ್ತಾಮಿ ಅಯ್ಯರ್‌, ಎಂ.ಎ, 
ಆಚಾರ್ಯ, ಸಂಸ್ಕೃತ ಫ್ರೊಫೆಸರ್‌, 
ಡಿ.ಎಚ್‌.ಎಸ್‌.ಕೆ. ಕಾಲೇಜು, ದಿಬ್ರೂಘರ್‌, 
ಅಸ್ಸಾಮ್‌; ತಿ5/೭ ಅಕ್ಟೋಬರ್‌ 1965 


೨೦. ಸಂಸ್ಕೃತಿ ಸಾಹಿತ್ಯದಲ್ಲಿ - ಮಹಾಮಹೋಪಾಧ್ಯಾಯ - 
ಸಾರ್ವಲೌಕಿಕದ್ವಷ್ಟಿ ಎನ್‌. ರಂಗನಾಧಶರ್ಮಾ - 
ಜಯದೇವ ರಜತಮಹೋತ್ವವದ ಸಂಚಿಕ ದ 
೨1... ಸರ್ವಭಾಷಾ ಸರಸ್ಸತೀ - ಹಾ.ಮಾ. ನಾಯಕ್‌ — 
೧೭. ಅಮರ ಭಾರತಿ ಹಾ.ಮಾ. ನಾಯಕ್‌ ದ 
೨೨... ಸಂಸ್ಕೃತಕ್ಕೆ ಆಘಾತ ಪತ್ರಿಕಾ ಪಾಠಕ 
೨4. ಸಂಸ್ಕೃತದ ಸಂಸ್ಥುತಿ ಡಾ।। ಫ್ರೀಡ್ರಿಕ್‌ ಹೀಲರ್‌ (ಫೆಡರಲ್‌ ರಿಪಬ್ಲಿಕ್‌ 
ಆಫ್‌ಜರ್ಮನಿಯಲ್ಲಿ ಮ್ಯೂನಿಚ್‌ ಸಕಲ ವಿದ್ಯಾಲಯದ ವಿವಿಧ 
ಮತಗಳ ಇತಿಹಾಸದ ವಿದ್ದಾ ೦ಸರು) 4-1-14 


೨೨; ಸಂಸ್ಕೃತಿ ಭಾಷೆಯ ನೈಜಸ್ಥಿತಿ ಗೋಕಾಕ್‌ ವರದಿಯಿಂದ: ಪತ್ರಿಕೆ ಕನ್ನಡನುಡಿ 
೦6. ಕಂಪ್ಯೂಟರ್‌ ಯುಗಕ್ಕೆ ಸಂಸ್ಕೃತ ಜನಮಿತ್ರ ಪತ್ರಿಕೆ; ಹಾಸನ. 1-1-1985 


Kk kkk 


